ಕಾವೇರಿ 
ಹರಿದುಬಂದ 

ದಾಲಿ 


ಸಂಪಾದಕರು : ಟಿ. ಆರ್ . ಅನಂತರಾಮು 


ಕಾವೇರಿ ಹರಿದು ಬಂದ ದಾರಿ 


ಕಾವೇಲಿ 
ಹರಿದು ಬಂದ ದಾರಿ 


ಸಂಪಾದಕರು: 
ಟಿ. ಆರ್ . ಅನಂತರಾಮು 


ಕೀರ್ತನ ಪ್ರಕಾಶನ 

85 , ' ಗಿರಿದರ್ಶಿನಿ', 3ನೇ ಕ್ರಾಸ್ 
ಮೌಂಟ್ ಜಾಮ್ ಬಡಾವಣೆ, ಹನುಮಂತನಗರ 

ಬೆಂಗಳೂರು-560 019 


KAVERIHARIDU BANDA DAARI : Edited by T.R . Anantharamu, 
Published by Keerthana Prakashana, 85 , 'Giridarshani', 3rd Cross , 
Hanumanthanagara, Bangalore 560019 


ಪ್ರಥಮ ಮುದ್ರಣ : 1997 
ದ್ವಿತೀಯ ಮುದ್ರಣ : 2012 


ಪುಟಗಳು : 184 
ಆಕಾರ : 1/ 8 ಡೆಮಿ 


ಕಾಗದ : 70 ಜಿ.ಎಸ್. ಎಂ , ಮ್ಯಾಪ್ತಿಥೋ 


ಬೆಲೆ ರೂ .100/ 


ಹಕ್ಕುಗಳು: ಲೇಖಕರದು 


ಮುಖಪುಟ ಚಿತ್ರ : ವಿನ್ಯಾಸ್ 
ಡಿಟಿಪಿ: ಚಾರುಮತಿ ಪ್ರಕಾಶನ 


ಮುದ್ರಣ : ಸತ್ಯಾನಂದ ಪ್ರಿಂಟರ್ 
ಬೆಂಗಳೂರು 23 


ಎರಡು ಮಾತು 


ದಕ್ಷಿಣ ಭಾರತದ ಸಾಂಸ್ಕೃತಿಕ ತೊಟ್ಟಿಲಾಗಿರುವ ಕಾವೇರಿ ತನ್ನ ಪಾತ್ರದುದ್ದಕ್ಕೂ 
ನೆಲವನ್ನು ಸಸ್ಯಶ್ಯಾಮಲೆಯನ್ನಾಗಿಸಿದೆ. ವಿಶಿಷ್ಟ ಜೀವಸಂಪನ್ಮೂಲವನ್ನು ಪೋಷಿಸಿದೆ, 
ಸಹಸ್ರಾರು ವರ್ಷಗಳಲ್ಲಿ ಕಾವೇರಿ ತನ್ನ ಬದುಕನ್ನೇ ಬದಲಾಯಿಸಿರುವ ವೈಜ್ಞಾನಿಕ 
ಸತ್ಯ ಕಲ್ಪನೆಯ ಕಥೆಗಿಂತಲೂ ರೋಮಾಂಚನಕಾರಿ . ಈ ನದಿ ದಡದಲ್ಲಿ ನಮ್ಮೆಲ್ಲ 
ಧಾರ್ಮಿಕ ನಂಬಿಕೆಗಳು ಗರಿಗಟ್ಟಿವೆ; ಪುರಾಣ ಪುಣ್ಯಕಥೆಗಳು ಅರಳಿವೆ; ಪೈರುಪಚ್ಚೆ 
ನಳನಳಿಸಿದೆ. ಇದು ಕೇವಲ ನೀರುಣಿಸುವ ಜಲರಾಶಿಯಲ್ಲ; ಜನಜೀವನದ 
ಉಸಿರು. ಭಾವಾತಿರೇಕದಿಂದ ಕಾವೇರಿಯನ್ನು ನೋಡುವ ಬದಲು ನಿಸರ್ಗದ 
ಈ ಸುಂದರ ಸೃಷ್ಟಿಯನ್ನು ಯಥಾವತ್ತಾಗಿ ನೋಡಿದರೂ ಮನಸ್ಸು ಅರಳೀತು. 
'ಕಾವೇರಿ ಹರಿದು ಬಂದ ದಾರಿ ' ಕೃತಿ ಈ ನದಿಯ ಧಾರ್ಮಿಕ, ಸಾಮಾಜಿಕ , 
ರಾಜಕೀಯ ಹಿನ್ನೆಲೆಯನ್ನಷ್ಟೇ ಓದುಗರಿಗೆ ಒದಗಿಸುತ್ತಿಲ್ಲ; ಇದೊಂದು ವೈಜ್ಞಾನಿಕ 
ಸತ್ಯವನ್ನು ತೆರೆದಿಡುವ ಪ್ರಯತ್ನ . . 

ಹರಿಯುವುದೇ ನದಿಯ ಧರ್ಮ , ಅದು ಜೀವಂತವಾಗಿರುವಂತೆ 
ನೋಡಿಕೊಳ್ಳಬೇಕಾದುದು ನಮ್ಮ ಧರ್ಮ, ಕಾವೇರಿ ನದಿ ಗಂಗಾ ನದಿಯಂತೆ 
ಮಾಲಿನ್ಯದ ಮಡುವಾಗಲು ಅವಕಾಶ ನೀಡಬಾರದು. ಇಲ್ಲಿ ನಮ್ಮ ಪ್ರಜ್ಞೆ 
ಎಚ್ಚರಗೊಳ್ಳಬೇಕು. ಈ ನದಿ ಹರಿಯುವ ದಾರಿಯುದ್ದಕ್ಕೂ ಅದು ಸೃಷ್ಟಿಸಿರುವ 
ಪ್ರೇಕ್ಷಣೀಯ ಸ್ಥಳಗಳ ಯಾದಿ ಮಾಡುತ್ತಾ ಹೋದರೆ ಅದೇ ಒಂದು ಬೃಹತ್ 
ಕೃತಿಯಾದೀತು. ತಲಕಾಡಿನ ಅದ್ಭುತ ಮರಳರಾಶಿಯ ಬಗ್ಗೆಯಾಗಲಿ, ಮೇಕೆದಾಟಿನ 
ನಿಸರ್ಗದ ಮನಮೋಹಕ ಶಿಲ್ಪದ ಬಗ್ಗೆಯಾಗಲಿ ನಮ್ಮ ಪ್ರವಾಸೋದ್ಯಮ ದೊಡ್ಡ 
ಕಾಳಜಿಯನ್ನೇನೂ ತೋರಿಸಿಲ್ಲ. ಅದರಲ್ಲಿನ ಭೂವೈಜ್ಞಾನಿಕ ಸತ್ಯವನ್ನೂ ಪ್ರಚಾರ 
ಮಾಡಿಲ್ಲ. ಟಿ. ಎಂ . ಸಿ. ಯ ಅಳತೆಗೋಲಿನಿಂದ ಕಾವೇರಿಯನ್ನು ಅಳೆಯುತ್ತಿರುವ 
ಪ್ರಸ್ತುತ ಸಂದರ್ಭದಲ್ಲಿ ಈ ಜೀವನದಿಯಲ್ಲಿ ಮಶೀರ್ ಮೀನುಗಳ ಸಂತತಿ 
ಕಣ್ಮರೆಯಾಗುತ್ತಿರುವ ಘೋರ ಸತ್ಯವನ್ನೇ ನಾವು ಮನಗಂಡಿಲ್ಲ. ಕಾವೇರಿಯನ್ನು 
ಭೌಗೋಳಿಕ ಸೀಮಾರೇಖೆಯಿಂದ ಮುಕ್ತಗೊಳಿಸಿ, ಅದು ನಮ್ಮೆಲ್ಲ ಜೀವನಾಡಿ 
ಎಂದು ಭಾವಿಸಿದರೆ ಮಾತ್ರ ಅಕ್ಕರೆ ಹುಟ್ಟಿತು. 

ಈ ಸಂಕಲನದಲ್ಲಿ ಸೇರಿರುವ ಲೇಖನಗಳು ಕೆಲವು ಪತ್ರಿಕೆಗಳಲ್ಲಿ 
ಬೆಳಕುಕಂಡಿವೆ. ಮತ್ತೆ ಕೆಲವನ್ನು ಪ್ರಕಟಣೆಗೆಂದೇ ಕೋರಿ ಬರೆಸಲಾಗಿದೆ. ಸುಧಾ, 


ಪ್ರಜಾವಾಣಿ, ಕನ್ನಡಪ್ರಭ ಪತ್ರಿಕೆಗಳ ಸಂಪಾದಕರು ಆಯಾ ಪತ್ರಿಕೆಗಳಲ್ಲಿ ಬಂದ 
ಲೇಖನಗಳನ್ನು ಬಳಸಲು ಅನುಮತಿ ನೀಡಿ ಉಪಕರಿಸಿದ್ದಾರೆ. ಲೇಖಕರು 
ಕಾಳಜಿವಹಿಸಿ ಬರೆದುಕೊಟ್ಟಿದ್ದಾರೆ. ಇವರೆಲ್ಲರಿಗೂ ಕೃತಜ್ಞತೆಗಳು ಸಲ್ಲುತ್ತವೆ. 
- ಮೊದಲ ಮುದ್ರಣ ಪ್ರಕಟವಾದ ಹದಿನೈದು ವರ್ಷಗಳ ( 1997) ನಂತರ 
ಈಗ (2012) ಮರುಮುದ್ರಣವಾಗುತ್ತದೆ. ಈ ಅವಧಿಯಲ್ಲಿ ಕಾವೇರಿ ನದಿಯಲ್ಲಿ 
ಎಷ್ಟು ಟಿ. ಎಂ . ಸಿ . ನೀರು ಹರಿದಿದೆಯೋ ಲೆಕ್ಕ ಇಟ್ಟವರೇ ಹೇಳಬೇಕು. ಈ 
ಮರುಮುದ್ರಣದಲ್ಲಿ ಯಾವ ಲೇಖನವನ್ನೂ ಬದಲಾಯಿಸಿಲ್ಲ. ಅದರ ಬದಲು 
ಅನುಬಂಧದಲ್ಲಿ ಕಾವೇರಿ ನದಿ ನೀರಿನ ಹಂಚಿಕೆ ಕುರಿತಂತೆ ಇತ್ತೀಚಿಗಿನ 
ಬೆಳವಣಿಗೆಗಳನ್ನು , ಕೇಂದ್ರ ಸರ್ಕಾರದ ನಿಲುವನ್ನು ಪ್ರಸ್ವವಾಗಿ ದಾಖಲಿಸಿದೆ. 
ಸಹೃದಯ ಓದುಗರು ಇದನ್ನು ಗಮನಿಸಬೇಕಾಗಿ ಕೋರುವೆ. ಎರಡನೇ 
ಮುದ್ರಣವನ್ನು ಹೊರತಂದಿರುವ ಕೀರ್ತನ ಪ್ರಕಾಶನದ ಶ್ರೀ ಕುಲಕರ್ಣಿ ಅವರಿಗೆ 
ಮತ್ತು ಈ ಕೃತಿಯನ್ನು ಮುದ್ರಣಕ್ಕೆ ಸಿದ್ಧಪಡಿಸುವಲ್ಲಿ ನೆರವಾದ ಮಡದಿ ಎ .ಆರ್. 
ಅನ್ನಪೂರ್ಣಗೆ ನನ್ನ ವಂದನೆಗಳು ಸಲ್ಲುತ್ತವೆ. 

- ಟಿ.ಆರ್ ಅನಂತರಾಮು. 


ಪರಿವಿಡಿ 


9 


1. ನಾಡನಲಿದಾಡಿಸುವ ಜೀವನದಿ ಕಾವೇರಿ ಎಸ್. ಕೆ. ರಾಮಚಂದ್ರರಾವ್ 
; 2. ಕಾವೇರಿ ಕಣಿವೆಯ ಜೀವಸಂಪನ್ಮೂಲ ಎಚ್. ಆರ್ . ಕೃಷ್ಣಮೂರ್ತಿ 

3, ಮಶೀರ್ ಬೇಟಿಯ ರೋಚಕ ನೆನಪುಗಳು ಹಿಂದೂಸ್ತಾನ್ ಟೈಂಸ್ ವರದಿ | 
4, ಬತ್ತುತ್ತಿರುವ ಕಾವೇರಿ | 

ಸುಚೇತನ ಸ್ವರೂಪ 
5. ಇಂತು ತೀರ್ಥೋದ್ಭವ 

'ಸುಧಾ' ಸಂಗ್ರಹ 
6. ಎಂಥ ಮರಳಯ್ಯ ಇದು ಎಂಥ ಮರಳು! ಟಿ.ಎ. ಸಾದಿಕ್ ಪಾಶಾ 
7. ತಲಕಾಡಿನ ಮರಳು ರಾಶಿಯತ್ತ 

ಟಿ.ಆರ್. ಅನಂತರಾಮು 
ಹೊರಳುನೋಟ 
8. ಕಾವೇರಿ ನದಿಯ ಭೂವೈಜ್ಞಾನಿಕ ವಿಕಾಸ ಡಾ. ಬಿ. ಪಿ.ರಾಧಾಕೃಷ್ಣ 
9. ಮೇಕೆದಾಟು; ಕಾವೇರಿಯ ಶಿಲ್ಪಕಲಾ ಶಾಲೆ ಕೆ. ವಿದ್ಯಾಶಂಕರ 
10 . ಕಾವೇರಿಯ ಮಾಲಿನ್ಯ : ಮುಂದಿನ 

ನಾಗೇಶ ಹೆಗಡೆ 
ಊರಿಗೆ, ಮುಂದಿನ ಪೀಳಿಗೆಗೆ 
11. ಕಾವೇರಿ: ಗಗನದಿಂದ ಕಂಡಂತೆ 

ಡಾ. ವೈ . ಲಿಂಗರಾಜು 
12 . ಕಾವೇರಿನದಿ ಜಲವಿವಾದ 

ಸಿ.ಪಿ . ಮಾಯಾಚಾರಿ 
13 . ಕಾವೇರಿನದಿ ನೀರಿಗೆ ರಾಜಕೀಯದ ರಾಡಿ ಸಿ.ವಿ . ರಾಜಗೋಪಾಲ 
14, ಕಾವೇರಿ ಮತ್ತು ನೀರಾವರಿ ಅಭಿವೃದ್ಧಿ ನೀರಾವರಿ ಇಲಾಖೆಯ ವರದಿ | 
15. ಕಾವೇರಿ ಕಣಿವೆಯ ಅಂತರ್ಜಲ ಸಂಪನ್ಮೂಲ ಟಿ. ಎಂ . ಶಿವಶಂಕರ್ 
16. ಪರ್ಯಾಯ ಬೆಳೆ - ನದಿ ನೀರಿನ 

'ಡೌನ್ ಟು ಅರ್ಥ್' ವರದಿ 
ಸಮಸ್ಯೆಗೆ ಪರಿಹಾರ 
17. ಗಂಗಾ ಕಾವೇರಿ ಸಂಪರ್ಕನಾಲೆ 

ಟಿ.ಆರ್. ಅನಂತರಾಮು 
18. ಅಂತರ್ ರಾಜ್ಯ ನದಿ ನೀರು ವಿವಾದ ಮುರಳೀಧರ ಖಜಾನೆ 
19. ಅಗಸ್ಯನ ಮಡದಿ 

ಎಂ . ವೆಂಕಟಸ್ವಾಮಿ 

164 
20 . ಅನುಬಂಧ 


166 


9 | 


| 


ನಾಡ ನಅದಾಡಿಸುವ ಜೀವನದಿ: ಕಾವೇರಿ 


ಎಸ್ . ಕೆ . ರಾಮಚಂದ್ರರಾವ್ 


ನಮ್ಮ ದೇಶದ ಸಂಸ್ಕೃತಿಯಲ್ಲಿ ನದಿಗಳಿಗೆ ಅತ್ಯಂತ ಗೌರವದ ಸ್ಥಾನವಿದೆ. ಇದು 
ಎಲ್ಲಾ ನದಿ , ತೊರೆ, ಕೆರೆ , ಕಟ್ಟೆ ಮುಂತಾದ ಜಲ ಪ್ರದೇಶಗಳಿಗೆ ಅನ್ವಯಿಸುತ್ತದೆಯಾದರೂ 
ಕೆಲವು ನದಿಗಳಿಗೆ ಸಲ್ಲುವ ಗೌರವ ಇನ್ನಷ್ಟು ಹೆಚ್ಚಿನದು. ಇಡೀ ದೇಶದಲ್ಲಿ ಗಂಗಾ 
ನದಿಗೆ ಇರುವ ಪಾವಿತ್ರ್ಯ ಎಲ್ಲರಿಗೂ ತಿಳಿದಿರುವ ಸಂಗತಿ. ಕರ್ನಾಟಕದಲ್ಲಿ ಮತ್ತು 
ತಮಿಳು ನಾಡಿನಲ್ಲಿ ಈ ಗೌರವಕ್ಕೆ ಪಾತ್ರವಾದ ನದಿ ಕಾವೇರಿ, ಭಕ್ತಕೋಟಿಯ ಅತಿ 
ಗೌರವದಿಂದಾಗಿ ಗಂಗೆ ಅಲ್ಲಲ್ಲೇ ಮಲಿನವಾಗಿದ್ದಾಳಾದರೂ ಕಾವೇರಿ ಹೆಚ್ಚು ಕಡಿಮೆ 
ಪರಿಶುದ್ಧಳಾಗಿಯೇ ಉಳಿದಿದ್ದಾಳೆ. ಕಾವೇರಿಯ ಪುರಾಣೇತಿಹಾಸಗಳು, ಅದು ಹುಟ್ಟು 
ಹಾಕಿರುವ ದಂತಕತೆಗಳೂ ಅಪಾರ. ಬಳುಕಿ, ಬಾಗಿ, ಜಲಪಾತವಾಗಿ ಧುಮುಕಿ , 
ಮಂದಗಮನೆಯಾಗಿ, ಸೊಕ್ಕಿದ ನೆರೆಯಲ್ಲಿ ರೌದ್ರಾವತಾರದಿಂದ ಸಾಗಿ ಹರಿದಲ್ಲೆಲ್ಲಾ 
ಬದುಕನ್ನು ಬೆಳಗಿಸಿ, ಹಸಿರುಮಾಡಿದ ಜೀವನದಿ ಕಾವೇರಿ. 


ಕಾವೇರಿ ಕೊಡವರ ಕುಲದೇವತೆ , “ ದೇಶಕೋರ್ ಮಾದೇವಿ, ಕಾವೇರಮ್ಮೆ 
ಮಾತಾಯಿ ” ಎಂದು ಅವರು ಭಕ್ತಿಯಿಂದ ನೆನೆಯುತ್ತಾರೆ. ದೇಶಕ್ಕೊಬ್ಬಳು 
ಮಹಾದೇವಿ ಈ ಮಹಾತಾಯಿ ಎನ್ನುವುದು ಕನ್ನಡ ನಾಡಿಗೆಲ್ಲ, ತಮಿಳು 
ನಾಡಿಗೆಲ್ಲ ತಿಳಿದದ್ದೇ . ಕೊಡಗುಸೀಮೆಯ ಮಡಿಲಾದ ತಲಕಾವೇರಿಯಲ್ಲಿ 


10 


ಕಾವೇರಿ ಹರಿದು ಬಂದ ದಾರಿ 


ಕಾಣಿಸಿಕೊಂಡು ಕನ್ನಡನಾಡಿನ ಕಣ್ಮಣಿಯಾಗಿ, ತಮಿಳುನಾಡಿನ ತವಮಣಿಯಾಗಿ 
ಮೆರೆದು, ಸುಮಾರು ಎಂಟುನೂರು ಕಿಲೋಮೀಟರು ದೂರ ಹರಿದು, ಎರಡೂ 
ನಾಡುಗಳ ಭಾಗೋದಯಕ್ಕೆ ಬಗೆಬಗೆಯಾಗಿ ಅಣಿಮಾಡಿ, ಸಾಗರವನ್ನು ಸೇರಿ 
ಮರೆಯಾಗುತ್ತಾಳೆ ತಾನು ಹರಿವೆಡೆಗಳಲ್ಲೆಲ್ಲ ಬೆಳೆ, ಬೆಳಕು , ಬದುಕು , ಚೆಲುವು 
ಜನರ ಪಾಲಿಗೆ. 

ಒಂದು ಸಾವಿರ ವರ್ಷಗಳಿಗೆ ಮೊದಲೇ ನೃಪತುಂಗನು ಕನ್ನಡನಾಡಿನ 
ಗಡಿಗಳನ್ನು ಗುರುತಿಸುತ್ತ ಕಾವೇರಿಯಿಂದ ಗೋದಾವರಿಯವರೆಗೆ ಎಂದು 
ಹೇಳಿದನಲ್ಲವೆ? ತಮಿಳಿನಲ್ಲಿ ಆ ಕಡೆಯ ದೊರೆಯನ್ನು 'ಮೊನ್ನಿನ ನಾಡವನು' 
ಎಂದು ಬಣ್ಣಿಸಿರುವುದಿದೆ. ಮೊನ್ನಿಯೆನ್ನುವುದು ಕಾವೇರಿಯ ಹೆಸರು; ಹೊನ್ನಿನ 
ನದಿಯೆಂದರ್ಥ , ತಮಿಳಿನ ಮಹಾಕಾವ್ಯವಾದ ' ಪೆರಿಯ ಪುರಾಣ' ದಲ್ಲಿ ಮಹಾಕವಿ 
ಶೆಕ್ಕಿಳಾ‌ ನದಿಯನ್ನು ಬಣ್ಣಿಸಿದುದು ಹೀಗೆ; ಎಂಟುನೂರು ವರ್ಷಗಳಷ್ಟು ಹಿಂದೆ. 
ನಾಲ್ಕುಮೊಗದ : ಬ್ರಹ್ಮನಿಗೆ ಸರಿಸಾಟಿಯಾದುದಂತೆ ಈ ' ಪೊನ್ನಿ ಮಾನದಿ'. 
ಜನಜೀವನದಲ್ಲಿ ಕಾವೇರಿಯ ಬಗೆಗಿದ್ದ ಆದರಕ್ಕೆ ಕುರುಹಾಗಿ ಈ ಉಲ್ಲೇಖನಗಳು. 

ಕನ್ನಡ ಕಾವ್ಯಗಳಲ್ಲೂ , ತಮಿಳು ಕಾವ್ಯಗಳಲ್ಲೂ , ಶಾಸನಗಳಲ್ಲೂ , 
ಕಾವೇರಿಯನ್ನು ಕುರಿತ ಹೆಗ್ಗಳಿಕೆಯ ಉಲ್ಲೇಖನಗಳು ಬೇಕಾದಂತೆ ದೊರೆಯುತ್ತವೆ. 
ಸ್ಕಾಂದಪುರಾಣದಲ್ಲಿ ಕಾವೇರಿ ಮಹಾತ್ಮಿಯೆಂಬ ವಿಶಿಷ್ಟವಾದ ಭಾಗವೊಂದೇ 
ಇದೆ. ಕಾವೇರಿಯನ್ನು ದೇವತೆಯೆಂದು, ಕವೇರಮುನಿಯ ಮಗಳೆಂದು, 
ಅಗಸ್ಯ ಋಷಿಯ ಮಡದಿಯೆಂದು ಬಗೆಬಗೆಯಾಗಿ ಕತೆಗಳನ್ನು ಹೆಣೆದಿದ್ದಾರೆ. 
ನದಿಯಿಂದ ನಿತ್ಯಜೀವನಕ್ಕೆ ಒದಗುವ ನೆರವನ್ನು ನೆನೆನೆನೆದು ನದಿಯನ್ನು 
ದೇವತಾಸ್ವರೂಪವೆಂದು ಬಗೆದುದರಲ್ಲಿ ಸೋಜಿಗವೇನಿಲ್ಲ. ದೇವತೆಗೆ ಸಲ್ಲುವ 
ಪೂಜೆ ಪುನಸ್ಕಾರಗಳನ್ನೆಲ್ಲ ನದಿಗೂ ಸಲ್ಲಿಸುವುದು ಕೃತಜ್ಞತೆಯ ಭಾವದಿಂದ. 

ಅದರ ದಂಡೆಯ ಮೇಲೆ ಕನ್ನಡನಾಡಿನಲ್ಲೂ ತಮಿಳುನಾಡಿನಲ್ಲೂ 
* ಮೈದಳೆದಿರುವ ಗುಡಿಗಳು ಲೆಕ್ಕವಿರದಷ್ಟು; ಮೂಡಿಕೊಂಡಿರುವ ಪ್ರಸಿದ್ಧವಾದ 
ಪುಣ್ಯಕ್ಷೇತ್ರಗಳನ್ನು ಎಣಿಸಿದರೇ ಏಳನೂರನ್ನು ದಾಟುವೆವು! ಕಾವೇರಿಯ 
ತೀರ್ಥೋದ್ಭವ ಸಂದರ್ಭವಾದ ತುಲಾಸಂಕ್ರಮಣ ಎರಡೂ ನಾಡುಗಳಲ್ಲಿ 
ವಿಶೇಷವಾದುದೇ . ಉತ್ತರದಲ್ಲಿ ಗಂಗೆ ಹೇಗೋ , ದಕ್ಷಿಣದಲ್ಲಿ ಕಾವೇರಿ ಹಾಗೆ, 
ನಮ್ಮ ರೈತಾಪಿ ಜನರಿಗಂತೂ ಕಾವೇರಿ* ಪ್ರತ್ಯಕ್ಷದೈವವೇ ; ಭಕ್ತಿಭಾವದಿಂದಲೇ 
ಅವರು ಕಾವೇರಿಯನ್ನು ಕಾಣುವುದು. 
- ಕಾವೇರಿ ನದಿ ' ಮುಗಿಲಲ್ಲಿ ಮಿಂಚಿನೋಲ್ ಹೊಳೆ ಹೊಳೆದು' 
ತೋರಿಕೊಳ್ಳುವುದು ಕೊಡಗಿನ ಬೆಡಗಿನಲ್ಲೇ 'ಎಲ್ಲಿ ಭೂರಮೆ ದೇವಸನ್ನಿಧಿ ಬಯಸಿ 
ಬಿಮ್ಮನೆ ಬಂದಳೋ ? ಅಲ್ಲಿ ಕವಿಯ ಮಾತು ಅತ್ಯುಕ್ತಿಯಲ್ಲವೆಂದು ಕೊಡಗಿನ 


11 


ಕಾವೇರಿ ಹರಿದು ಬಂದ ದಾರಿ 


ಮಡಿಲಲ್ಲಿರುವ ಬ್ರಹ್ಮಗಿರಿಯನ್ನು ಕಂಡವರೆಲ್ಲ ಬಲ್ಲರು. ಸಮುದ್ರಮಟ್ಟದಿಂದ 
ಸಾವಿರದ ಮುನ್ನೂರ ಐವತ್ತೈದು ಮೀಟರುಗಳಷ್ಟು ಎತ್ತರದಲ್ಲಿರುವ ಈ ಬ್ರಹ್ಮಗಿರಿ 
ಸಹ್ಯಾದ್ರಿ ಬೆಟ್ಟಸಾಲಿಗೆ ಸೇರಿದುದು. ಶಿಖರದಿಂದ ಬ್ರಹ್ಮಕುಂಡಿಕೆಯಿರುವುದು 
ಒಂದು ನೂರು ಮೀಟರುಗಳಷ್ಟು ಆಳದಲ್ಲಿ . ಇಲ್ಲಿಯೇ ಕಾವೇರಿ ತೋರಿಕೊಳ್ಳುವ 
ಪುಷ್ಕರಿಣಿಯಿರುವುದು. ಪ್ರತಿವರ್ಷ ತುಲಾಸಂಕ್ರಮಣದಂದು (ಸಾಮಾನ್ಯವಾಗಿ 
ಅಕ್ಟೋಬರ್ ತಿಂಗಳ ನಡುವಣ ದಿನಗಳು ) ಕಾವೇರಿಯ ತೀರ್ಥೋದ್ಭವ ಈ 
ಕೊಳದಲ್ಲಿ . ಅಂದು ಕೊಡಗಿನಲ್ಲೆಲ್ಲ ಸಂಭ್ರಮದ ಕಾವೇರಿ ಜಾತ್ರೆ, ದೊಡ್ಡ ಜಾತ್ರೆ 


ಕಾವೇರಿಯ ಹರವು 

ಕೊಡಗನ್ನು ಬಿಡುವ ಮೊದಲೇ ಭಾಗಮಂಡಲದಲ್ಲಿ ಕನಕಾನದಿ 
ಕಾವೇರಿಯೊಂದಿಗೆಕೂಡಿಕೊಳ್ಳುತ್ತದೆ. ಸಿದ್ದಾಪುರವನ್ನು ದಾಟಿ ಶ್ರೀರಂಗಸಮುದ್ರಕ್ಕೆ 
ಬಂದಾಗ ಚಿಕೋಲಿ ಎಂಬ ಇನ್ನೊಂದು ಹೊಳೆ ಕಾವೇರಿಯೊಂದಿಗೆ 
ಕೂಡಿಕೊಳ್ಳುತ್ತದೆ. ಮುಂದೆ ಕುಶಾಲನಗರ ಶಿರಂಗಲ (ಕೊಡಗಿನ ಗಡಿ), 
ರಾಮನಾಥಪುರ, ಬಸವಾಪಟ್ಟಣ , ರುದ್ರಪಟ್ಟಣ, ಸಾಲಿಗ್ರಾಮ , ಚುಂಚನಕಟ್ಟೆ, 
ಕನ್ನಂಬಾಡಿ (ಕೃಷ್ಣರಾಜಸಾಗರ) ಇವನ್ನು ದಾಟಿ ರಂಗನತಿಟ್ಟು ಎಂಬ ಪಕ್ಷಿಧಾಮಕ್ಕೆ 
ಬಂದಾಗ ನದಿ ಕವಲೊಡೆದು ಒಂದು ಕವಲು ಪಶ್ಚಿಮವಾಹಿನಿಯೆನಿಸಿಕೊಳ್ಳುತ್ತದೆ. 
ಶ್ರೀರಂಗಪಟ್ಟಣವನ್ನು ನದಿ ಸುತ್ತರಿದು ಲೋಕಪಾವನಿ ನದಿಯಿಂದ ಕೂಡಿಕೊಂಡು 
ತಿರುಮಕೂಡಲು ( ತಿರುಮಹಾ ಕೂಡಲು) ನರಸೀಪುರದಲ್ಲಿ ಕಪಿಲಾನದಿಯನ್ನು 
ಬರಮಾಡಿಕೊಂಡು ಮುಡುಕುತೊರೆ, ತಲಕಾಡುಗಳನ್ನು ಹಾದು, ಕೊಳ್ಳೆಗಾಲ 


12 


ಕಾವೇರಿ ಹರಿದು ಬಂದ ದಾರಿ 


ತಲಕಾವೇರಿ ಧ4 ಶ್ರೀರಂಗಪಟ್ಟಣ ಕಾವೇರಿ ನದಿ 

ಇವನ ಸಮುದ್ರ 
ಬೃಂದಾವನ 

ಹಿಮಕೂಡಲು 
- ಕರ್ನಾಟಕ 

ನರಸೀಪುರ 


Gwamon 


ತಮಿಳುನಾಡು 


ತಿರವಯ್ಯಾರ 


ಅರಬ್ಬಿ 
ಸಮುದ್ರ 


ಶ್ರೀರಂಗ 
ತಿರುಚನಾಪಲ್ಲಿ 


ಜನರು 


ತಾಲ್ಲೂಕಿನ ಸತ್ಯಾಗಾಲದಲ್ಲಿ ನದಿ ಮತ್ತೆ ಕವಲೊಡೆಯುತ್ತದೆ. ಮುಂದೆ 
ಶಿವನಸಮುದ್ರವೂ ದ್ವೀಪವೇ . ಅಲ್ಲಿಂದ ಆರೇಳು ಕಿಲೋಮೀಟರುಗಳವರೆಗೆ 
ಕವಲುಗಳು ಬೇರೆ ಬೇರೆಯಾಗಿಯೇ ಹರಿದು ಭೀಮೇಶ್ವರ ಎಂಬಲ್ಲಿ 
ಕೂಡಿಕೊಳ್ಳುತ್ತವೆ. ಈ ವೇಳೆಗಾಗಲೇ ಲಕ್ಷಣತೀರ್ಥ, ಹೇಮಾವತಿ ನದಿಗಳು 
ಕಾವೇರಿಯೊಂದಿಗೆ ಸೇರಿಕೊಂಡಿದ್ದು ಈಗ ಕನಕಪುರದ ಬಳಿ ಅರ್ಕಾವತಿಯೂ 
ಸೇರಿಕೊಳ್ಳುತ್ತದೆ. ಐದು ಕಿಲೋಮೀಟರುಗಳಾಚೆ ಮೇಕೆದಾಟು, ಮುಂದೆ 
ನಲವತ್ತೈದು ಕಿಲೋಮೀಟರು ಹರಿದು ಕಾವೇರಿ ತಮಿಳುನಾಡನ್ನು ಸೇರುತ್ತದೆ. 


ಕನ್ನಡ ನಾಡಿನಲ್ಲಿ ಕಟ್ಟೆಗಳು 

ಹೀಗೆ, ಕರ್ನಾಟಕದಲ್ಲಿ ಕೊಡಗು, ಹಾಸನ, ಮೈಸೂರು, ಮಂಡ್ಯ , ಬೆಂಗಳೂರು 
ಈ ಜಿಲ್ಲೆಯ ಜನರಿಗೆ ಕಾವೇರಿಯ ನೆರವು. ಹತ್ತನೆಯ ಶತಮಾನದಲ್ಲೇ 
ರುದ್ರಂಗಣ ಸ್ವಾಮಿಗಳೆಂಬ ವೀರಶೈವ ಸನ್ಯಾಸಿಯೊಬ್ಬರು ಲೋಕೋಪಕಾರಕ್ಕೆಂದು 
ರಾಮನಾಥಪುರದ ಹತ್ತಿರ ಕಾವೇರಿಗೆ ಕಟ್ಟೆಯೊಂದನ್ನು ಕಟ್ಟಿಸಿ ಬೇಸಾಯಕ್ಕೆ 
ನೀರನ್ನೊದಗಿಸಿದರು. ಕಟ್ಟೇಪುರದ ಈ ಜಂಗಮ ಕಟ್ಟೆಯಿಂದ ಎರಡು ನಾಲೆಗಳು 
ಹೊರಟು ಒಂದು ಕೊಣನೂರು, ರಾಮನಾಥಪುರ, ಬಸವಾಪಟ್ಟಣಗಳ ಮೂಲಕ 
ಪಶುಪತಿಯವರೆಗೆ, ಇನ್ನೊಂದು ರಾಮನಾಥಪುರ ಸೇತುವೆ, ರುದ್ರಪಟ್ಟಣ 
ಮಾರ್ಗವಾಗಿ ಹನಸೋಗೆಯ ತನಕ ಹರಿದು ಬೇಸಾಯಗಾರರಿಗೆ ನೆರವಾಗುತ್ತವೆ. 

ಮುಂದೆ ಬಳೂರಿನಲ್ಲಿ ಇನ್ನೊಂದು ಕಟ್ಟೆ, ಇದರಿಂದಲೂ ಎರಡು ನಾಲೆಗಳು. 
ಒಂದು ಚುಂಚನಕಟ್ಟೆ ಕಡೆಗೆ, ಇನ್ನೊಂದು ಸಾಲಿಗ್ರಾಮದ ಕಡೆಗೆ, ಎಡತೊರೆ ( ಈಗ 
ಕೃಷ್ಣರಾಜಸಾಗರ) ತಾಲ್ಲೂಕಿನ ಅಳಲೆಕಟ್ಟೆಯಲ್ಲಿ ಮತ್ತೊಂದು ಕಟ್ಟೆ, 1.22 ಮೀ . 


ಕಾವೇರಿ ಹರಿದು ಬಂದ ದಾರಿ | 


ಅಗಲ , 152 .4 ಮೀ . ಉದ್ದ, ಚುಂಚನಕಟ್ಟೆಯ ಹತ್ತಿರ ಹನುಮಂತಕಟ್ಟೆ ಕಾವೇರಿ 
ನದಿಗೆ ಮೈಸೂರು ಅರಸರಾಗಿದ್ದ ಚಿಕ್ಕದೇವರಾಜ ಒಡೆಯರು ಕಟ್ಟಿಸಿದ್ದು, ಮುಂದೆ 
ಇದು ಶಿಥಿಲವಾಗಲು ದಿವಾನ್ ಪೂರ್ಣಯ್ಯನವರು ದುರಸ್ತಿ ಮಾಡಿಸಿದರು. 
ಚಿಕ್ಕದೇವರಾಜ ಒಡೆಯರೇ ಕಟ್ಟಿಸಿದ ಇನ್ನೊಂದು ಕಟ್ಟೆ ರಾಮಸಮುದ್ರದಲ್ಲಿದೆ; 
ಇದೂ ಚುಂಚನಕಟ್ಟೆಯ ಹತ್ತಿರವೇ . 

ಕನ್ನಡನಾಡಿನಲ್ಲಿ ಕಾವೇರಿಗೆ ಪ್ರಸಿದ್ಧವಾದ ಕಟ್ಟೆಯೆಂದರೆ ಕನ್ನಂಬಾಡಿಯ 
ಕಟ್ಟೆ, ಈಗ ಇದು ಕೃಷ್ಣರಾಜಸಾಗರವೆಂದು ಹೆಸರಾಗಿದೆ; ಅಲ್ಲಿರುವ ಉದ್ಯಾನದಿಂದ 
ಬೃಂದಾವನವೆಂದೂ ಪ್ರಸಿದ್ಧವಾಗಿದೆ. ಮೈಸೂರಿನ ಮಹಾರಾಜರಾಗಿದ್ದ 
ನಾಲ್ವಡಿ ಕೃಷ್ಣರಾಜ ಒಡೆಯರೂ , ಅವರ ದಿವಾನರಾಗಿದ್ದ ಮೋಕ್ಷಗುಂಡಂ 
ವಿಶ್ವೇಶ್ವರಯ್ಯನವರೂ ಈ ಕಟ್ಟೆಯ ಕಾರಣಕರ್ತರು. 33.8 ಮೀ . ಅಗಲದ 
ತಳಪಾಯದ ಮೇಲೆ ಇರುವ ಕಟ್ಟೆ ತಳದಿಂದ 40.8 ಮೀ . ಎತ್ತರವಾಗಿದೆ; 
ಕಟ್ಟೆಯ ಉದ್ದ 2621 ಮೀ . 1911ರಲ್ಲಿ ಮೊದಲಾದ ಕಟ್ಟೆಯ ಕೆಲಸ 1932ರಲ್ಲಿ 
ಮುಗಿಯಿತು. ಕಟ್ಟಡಕ್ಕೆ ತಗುಲಿದ ಮೂರುಕೋಟಿ ಇಪ್ಪತ್ತುಮೂರುವರೆ ಲಕ್ಷ 
ರೂಪಾಯಿಗಳು. ಈ ಕಟ್ಟೆಯಿಂದ ಮೂರು ಲಕ್ಷ ಎಕರೆಗಳಷ್ಟು ಭೂಮಿಯಲ್ಲಿ 
ಸಾಗುವಳಿಗೆ ನೆರವಾಯಿತು. ಇದರಿಂದ ಹೊರಟ ನಾಲೆಗಳಲ್ಲಿ ಮುಖ್ಯವಾದುದು 
ವಿಶ್ವೇಶ್ವರಯ್ಯ ನಾಲೆ ; ಇದರ ಹರವು 71. 25 ಕಿ. ಮೀ .! 


ಮುಂದೆ ಕಾವೇರಿಗೆ ಮಡದಕಟ್ಟೆ, ದೇವರಾಯನ ಕಟ್ಟೆ, ರಾಮಸ್ವಾಮಿ ಕಟ್ಟೆ 
( ತಿರುಮಕೂಡಲು ನರಸೀಪುರ ತಾಲ್ಲೂಕಿನಲ್ಲಿ) ಮಾಧವಮಂತ್ರಿ ಅಣೆಕಟ್ಟು 
(ತಲಕಾಡಿನಲ್ಲಿ) ಎಂಬ ಇತರ ಕಟ್ಟೆಗಳಿಂದಲೂ ಬೇಸಾಯಕ್ಕೆ ನೆರವು ದೊರೆಯುತ್ತದೆ. 
ಶಿವನಮುದ್ರದ ಬಳಿ ಬ್ಲಫ್ ಎಂಬಲ್ಲಿ ಕಾವೇರಿಯ ನೀರಿನಿಂದ ವಿದ್ಯುಚ್ಛಕ್ತಿಯನ್ನು 
ಪಡೆದುಕೊಳ್ಳುವುದೂ ಇದೆ. 1900ರಲ್ಲಿ ಮೈಸೂರಿನ ದಿವಾನರಾಗಿದ್ದ ಸರ್. ಕೆ. 
ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ಅವರ ಪ್ರೇರಣೆಯಿಂದಲೇ ಸಿದ್ಧವಾದ ಯೋಜನೆ 
ಇದು, ಒಟ್ಟು ಕನ್ನಡ ನಾಡಿನಲ್ಲಿ ಮೂರು ಲಕ್ಷ ಎಕರೆ ಭೂಮಿಗೆ ಕಾವೇರಿಯಿಂದ 
ನೆರವು ದೊರೆಯುತ್ತದೆ. 


14 


ಕಾವೇರಿ ಹರಿದು ಬಂದ ದಾರಿ 


ನಮ್ಮ ನಾಡಿನಲ್ಲಿ ಕ್ಷೇತ್ರಗಳು 

ಕನ್ನಡನಾಡಿನಲ್ಲಿ ಕಾವೇರಿನದಿಯ ಹೆಗ್ಗಳಿಕೆಯಿಂದ ಹಿರಿಮೆಯನ್ನು 
ಪಡೆದುಕೊಂಡ ಕ್ಷೇತ್ರಗಳು ಹತ್ತಾರು. ಮೊದಲಲ್ಲೇ ತಲಕಾವೇರಿ, 
ಭಾಗಮಂಡಲ, ಮುಂದೆ ರಾಮನಾಥಪುರ, ಹಾಸನ ಜಿಲ್ಲೆಯ ಅರಕಲಗೂಡು 
ತಾಲ್ಲೂಕಿಗೆ ಸೇರಿದ ಈ ಕ್ಷೇತ್ರದಲ್ಲಿ ರಾಮೇಶ್ವರ , ಅಗಸ್ನೇಶ್ವರ ಸುಬ್ರಹ್ಮಣೇಶ್ವರ . 
ದೇವಾಲಯಗಳು , ಕಾವೇರಿ ನದಿಯ ನಡುವೆ ಗಾಯತ್ರಿಶಿಲೆ, ಗೋಗರ್ಭಗಳು 
ಮುಖ್ಯ ಆಕರ್ಷಣೆಗಳು, ಅಲ್ಲಿಂದ ಇಪ್ಪತ್ತೈದು ಕಿಲೋಮೀಟರು ದೂರದಲ್ಲಿ 
ಸಾಲಿಗ್ರಾಮ , ಯೋಗಾನರಸಿಂಹನ ದೇಗುಲವಲ್ಲದೆ, ರಾಮಾನುಜಾಚಾರ್ಯರ 
ನೆನಪನ್ನು ಉಳಿಸಿರುವ ಶ್ರೀಪಾದ ತೀರ್ಥವೆಂಬ ಪುಷ್ಕರಿಣಿಯಿದೆ. ಚುಂಚನಕಟ್ಟೆ 
ಸಾಲಿಗ್ರಾಮದಿಂದ ಏಳು ಕಿಲೋಮೀಟರು ದೂರದಲ್ಲಿರುವ ಚೆಲುವಾದ ಸ್ಥಳ. 
ಕಾವೇರಿಯು ಮೂವತ್ತೈದು ಮೀಟರಷ್ಟು ಎತ್ತರದಿಂದ ಧುಮುಕುವುದು ಇಲ್ಲಿನ 
ವೈಶಿಷ್ಟ್ಯ . ಈ ಜಲಪಾತದ ನೆರೆಯಲ್ಲಿಯೇ ಕೋದಂಡರಾಮರ ಗುಡಿ, ಮಕರ 
ಸಂಕ್ರಾಂತಿಯಂದು ಈ ದೇಗುಲದಲ್ಲಿ ತೇರು; ಊರಲ್ಲಿ ಜಾತ್ರೆ, ಚುಂಚನಕಟ್ಟೆಯ 
ದನಗಳ ಜಾತ್ರೆ ಇಡೀ ಪ್ರದೇಶದಲ್ಲೇ ಪ್ರಸಿದ್ಧವಾದುದು. ಚುಂಚನಕಟ್ಟೆಯನ್ನು 
ಕಾವೇರಿ ಸೇರುವ ಮೊದಲೇ ಹನಸೋಗೆಗೆ ಬರುತ್ತದೆ. ಹನಸೋಗೆ ಈಗ 
ಕುಗ್ರಾಮವಾದರೂ , ಒಂದು ಕಾಲಕ್ಕೆ ಪನಶೋಕವೆಂದು ಇತಿಹಾಸ ಪ್ರಸಿದ್ಧವಾದ 
ಸ್ಥಳ, ಜೈನರ ಮಠ, ಬಸದಿಗಳು ಹಲವಾರು ಇದ್ದುವು. ಈಗಲೂ ಒಂದು 
ಸೊಗಸಾದ, ಪ್ರಾಚೀನವಾದ ಬಸದಿ ಉಳಿದುಕೊಂಡಿದೆ. 
* ಪಶ್ಚಿಮವಾಹಿನಿ, ಶ್ರೀರಂಗಪಟ್ಟಣಗಳ ಕ್ಷೇತ್ರಪ್ರತೀತಿ ಈಗಲೂ ಇರುವುದೇ . 
ಪಶ್ಚಿಮವಾಹಿನಿಯ ಸ್ನಾನಘಟ್ಟಗಳು, ಶ್ರೀರಂಗಪಟ್ಟಣದ ರಂಗನಾಥ ದೇವಾಲಯ 
ಪ್ರಸಿದ್ಧವಾದುವು. ಕಾವೇರಿ ನದಿಯ ಓಟದಲ್ಲಿ ಮೂರೆಡೆಗಳಲ್ಲಿ ದ್ವೀಪಗಳಾಗಿವೆ; 
ದ್ವೀಪವೆಂದರೆ ಕಾವೇರಿಯು ಕವಲೊಡೆದು ಊರನ್ನು ಸುತ್ತರಿದು ಬರುತ್ತಾಳೆ. 
ಮೊದಲನೆಯದೇ ಶ್ರೀರಂಗಪಟ್ಟಣ. ಇದನ್ನು ' ಆದಿರಂಗ' ವೆನ್ನುತ್ತಾರೆ. ಎರಡನೆಯದು 
ಶಿವನಸಮುದ್ರ, ಇಲ್ಲಿಯೂ ಜಗನ್ನೋಹನ ರಂಗನಾಥನ ಗುಡಿಯೇ ಇದೆ; ಇದನ್ನು 
“ ಮಧ್ಯರಂಗ' ವೆನ್ನುತ್ತಾರೆ. ಮೂರನೆಯದು ತಮಿಳುನಾಡಿನಲ್ಲಿ ತಿರುಚಿರಪಳ್ಳಿಯ 
ಬಳಿ ಇರುವ ಶ್ರೀರಂಗ; ಇಲ್ಲಿನ ರಂಗನಾಥನ ಗುಡಿ ಪ್ರಖ್ಯಾತವಾದುದು. ಶ್ರೀವೈಷ್ಣವ 
ಪಂಥದವರಿಗೆ ಭೂವೈಕುಂಠವೆನಿಸಿಕೊಳ್ಳುವುದು. ಇದು ' ಅಂತ್ಯರಂಗ'. 

ಮುಂದೆ, ತ್ರಿಮುಕುಟಕ್ಷೇತ್ರ (ತಿರುಮಕೂಡಲು ನರಸೀಪುರ),ಸೋಮಶೈಲ ಕ್ಷೇತ್ರ 
( ಮುಡುಕುತೊರೆ), ಗಜಾರಣ್ಯಕ್ಷೇತ್ರ (ತಲಕಾಡು), ಜ್ಞಾನಾಶ್ವತ್ಥಕ್ಷೇತ್ರ ( ಸತ್ಯಾಗಾಲ), 
ಶಿಲಾಭೇದಿಕ್ಷೇತ್ರ ( ಶಿವನಸಮುದ್ರ) ಗಳು ಯಾತ್ರಿಕರ ಆಕರ್ಷಣೆಗಳು. ತಲಕಾಡಿನಲ್ಲಿ 


15 


ಕಾವೇರಿ ಹರಿದು ಬಂದ ದಾರಿ 


( ಕಾವೇರಿಯ ) ಮಾಲಂಗಿ ಮಡುವು ಹಿ೦ದಲ ಮೈಸೂರರಸರ ಇತಿಹಾಸವನ್ನು 
ನೆನಪಿಗೆ ತರುತ್ತದೆ; ಶ್ರೀರಂಗಪಟ್ಟಣವನ್ನು ಆಳುತ್ತಿದ್ದ ತಿರುಮಲರಾಯನು 
ಕಾರಣಾಂತರದಿಂದ ರಾಜ್ಯಭಾರವನ್ನು ರಾಜ ಒಡೆಯರಿಗೆ ಒಪ್ಪಿಸಿ ತಾನು 
ತಲಕಾಡಿಗೆ ತೆರಳಿ ಅಲ್ಲಿ ಮಾಲಂಗಿಯೆಂಬಲ್ಲಿ ನೆಲೆಸಿದುದು, ಆತನ ಹೆಂಡತಿ 
ಅಲಮೇಲಮ್ಮನ ಶಾಪದಿಂದ ಮಾಲಂಗಿಯು ಮಡುವಾದುದೂ ಜನಪ್ರಿಯವಾದ 
ಕತೆಯಾಗಿದೆ. 


ಚುಂಚನಕಟ್ಟೆಯಲ್ಲಿ ಕಾವೇರಿಯ ಮೊದಲ ಜಲಪಾತವಾದರೆ, ಎರಡನೆಯದು 
ಶಿವನಸಮುದ್ರದಲ್ಲಿ , ಮೊದಲನೆಯದು ಮೂವತ್ತೈದು ಮೀಟರು ಎತ್ತರದಿಂದ 
ಕಾವೇರಿ ಧುಮುಕುವುದಾದರೆ, ಇಲ್ಲಿ ತೊಂಬತ್ತು ಮೀಟರುಗಳಷ್ಟು ಎತ್ತರದಿಂದ 
ಕಾವೇರಿಯ ಒಂದು ಕವಲು ಧುಮುಕುತ್ತದೆ. ಇದನ್ನು ಗಗನಚುಕ್ಕಿಯೆಂದು 
ಕರೆಯುತ್ತಾರೆ . ನದಿಯ ಇನ್ನೊಂದು ಕವಲು ಒಂದೂವರೆ ಕಿ. ಮೀ . ದೂರದಲ್ಲಿ 
ಇನ್ನೊಂದೆಡೆ ಐದಾರು ಸೀಳಾಗಿ ಧುಮುಕುತ್ತದೆ ; ಇದನ್ನು ಭರಚುಕ್ಕಿಯೆನ್ನುತ್ತಾರೆ. 
ಭರಚುಕ್ಕಿ ಜಲಪಾತದಲ್ಲಿ ರಭಸ ಮಾತ್ರವಲ್ಲದೆ ನೀರಿನ ಪ್ರಮಾಣವೂ ಹೆಚ್ಚು 
ನೋಟದ ಅಂದವೂ ಹೆಚ್ಚಿನದು. 


ತಮಿಳುನಾಡಿಗೆ ಪಯಣ 

ಮೇಕೆದಾಟು ಕನಕಪುರ ತಾಲ್ಲೂಕಿನಲ್ಲಿದೆ. ಕನಕಪುರದಿಂದ 24 ಕಿ. ಮೀ . 
ದೂರ ಸರಿದಂತೆ ಅರ್ಕಾವತಿ ನದಿಯು ಕಾವೇರಿಯಲ್ಲಿ ಸೇರಿಕೊಳ್ಳುವೆಡೆ 
'ಸಂಗಮ 'ವಿದೆ; ಅಲ್ಲಿಂದ ಮುಂದೆ 6.4ಕಿ. ಮೀ . ದೂರ ಸಾಗಿದರೆ ಮೇಕೆದಾಟು. 
ಬಂಡೆಗಳ ನಡುವೆ ಇಕ್ಕಟ್ಟಾದ ದಾರಿ ಹಿಡಿದು, ತನ್ನ ಪಾತ್ರವನ್ನು ಕುಗ್ಗಿಸಿಕೊಂಡು 
ಕಾವೇರಿ ಹರಿಯುವುದು ಇಲ್ಲಿನ ಆಕರ್ಷಣೆ. ಒಂದು ದಡದಿಂದ ಇನ್ನೊಂದು 
ದಡಕ್ಕೆ ಮೇಕೆ ಹಾರಿ ದಾಟಬಹುದಾದಷ್ಟು ಕಿರಿದಾದ ಪಾತ್ರ ಕಾವೇರಿಯದು 
ಇಲ್ಲಿ. ಈ ದಾಟನ್ನು ದಾಟಿದ ಮೇಲೆ ಮತ್ತೊಂದು ಜಲಪಾತ; ಮತ್ತೆ ಮೊದಲಿನ 
ವಿಶಾಲವಾದ ಪಾತ್ರ 

ಮುಂದೆ ಐವತ್ತಾರು ಮೀಟರುಗಳಷ್ಟು ದೂರ ಕಾವೇರಿ ಮೊಟ್ಟಮೊದಲು 
ಕಾಣಿಸಿಕೊಳ್ಳುವುದು ಇಲ್ಲಿಯೇ . ಇಲ್ಲಿನ್ನೊಂದು ಜಲಪಾತ. ಕಾವೇರಿಯು 30.4 
ಮೀ . ಎತ್ತರದಿಂದ ಕೆಳಗೆ ಧುಮುಕುತ್ತಾಳೆ; ಧುಮುಕುವ ರಭಸಕ್ಕೆ ಕೆಳಗೆ ಬೀಳುವ 
ನೀರಿನ ಪ್ರಮಾಣಕ್ಕೆ ಸಿಡಿದೆದ್ದ ನೀರಿನ ಕಣಗಳು ಹೊಗೆಯಂತೆ ಅಡರಿಕೊಳ್ಳುತ್ತವೆ. 
ಹಾಗೆಂದೇ ಇದು 'ಹೊಗೇನ ಕಲ್ಲು' ( ಹೊಗೆಯ ಕಲ್ಲು). ಇಲ್ಲೊಂದು ಶಿವಾಲಯ , 
ಅಗಸ್ಯ ಪ್ರತಿಷ್ಠೆಯೆಂದು ಪ್ರತೀತಿ. 


16 


ಕಾವೇರಿ ಹರಿದು ಬಂದ ದಾರಿ 


ಅಗಸ್ಯರು 

ಕಾವೇರಿ ನದಿಗೂ ಅಗಸ್ಯ ಋಷಿಗಳಿಗೂ ಗಂಟು ಪುರಾಣ ಪ್ರಸಿದ್ಧವಾದುದು. 
ಇದನ್ನು ಅವಲಂಬಿಸಿ ಕಾವೇರಿಯ ದಾರಿಯುದ್ದಕ್ಕೂ ಅಗಸ್ಯರ ನೆನಪು ಉಳಿಯುತ್ತದೆ. 
ತಲಕಾವೇರಿಯಲ್ಲೇ ಅಗಸ್ತೇಶ್ವರ ದೇವಾಲಯವಿದೆ; ಭಾಗಮಂಡಲದಲ್ಲಿ 
ಅಗಸ್ತೇಶ್ವರ ಕಟ್ಟೆಯಿದೆ; ಕೊಡಗು ಜಿಲ್ಲೆಯಲ್ಲೇ ಮುಂದೆ ಕಾವೇರಿಯ ದಡದ 
ಮೇಲೆ ಬಲಮುರಿ, ಗುಹ್ಯಗಳಲ್ಲಿ ಅಗಸ್ತೇಶ್ವರ ದೇವಾಲಯಗಳಿವೆ. ಆದರೆ ಮುಂದೆ 
ಅಗಸ್ಯರ ನಂಟು ಕನ್ನಡನಾಡಿನಲ್ಲಿ ಕಡಿಮೆಯಾಗುತ್ತದೆ. ರಾಮನಾಥಪುರದಲ್ಲೇನೋ 
ಅಗಸ್ತೇಶ್ವರ ದೇವಾಲಯವೊಂದಿದೆ. ಆದರೆ ಕ್ಷೇತ್ರಕ್ಕೆ ಪ್ರಧಾನವಾದುದು ರಾಮೇಶ್ವರ 
ದೇವಾಲಯ . ತಿರುಮಕೂಡಲಿನಲ್ಲೂ ಒಂದು ಅಗಸ್ತೇಶ್ವರನ ಗುಡಿಯಿದೆ; ಅಲ್ಲಿರುವ 
ಐದು ಗುಡಿಗಳಲ್ಲಿ ಮುಖ್ಯವಾದುದೂ ಹೌದು. ಆದರೆ ಶ್ರೀರಂಗಪಟ್ಟಣ ಗೌತಮ 
ಕ್ಷೇತ್ರವಾಯಿತು. ತಲಕಾಡಿನ ಪಂಚಲಿಂಗಗಳಲ್ಲಿ ಅಗತ್ಯೇಶ್ವರ ಸೇರುವುದಿಲ್ಲ. ಶಿವನ 
ಸಮುದ್ರದಲ್ಲಿನ ಸೋಮೇಶ್ವರ ಅಗಸ್ಯ ಪ್ರತಿಷ್ಠೆಯಲ್ಲ; ಉಳಿದೆಡೆಗಳಲ್ಲಿ ಅಗಸ್ಯರ 
ನೆನಪನ್ನು ಮೂಡಿಸುವಂಥದೇನೂ ಇರದು. ಆದರೆ ಕಾವೇರಿ ತಮಿಳುನಾಡನ್ನು 
ಮುಟ್ಟಿದ ಮೇಲೆ ಮತ್ತೆ ಅಗಸ್ಯರ ಉಲ್ಲೇಖ ಹೆಚ್ಚಾಗುತ್ತದೆ. 

ಊವರ್ಶಿಯ ಮಗನೆಂದೂ , - ಮೈತ್ರಾವರುಣಿಯೆಂದೂ , 
ಕುಂಭಸಂಭವನೆಂದೂ , ಸಾಗರವನ್ನು ಬತ್ತಿಸಿದನೆಂದೂ , ವಾತಾಪಿಯನ್ನು 
ಉಂಡೂ ಅರಗಿಸಿಕೊಂಡವನೆಂದೂ , ವಿಂಧ್ಯಪರ್ವತವನ್ನು ಬಗ್ಗಿಸಿದವನೆಂದೂ 
ಪುರಾಣಗಳಲ್ಲಿ ಅಗಸ್ಯಮುನಿಯ ಹೆಗ್ಗಳಿಕೆ. ಆಕಾಶದಲ್ಲಿ ಅವನು ನಕ್ಷತ್ರ ರೂಪದಲ್ಲಿ 
ಸೌರಭಾದ್ರಪದ ಸಪ್ತದಶದಿನದಂದು (ಸೂರ್ಯನು ಸಿಂಹರಾಶಿಯಲ್ಲಿರುವಾಗ) 
ತೋರಿಕೊಳ್ಳುವುದು ಅಗಸ್ತೋದಯವೆಂದು ಪ್ರಾಚೀನಕಾಲದಿಂದ ಪ್ರಸಿದ್ಧವಾಗಿದೆ. 
ಅಗಸ್ತೋದಯವಾದಾಗ ಭೂಮಿಯ ಮೇಲಿರುವ ಕೆರೆಕೊಳಗಲ್ಲೆಲ್ಲ ನೀರು 
ನಿರ್ಮಲವಾಗುವುದೆಂದು ನಂಬಿಕೆಯಿದ್ದಿತು. 

ಕಾಳಿದಾಸನೂ ಇದನ್ನು ಉಲ್ಲೇಖಿಸಿದ್ದಾನೆ. ( ಪ್ರಸಸಾದೋದಯಾರಂಭ: 
ಕುಂಭಕೋನೇ ' ರಘುವಂಶ) . ದುರ್ಗಮವಾಗಿದ್ದ ವಿಂಧ್ಯಪರ್ವತವನ್ನು 
ದಾಟಿ ಆರ್ಯಾವರ್ತದಿಂದ ದಕ್ಷಿಣ ಭೂಭಾಗಕ್ಕೆ ಬಂದ ಋಷಿಗಳಲ್ಲಿ 
ಮೊದಲನೆಯವರೆಂದು, ದಕ್ಷಿಣದ ಮತ್ತು ಉತ್ತರದ ಸಂಸ್ಕೃತಿಗಳ ಸಮಾಗಮಕ್ಕೆ 
ಕಾರಣರಾದರೆಂದು, ದ್ರಾವಿಡ ವಾಜಯದ ಪ್ರವರ್ತಕರೆಂದು ಅಗಸ್ಯರ ಹಿರಿಮೆ . 
ಅವರ ಮಡದಿ ಲೋಪಾಮುದ್ರೆಯೇ ಕಾವೇರಿಯಾಗಿ ಹರಿದಳೆಂದು ಕತೆ. 


ಕಾವೇರಿ ಹರಿದು ಬಂದ ದಾರಿ 


ಮೆಟ್ಟೂರು, ಮುಕ್ಕಂ , ಕಲ್ಲಣೆ 

ಧರ್ಮಪುರಿ ಜಿಲ್ಲೆಯಲ್ಲಿರುವ ಹೊಗೇನಕಲ್ಲು, ಕಾವೇರಿಯ 
ಜಲಪಾತದಿಂದಲೇ ಪ್ರಸಿದ್ಧವಾಗಿರುವ ಊರು. ಅಲ್ಲಿಂದ ಮುಂದೆ ತಮಿಳುನಾಡಿಗೆ 
ಕಾವೇರಿ ಭಾಗ್ಯದೇವತೆಯಾಗಿ ಹರಿಯತೊಡಗುತ್ತಾಳೆ. ಸೇಲಂಜಿಲ್ಲೆಯಲ್ಲಿ ಮೊದಲ 
ಹೆಜ್ಜೆಯಲ್ಲೇ ಮೆಟ್ಟೂರು ಅಣೆಕಟ್ಟು, ಕನ್ನಂಬಾಡಿಯ ಕಟ್ಟೆಗಿಂತ ದೊಡ್ಡದಾದ 
ಈ ಅಣೆಕಟ್ಟನ್ನು 1928ರಲ್ಲಿ ಆರಂಭಿಸಿ 1934 ರಲ್ಲಿ ಮುಗಿಸಲಾಯಿತು. 
ಯೋಜನೆಯೇನೋ 1910 ರಷ್ಟು ಹಿಂದೆಯೇ ಇದ್ದಿತು. ಆದರೆ ಮೈಸೂರು 
ಸಂಸ್ಥಾನ, ಮದ್ರಾಸು ರಾಜ್ಯಗಳ ನಡುವೆ ಆಗಬೇಕಾಗಿದ್ದ ಒಪ್ಪಂದ 1924ರ 
ವರೆಗೆ ಆಗಲಿಲ್ಲ. ಈ ಒಪ್ಪಂದದಲ್ಲಿ ಪ್ರಮುಖಪಾತ್ರವನ್ನು ವಹಿಸಿದ ಸರ್ 
ಸಿ. ಪಿ. ರಾಮಸ್ವಾಮಿ ಅಯ್ಯರಿಗೆ ಸಲ್ಲುತ್ತದೆ. ಕಟ್ಟೆ 1915 ಮೀ , ಉದ್ದವಿದೆ. 
ನೀರಿನ ತಳದಿಂದ ಕಟ್ಟೆ 23 .16 ಮೀ . ಎತ್ತರದಲ್ಲಿದೆ. ಕಟ್ಟೆಯನ್ನು ಕಟ್ಟಲು 
ನಾಲ್ಕೂವರೆ ಕೋಟಿ ರೂಪಾಯಿಗಳ ವೆಚ್ಚವಾಯಿತು. ಮದ್ರಾಸು ಆದಿಪತ್ಯದ 
ಗವರ್ನರಾಗಿದ್ದ ಸರ್ ಜಾರ್ಜ್ ಸ್ಟಾನ್ತಿಯ ಹೆಸರಿನಿಂದ ಇದರ ಜಲಾಶಯ 
ಸ್ನಾನಿ ಜಲಾಶಯ ಎಂದಾಯಿತು. ಅದಕ್ಕೆ ಸೇರಿದಂತೆ ಇರುವ ಉದ್ಯಾನ ` ಸ್ನಾನಿ 
ಪಾರ್ಕ್' ಎಂದಾಯಿತು. 

ಮೆಟ್ಟೂರು ಜಲಾಶಯದಿಂದ ನಾಲೆಗಳು ಹೊರಟು ಸೇಲಂ, 
ಕೊಯಮತ್ತೂರು, ತಿರುಚ್ಚಿ, ತಂಜಾವೂರು ಜಿಲ್ಲೆಗಳಲ್ಲಿ ಒಟ್ಟು ಐದು ಲಕ್ಷ ಐವತ್ತು 
ಸಾವಿರಕ್ಕೂ ಹೆಚ್ಚು ಎಕರೆ ಭೂಮಿಯಲ್ಲಿ ಬೆಳೆಗೆ ನೆರವಾಗುತ್ತವೆ . ಅಣೆಕಟ್ಟಿನಿಂದ 
ಹೊರಟ ನಾಲೆಗಳ ಉದ್ದವನ್ನೆಲ್ಲ ಕೂಡಿಸಿದರೆ 4351 ಕಿ. ಮೀ .ಗಳಾಗುತ್ತವೆ. 
ಅಣೆಕಟ್ಟಿನ ಬಳಿ ಜಲವಿದ್ಯುದುತ್ಪಾದನಾ ಕೇಂದ್ರವೂ ಒಂದಿದೆ; ಸುಮಾರು 
ನಲವತ್ತು ಸಾವಿರ ಆರುನೂರು ಕಿಲೋವಾಟ್‌ನಷ್ಟು ವಿದ್ಯುಚ್ಛಕ್ತಿ ಇದರಿಂದ 
ಒದಗುತ್ತದೆ. ಇವರೆಡರಿಂದ ಮೆಟ್ಟೂರು ಮತ್ತು ಸುತ್ತಮುತ್ತ ಹಲವು ಉದ್ಯಮಗಳು 
ತಲೆಯೆತ್ತಿಕೊಂಡಿವೆ. 

ಮುಂದೆ ತಮಿಳುನಾಡಿನಲ್ಲಿ ಕಾವೇರಿಗೆ ಇನ್ನೊಂದು ಅಣೆಕಟ್ಟು ತಿರುಚ್ಚಿ 
ಜಿಲ್ಲೆಯ ತಿರುಪ್ಪಾರ್‌ತುಲೈನಲ್ಲಿ. ಇಲ್ಲಿನ ಕಾವೇರಿಗೆ ಅಖಂಡ ಕಾವೇರಿಯೆಂದು 
ಹೆಸರು. ತಿರುಪ್ಪಾ‌ತುರೆ ನದಿ ಒಂದು ದಡದಲ್ಲಿದ್ದರೆ ಅದಕ್ಕೆ ಎದುರಾಗಿ 
ಆಚೆಯ ದಡದಲ್ಲಿ ಮುಕ್ಕುಂ ಎಂಬ ಊರು. ಕಾವೇರಿಯು ಇಲ್ಲಿ ಇಬ್ಬಾಗವಾಗಿ 
ಹರಿಯತೊಡಗುತ್ತಾಳೆ. ಒಂದು ಸೀಳಿಗೆ ಕಾವೇರಿಯೆಂದೂ , ಇನ್ನೊಂದಕ್ಕೆ 
ಕೊಲ್ಲಡಂ ಎಂದೂ ಹೆಸರುಗಳು . ಇಲ್ಲಿ ಕಾವೇರಿಗೆ 594. 34 ಮೀ . ಉದ್ದದ 
ಅಣೆಕಲ್ಲೊಂದನ್ನು 1836ರಲ್ಲಿ ಕಟ್ಟಿದ್ದಾರೆ; ಇದನ್ನು 'ಮೇಲಣ ಅಣೆಕಟ್ಟು 
ಎನ್ನುತ್ತಾರೆ. ಏಕೆಂದರೆ ಕೊಲ್ಲಡಂ ಎಂದಾಗಿ ಹರಿಯುವ ನದಿಗೆ ಮುಂದೆ 107.8 
ಕಿ. ಮೀ . ದೂರದಲ್ಲಿ ಕೆಳಗಣ ಅಣೆಕಟ್ಟು' (ರೋವರ್ ಅಣೆಕಟ್ಟು) . 


ಕಾವೇರಿ ಹರಿದು ಬಂದ ದಾರಿ 


ಮುಕ್ಕುಂನಿಂದ 30 .18 ಕಿ. ಮೀ . ದೂರದಲ್ಲಿ ಕಾವೇರಿಯ ಈ ಎರಡೂ 
ಕವಲುಗಳೂ ಮತ್ತೆ ಕೂಡಿಕೊಳ್ಳುತ್ತವೆ. ಇಲ್ಲಿ ಮತ್ತೊಂದು ಅಣೆಕಟ್ಟು ಕಾವೇರಿಯನ್ನು 
ತಡೆಯುತ್ತದೆ; ಕಲ್ಲಣೆಯೆನಿಸಿಕೊಳ್ಳುವ ಸ್ಥಳ ಇದು. ತಿರುಚಿರಪಳ್ಳಿ ಊರಿಂದ 
16 .ಕಿ. ಮೀ . ದೂರದಲ್ಲಿದೆ. ಮೊದಲ ಕಲ್ಲಣೆಯನ್ನು ಚೋಳರಾಜರಲ್ಲಿ ಪ್ರಸಿದ್ಧನಾದ 
ಕರಿಕಾಲಚೋಳನು ಕಟ್ಟಿಸಿದ್ದನಂತೆ; ಅದು ಶಿಥಿಲವಾಗಲು ವೀರರಾಜೇಂದ್ರ 
ಚೋಳನು ದುರಸ್ತಿ ಮಾಡಿಸಿದನಂತೆ. ತಮಿಳುನಾಡಿನಲ್ಲಿ ಕಾವೇರಿ ಕಂಡ ಕಟ್ಟೆಗಳಲ್ಲಿ 
ಇದೇ ತುಂಬ ಪ್ರಾಚೀನವಾದುದು. 329 ಮೀ . ಉದ್ದ, 12.19 ರಿಂದ 18.18 ಮೀ . 
ಅಗಲ, 4 .57 ಮೀ .ನಿಂದ 5.48 ಮೀ . ಆಳವಿದ್ದ ಈ ಕಟ್ಟೆಯನ್ನು 1806ರಲ್ಲಿ 
ಆಂಗ್ಲ ಅಧಿಕಾರಿಗಳು ಪುನರುಜೀವನಗೊಳಿಸಿದರು. ಮುಂದೆ ಆರೇಳು ಬಾರಿ 
ಈ ಕಟ್ಟೆಯ ಮೇಲೆ ಪ್ರಯೋಗಗಳು ನಡೆದು ಈಗ ಇದು ಆಧುನಿಕವಾಗಿ 
ಮಾರ್ಪಟ್ಟಿದೆ. 
- ಈ ಕಲ್ಲಣೆಯಿಂದ ಹದಿನಾಲ್ಕು ಕಾಲುವೆಗಳು ಹೊರಟು ತಂಜಾವೂರು 
ಜಿಲ್ಲೆಯಲ್ಲಿ ಎರಡು ಲಕ್ಷ ಎಕರೆಯಷ್ಟು ಭೂಮಿಯಲ್ಲಿ ಬೇಸಾಯಕ್ಕೆ ನೆರವಾಗುತ್ತವೆ. 
ಇಲ್ಲಿಂದ ಮುಂದೆ ಕಾವೇರಿ ಮತ್ತೆ ಕವಲೊಡೆದು ಸೀಳು ಸೀಳಾಗಿ ತಂಜಾವೂರು 
ಜಿಲ್ಲೆಯಲ್ಲೆಲ್ಲ ಹರಡಿಕೊಳ್ಳುತ್ತದೆ; ಸೀಳುಗಳಿಂದ ನಾಲೆಗಳನ್ನೂ ತೆಗೆದಿದ್ದಾರೆ. ಈ 
ಜಿಲ್ಲೆಯಲ್ಲಿ ಒಟ್ಟು ಹತ್ತು ಲಕ್ಷ ಎಕರೆ ಭೂಮಿ ಕಾವೇರಿಯಿಂದ ಫಲವತ್ತಾಗಿದೆ. 
ತಮಿಳುನಾಡಿನಲ್ಲಿ ಕಾವೇರಿ ನೆರವಾಗಿರುವುದು ಹದಿನಾರೂವರೆ ಲಕ್ಷ ಎಕರೆಗಳಷ್ಟು 
ಭೂಮಿಯ ಬೇಸಾಯಕ್ಕೆ; ಕನ್ನಡ ನಾಡಿಗಿಂತ ಐದಾರು ಪಟ್ಟು ಹೆಚ್ಚು. ಅದಕ್ಕೇ 
ಅಲ್ಲಿ ಅದು ಹೊನ್ನಿನ ನದಿ. 


ತಮಿಳುನಾಡಿನಲ್ಲಿ ಕ್ಷೇತ್ರಗಳು 

ಮೆಟ್ಟೂರಿನಿಂದ ಮುಂದೆ 80 ಕಿ. ಮೀ . ದೂರದಲ್ಲಿ ಭವಾನಿ ಎಂಬೆಡೆ 
(ಕುಮಾರಪಾಳ್ಯಂ ಎದುರಿಗೆ ನದಿಯ ಆಚೆ ದಡದಲ್ಲಿ ) ಕಾವೇರಿಯೊಂದಿಗೆ ಭವಾನಿ 
ನದಿಯು ಕೂಡಿಕೊಳ್ಳುತ್ತದೆ. ಎರಡು ನದಿಗಳು ಕೂಡಿಕೊಳ್ಳುವಲ್ಲೆಲ್ಲ ಮೂರನೆಯದು 
ಗುಪ್ತಗಾಮಿನಿಯೆಂದು ಹೇಳಿ 'ತ್ರಿವೇಣಿ ಸಂಗಮ 'ವೆಂದು ಬಣ್ಣಿಸುವುದು ವಾಡಿಕೆ; 
ಗಂಗಾ - ಯಮುನಾ ಸಂಗಮದಲ್ಲಿ ಸರಸ್ವತಿಯಿರುವಂತೆ, ಭಾಗಮಂಡಲದಲ್ಲಿ 
ಕಾವೇರಿ, ಕನಕಾ ಎಂಬೆರಡು ನದಿಗಳಾದರೆ ಸುಜ್ಯೋತಿಯೆಂಬುದು ಗುಪ್ತಗಾಮಿನಿ; 
ತಿರುಮಕೂಡಲಿನಲ್ಲಿ ಕಾವೇರಿ, ಕಪಿಲಾ ನದಿಗಳು ಕೂಡಿಕೊಳ್ಳುವಾಗ ಸ್ಪಟಿಕ 
ಸರೋವರ ಅಂತರ್ವಾಹಿನಿಯಂತೆ. ಹಾಗೆಯೇ ಇಲ್ಲಿ ಕಾವೇರಿ, ಭವಾನಿಯರು 
ಬೆರೆಯುವಾಗ ಅಮೃತಾ ಎಂಬ ನದಿ ಗುಪ್ತಗಾಮಿನಿಯೆಂದು ಹೇಳುತ್ತಾರೆ. 
ಭವಾನಿಯು ಕ್ಷೇತ್ರವೂ ಹೌದು, ವಾಣಿಜ್ಯ ಕೇಂದ್ರವೂ ಹೌದು. 


19 


ಕಾವೇರಿ ಹರಿದು ಬಂದ ದಾರಿ 


ಮುಂದೆ ಕಾವೇರಿಯು ಕೊಡುಮುಡಿ ( ಮುಕುಟೇಶ್ವರ ದೇವಾಲಯ ), 
ನೆರೂರು ( ಸದಾಶಿವ ಬ್ರಹೇಂದ್ರ ಸರಸ್ವತಿ ಸ್ವಾಮಿಗಳ ಸಮಾಧಿ), ರಾಮಸಮುದ್ರ 
( ಇಲ್ಲಿಂದ ಮುಂದೆ ಕಾವೇರಿಯು 'ಅಖಂಡ ಕಾವೇರಿಯೆನಿಸಿಕೊಳ್ಳುತ್ತಾಳೆ; 
ನದಿ ಅಷ್ಟು ವಿಶಾಲವಾಗಿದೆ), ಕುಳಿತಲೈ (ಕದಂಬವನೇಶ್ವರ ದೇವಾಲಯ ; 
ಅಗಸ್ಯರ ವಸತಿಯಾಗಿದ್ದಿತೆಂದು ಪ್ರತೀತಿ) ಗಳನ್ನು ದಾಟಿ ಶ್ರೀರಂಗಕ್ಕೆ ಬರುತ್ತಾಳೆ. 
ತಿರುಚಿರಪಳ್ಳಿಯ ನೆರೆಯಲ್ಲಿರುವ ಈ ದಿವ್ಯ ಕ್ಷೇತ್ರ ಶ್ರೀವೈಷ್ಣವರ ನೂರೆಂಟು 
ತಿರುಪತಿಗಳಲ್ಲಿ ಅಗ್ರಸ್ಥಾನವನ್ನು ಪಡೆದದ್ದು, ಕಾವೇರಿಯು ಕವಲೊಡೆದು 
ದ್ವೀಪವಾಗಿಸಿರುವ ಇಲ್ಲಿ ಶ್ರೀರಂಗನಾಥನ ಭವ್ಯ ದೇವಾಲಯವಿದೆ. ಸ್ವರ್ಗಲೋಕದ 
ವಿರಜಾನದಿಯೇ ಇಲ್ಲಿ ಕಾವೇರಿಯಂತೆ; ರಂಗಮಂದಿರವೇ ವೈಕುಂಠವಂತೆ; 
ರಂಗನಾಥನೇ ಪರವಾಸುದೇವನಂತೆ. - 

ತಂಜಾವೂರು ಜಿಲ್ಲೆಯಲ್ಲಿ ತಿರುವೈಯಾರು 'ಪಂಚನದಕ್ಷೇತ್ರ' ವೆಂದು 
ಹೆಸರಾಗಿದೆ. ಈ ಹೆಸರಿಗೆ ಕಾರಣ ಕಾವೇರಿಯು ಇಲ್ಲಿ ಐದು ಕವಲುಗಳಾಗಿ 
ಹರಿಯುವುದು. ಕಾವೇರಿ, ವೆಣ್ಣಾರ್, ವೆಟ್ಟಾರ್‌, ಕೊಡುಮುರುಟಿ, ವಡವಾರ್ ಇವೇ 
ಐದು ನದಿಗಳು , ಈ ಕ್ಷೇತ್ರವನ್ನು ಕಾವೇರಿಕೋಟ್ಟಂಎಂದೂ ಜಕ್ಕೇಶ್ವರವೆಂದೂ 
ಕರೆಯುತ್ತಾರೆ. ಇಲ್ಲಿರುವ ದೇವರು ಪಂಚನಂದೀಶ್ವರ. ಕರ್ಣಾಟಕ ಸಂಗೀತದ 
ಅನುಗ್ರಹಮೂರ್ತಿಯಾದ ತ್ಯಾಗರಾಜ ಸ್ವಾಮಿಗಳು ಇಲ್ಲೇ ಇರುತ್ತಿದ್ದು, ಅವರ 
ಸಮಾಧಿಯೂ ಇಲ್ಲೇ ಇರುವುದರಿಂದ ಈ ಕ್ಷೇತ್ರದ ಪ್ರಸಿದ್ದಿ ಇನ್ನಷ್ಟು ಹೆಚ್ಚಿದೆ. 
- ಕಾವೇರಿ ತೀರದ ತಂಜಾವೂರು ಇತಿಹಾಸ ಪ್ರಸಿದ್ಧವಾದ, ಪುರಾಣ 
ಪ್ರಖ್ಯಾತಿಯಿರುವ ಸ್ಥಳ. ಕಾವೇರಿ ನಾಲೆಯ ಪಕ್ಕದಲ್ಲಿರುವ ಬೃಹದೀಶ್ವರ 
ದೇವಾಲಯ ಅದ್ಭುತವಾದ, ಸುಂದರವಾದ ಕಟ್ಟಡ. ಇದನ್ನು ರಾಜರಾಜಚೋಳನು 
ಕ್ರಿಸ್ತಾಬ್ದ 1010ರ ಸುಮಾರಿಗೆ ಕಟ್ಟಿಸಿದನು. ತಂಜಾವೂರನ್ನು ಬಿಟ್ಟರೆ ಕಪಿಸ್ಥಲಂ, 
ಶೂಲಮಂಗಳಂ , ಪಾಪನಾಶಂ, ಸ್ವಾಮಿಮಲೆ, ದಾರಾಸುರಂ ಮೊದಲಾದುವೆಲ್ಲಾ 
ಕಾವೇರಿ ತೀರದ ಕ್ಷೇತ್ರಗಳೇ . ಮುಂದೆ ಕುಂಭಕೋಣ ಪ್ರಸಿದ್ಧವಾದುದು. 
- ಕುಂಭಕೋಣ ಗುಡಿಗಳ ಊರು. ಊರಿನ ಹೆಸರಿಗೆ ಕಾರಣನಾದ 
ಕುಂಭೇಶ್ವರನ ಗುಡಿಯಲ್ಲದೆ ನಾಗೇಶ್ವರನ ಶಿವಾಲಯವೂ ಶಾರ್ಙ್ಗಪಾಣಿಯ 
ವೈಷ್ಣವಾಲಯವೂ ಮುಖ್ಯವಾದವು. ಇವಲ್ಲದೆ ಮಹಾಮಘವೆನಿಸಿಕೊಳ್ಳುವ 
ಮುಷ್ಕರಿಣಿ. ಮಾಘಮಾಸದ ಹುಣ್ಣಿಮೆಯಂದು ಮಘಾ ನಕ್ಷತ್ರವಿರುವಾಗ 
ಚಂದ್ರ ಮತ್ತು ಬೃಹಸ್ಪತಿ ನಕ್ಷತ್ರಗಳು ಒಂದೆಡೆ ಸೇರಿದಾಗ ಇಲ್ಲಿ ಸ್ನಾನ 
ಪುಣ್ಯಪ್ರದವಾದುದೆಂದು ನಂಬಿಕೆ. ಈ ವಿಶೇಷವಾದ ಮಾಘಸ್ನಾನ ಸಂದರ್ಭವು 
ಹನ್ನೆರಡು ಹದಿಮೂರು ವರ್ಷಗಳಿಗೊಮ್ಮೆ ಬರುವುದು. 


ಕಾವೇರಿ ಹರಿದು ಬಂದ ದಾರಿ 


ಮುಂದೆ ಕಾವೇರಿ ತೀರದಲ್ಲಿ ಮಧ್ಯಾರ್ಜುನ ( ತಿರುವಿಡೈಮರುತ್ತೂರ್), 
ಮಾಯೂರಂ (ಮಯಿಲೂರ್), ಧರ್ಮಪುರಂ, ಛಾಯಾವನಂ , ಪಲ್ಲವನೀಶಂ 
ಎಂಬ ಸ್ಥಳಗಳನ್ನು ದಾಟಿ ಹೋದರೆ ಕಾವೇರಿ ಪೂಂ ಪಟ್ಟಣಂ ಕಡೆಯ ಕ್ಷೇತ್ರ; 
ಮಯೂರಂನಿಂದ ಸುಮಾರು ಮೂವತ್ತು ಕಿಲೋಮೀಟರು ದೂರದಲ್ಲಿದೆ. 
ಪಲ್ಲವನೀಶಂನಿಂದ ಒಂದೂವರೆ ಕಿಲೋಮೀಟರು ಅಷ್ಟೆ . ಅಲ್ಲಿಯೇ ಕಾವೇರಿ 
ನದಿಯು ಬಂಗಾಳಾ ಸಮುದ್ರದೊಂದಿಗೆ ಬೆರೆಯುವುದು. ಈ ಅರ್ಥದಲ್ಲಿಯೇ 
“ ಕಾವೇರಿ ಮಗಂ ಮುಖಂ' ಎಂಬುದು. ' ಮಗಂ ಪುಹಾರ್' ಎಂದಾಗಿ ಈಗ 
ಪೂಂಪುಹಾರ್ ಎಂಬ ಹೆಸರನ್ನು ತಳೆದಿದೆ. ತಂಜಾವೂರು ಜಿಲ್ಲೆಯಲ್ಲಿ ಶಿರ್ಕಾಲ್ಲಿ 
ತಾಲ್ಲೂಕಿಗೆ ಸೇರಿದ ಈ ಊರು ಒಂದು ಕಾಲಕ್ಕೆ ಪ್ರಖ್ಯಾತವಾದ ರೇವು; ಚೋಳ 
ರಾಜರ ರಾಜಧಾನಿಯೂ ಆಗಿದ್ದಿತು; ಸಂಪತ್ಸಮೃದ್ಧವಾಗಿದ್ದಿತು. ಆದರೆ ಸಮುದ್ರದ 
ನೆರೆಯ ಧಾಳಿಗೆ ಸಿಕ್ಕು ಪಟ್ಟಣ ಉಳಿಯಲಿಲ್ಲ. ಈಗ ಒಂದು ಹಳ್ಳಿ, ಸಂಗಮೇಶ್ವರನ 
ಗುಡಿ, ಕಾವೇರಿಯ ಸ್ನಾನ ಘಟ್ಟ , ವರದ ರಾಜಪೆರುಮಾಳ ಗುಡಿ ಇವು ಮುಖ್ಯ 
ಆಕರ್ಷಣೆಗಳು. ನದಿಯು ಸಮುದ್ರವನ್ನು ಸೇರುವುದಂತೂ ಅದ್ಭುತವಾದ 
ನೋಟವೇ ! 

ಕಾವೇರಿ ಪೂಂಪುಹಾರಿನ ಪ್ರಖ್ಯಾತಿಯ ಪ್ರಾಚೀನ ತಮಿಳು ಮಹಾಕಾವ್ಯವಾದ 
ಶಿಲಪ್ಪದಿಕಾರಂನಲ್ಲಿ ನಾಯಕ- ನಾಯಿಕೆಯರಾಗಿ ಬರುವ ಕೋವಲನ್ ಮತ್ತು 
ಕನ್ನಗಿ ಇಬ್ಬರಿಗೂ ತೌರೂರೆಂದೂ ಇದೆ. ಈ ಕಾವ್ಯವನ್ನು ಬರೆದ ಇಳಂಗೋ 
ಅಡಿಗಳೂ ಈ ಊರಿನಲ್ಲೇ ನೆಲೆಸಿದ್ದರಂತೆ. ಕಾವ್ಯದ ನೆನಪಾಗಿ ಈಗ ಊರಲ್ಲಿ 
ಕನ್ನಗಿಯ ಪುತ್ಥಳಿಯೊಂದು ಕಂಗೊಳಿಸುತ್ತಿದೆ. 


ಭಗಂಡ - ಚಾಮುಂಡಿ 

ಯಾವ ನದಿಯಾಗಲಿ ಪ್ರಾದೇಶಿಕ ಸಂಸ್ಕೃತಿಗೆ ಬಹುಮಟ್ಟಿಗೆ ನೆರವಾಗುವುದು 
ಜಗತ್ತಿನಲ್ಲೆಲ್ಲ ಕಂಡುಬಂದಿದೆ. ಕಾವೇರಿಯೂ ಕನ್ನಡ ನಾಡಿನ, ಅದಕ್ಕಿಂತ 
ಹೆಚ್ಚಾಗಿ ತಮಿಳುನಾಡಿನ ಸಂಸ್ಕೃತಿಗಳಿಗೆ ಕೊಟ್ಟಿರುವ ಕೊಡುಗೆ ಸಣ್ಣದೇನಲ್ಲ. 
ಕೊಡಗು ಜಿಲ್ಲೆಯ ಸಂಸ್ಕೃತಿಯಂತೂ ಸಂಪೂರ್ಣವಾಗಿ ಕಾವೇರಿ ತಾಯಿಯ 
ಮಡಿಲಲ್ಲಿ ಬೆಳೆದದ್ದೇ . ಹಾಸನ, ಮೈಸೂರು, ಮಂಡ್ಯ ಜಿಲ್ಲೆಗಳಲ್ಲೂ ಕಾವೇರಿಯ 
ಪ್ರಭಾವವನ್ನು ಮರೆಯುವ ಹಾಗಿಲ್ಲ . ಮೈಸೂರು ಅರಸೊತ್ತಿಗೆ ಶ್ರೀರಂಗಪಟ್ಟಣದಲ್ಲಿ 
ಕಾವೇರಿಯ ದಡದಲ್ಲೇ ಮೊದಲಾಯಿತಷ್ಟೆ ; ಗಂಗ ಅರಸರು ತಲಕಾಡಿನಲ್ಲಿ 
ಕಾವೇರಿಯ ನೀರನ್ನು ಕುಡಿದು ಮೆರೆದವರು ತಮಿಳುನಾಡಿನಲ್ಲಿ ಪಲ್ಲವರು, 
ಚೋಳರು ಪ್ರಬಲರಾದದ್ದು ಕಾವೇರಿಯ ನೆರವಿನಿಂದಲೇ . ಕುಂಭಕೋಣಂ, 
ತಂಜಾವೂರುಗಳಲ್ಲಿ ಅರಸೊತ್ತಿಗೆಗಳು ಕಾಣಿಸಿಕೊಂಡದ್ದೂ ಇದೇ ಕಾರಣಕ್ಕಾಗಿ. 


21 


ಕಾವೇರಿ ಹರಿದು ಬಂದ ದಾರಿ 


ಮೈಸೂರು ಅರಸೊತ್ತಿಗೆಯ ಮಾತಾಡುತ್ತ ಮೈಸೂರಿಗೂ ಕಾವೇರಿಯ 
ಉಗಮಕ್ಕೂ ಇರುವ ನೆಂಟೊಂದನ್ನು ಕುರಿತ ವಿವರ ಸ್ವಾರಸ್ಯವಾಗಿದೆ. ಮೈಸೂರಿನ 
ದೊಡ್ಡ ದೇವತೆ ಚಾಮುಂಡಿಯಷ್ಟೆ, ಮೈಸೂರು ಅರಸರಿಗೂ ಈಕೆ ಕುಲದೇವತೆಯೇ . 
ಆದರೆ ಮೈಸೂರು ಅರಸರು ಶ್ರೀರಂಗಪಟ್ಟಣವನ್ನು ಬಿಟ್ಟು ಮೈಸೂರಿಗೆ ಬಂದ 
ಮೇಲೆ ಬೆಟ್ಟದ ಮೇಲೆ ಚಾಮುಂಡಿಯನ್ನು ಕಂಡರೊ ? ಅಥವಾ ಚಾಮುಂಡಿ 
ಅವರಿಗೆ ಮೊದಲಿನಿಂದಲೂ ಕುಲದೇವತೆಯೊ ? ಮಹಾಬಲಾದ್ರಿಯ ಮೇಲೆ 
ನಿಂತ ದೇವಿಯನ್ನು ಚಾಮುಂಡಿಯೆಂದು ಗುರುತಿಸಿದವರು ಅಷ್ಟೆ ಎನ್ನಬಹುದೆ? 
ಆ ಕಾಲಕ್ಕೆ ಮೊದಲು ಬೆಟ್ಟದ ಮೇಲಿನ ಈ ದೇವಿಗೆ ಚಾಮುಂಡಿಯೆಂಬ 
ಹೆಸರೇನೋ ಇರಲಿಲ್ಲ. ಆದರೆ ದೇವಿಯನ್ನು ಚಾಮುಂಡಿಯೆಂದೇ ಕರೆದದ್ದು 
ಏಕೆ? ಕಾವೇರಿ ತೀರದವರಿಗೂ ಚಾಮುಂಡಿಗೂ ಕೊಡಗಿನಿಂದ ಗಂಟು. 
ಭಾಗಮಂಡಲದ ಅಥವಾ ಭಗಂಡ ಕ್ಷೇತ್ರದ ರಕ್ಷಾದೇವತೆ ಚಾಮುಂಡಿಯೇ . 
ಅಲ್ಲಿನ ತಕ್ಷವನದ ಗುಡ್ಡದ ಬದಿಯಲ್ಲಿರುವ ಗೋಳಿಮರದ ಬುಡ ಚಾಮುಂಡಿ 
ಭೂತದ ನೆಲೆ; ಚೌಂಡಿ, ವಿಷ್ಣುಮೂರ್ತಿ ಭೂತವೆಂದೂ ಈ ದೈವವನ್ನು ಗುರುತಿಸಿ 
ವರ್ಷದಲ್ಲೊಮ್ಮೆ (ತುಲಾಮಾಸದಲ್ಲಿ) ಅದಕ್ಕೆ 'ಕೋಲ' ಅಥವಾ 'ಮೇಲೇರಿ 
ತೆರೆ' ಯನ್ನು ಸಲ್ಲಿಸುತ್ತಾರೆ. ಭಾಗಮಂಡಲವನ್ನು ಹೈದರಾಲಿಯು 1773ರಲ್ಲಿ ದಾಳಿ 
ಮಾಡಿದ್ದು, 1785ರಲ್ಲಿ ಅವನ ಮಗ ಟೀಪವು ಅದನ್ನು ವಶಪಡಿಸಿಕೊಂಡು 
ಅಲ್ಲಿ ತನ್ನ ಸೇನೆಯ ಠಾಣೆಯನ್ನು ಏರ್ಪಡಿಸಿದ್ದು, 1790ರಲ್ಲಿ ಕೊಡಗಿನ ದೊರೆ 
ಹಾಲೇರಿ ಮನೆತನದ ದೊಡ್ಡ ವೀರರಾಜೇಂದ್ರನು ಟೀಪುವನ್ನು ಸೋಲಿಸಿದ್ದು 
ಇತಿಹಾಸದ ವಿವರಗಳು; ಶ್ರೀರಂಗಪಟ್ಟಣದಿಂದ ಒಡೆಯರ ಅರಸೊತ್ತಿಗೆ 
ಮೈಸೂರಿಗೆ ಬಂದದ್ದು 1799ರಲ್ಲಿ . ಆಗ ಕೊಡಗಿನ ಭಾಗವೇ ರಾಜಕಾರಣದಲ್ಲಿ 
ಪ್ರಮುಖವಾಗಿದ್ದಿತು. ಮೈಸೂರಿಗೂ ಭಾಗಮಂಡಲಕ್ಕೂ ಹತ್ತಿರದ ನಂಟೇ ಇದ್ದಿತು. 
ಹೀಗಾಗಿ ಭಾಗಮಂಡಲದ ಚಾಮುಂಡಿಯನ್ನು ಮೈಸೂರು ದೊರೆಗಳು ತಮ್ಮ 
ಕುಲದೇವತೆಯಾಗಿ ಗ್ರಹಿಸಿದ್ದರೆ ಸೋಜಿಗವೇನಲ್ಲ. ಆದರೆ ಇದೊಂದು ಊಹೆ 


అష్ట 


ಆ ಮಾತು ಹಾಗಿರಲಿ, ಪ್ರಾದೇಶಿಕ ಸಂಸ್ಕೃತಿಗಳಲ್ಲಿ ಹರಿಯುವ ನೀರಿನ 
ಹಿರಿಮೆಯನ್ನು ಗುರುತಿಸದೆ ಇರುವುದು ಸಾಧ್ಯವಿಲ್ಲ. ಇದರ ಕುರುಹಾಗಿ 
ಜಾನಪದ ಸಂದರ್ಭಗಳು ತಲಕಾವೇರಿಯಲ್ಲಿ ತುಲಾ ಸಂಕ್ರಮಣದಂದು 
ಕಾವೇರಿ ಜಾತ್ರೆ, ಭಾಗಮಂಡಲದಲ್ಲಿ ಪೊಲಿಂಕಾನ ಉತ್ಸವ, ಗುಹ್ಯದಲ್ಲಿ 
ಅಗತ್ಯೇಶ್ವರನ ಜಾತ್ರೆ, ತಮಿಳುನಾಡಿನಲ್ಲೆಲ್ಲ ನಡೆಯುವ ಪದಿನೆಟ್ಟಾಂಪೆರಕು 
ಮೊದಲಾದುವು ನಿದರ್ಶನಗಳು. ಈ ಸಂದರ್ಭಗಳಲ್ಲೆಲ್ಲ ಕಾವೇರಿಯಲ್ಲಿ ಸ್ನಾನವೇ 
ಮುಖ್ಯವಾದುದು. ಹಲವೆಡೆ ಇದು ತುಲಾ ಕಾವೇರಿ ಸ್ನಾನಯಾತ್ರೆಯೆಂದೋ 


ಕಾವೇರಿ ಹರಿದು ಬಂದ ದಾರಿ 


(ಹೊಗೇನಕಲ್ಲು, ಮಯೂರಂಗಳಲ್ಲಿರುವಂತೆ), ಮಂಡಲ ಬ್ರಹೋತ್ಸವವೆಂದೋ 
(ತಿರುವಾನೈಕ್ಕಾವಲಿನಲ್ಲಿರುವಂತೆ) ಬೇರೆ ಬೇರೆ ರೂಪ ತಾಳುವುದೂ ಉಂಟು. 


ಕಾವೇರಿಯ ನೆರೆಯ ಹಿರಿಮೆ 

ಇನ್ನು , ಹುಟ್ಟಿದಾಗಲೇ ಒದಗಿದ ಕಾವೇರಿಯ ನಂಟನ್ನು ಬಿಡಲಾರದೆ 
ಬಾಳುದ್ದಕ್ಕೂ ಕಾವೇರಿಯ ನೀರನ್ನೇ ನಂಬಿಕೊಂಡು ಹಿರಿಯರಾದವರ ಉಲ್ಲೇಖ 
ಮಾಡದಿದ್ದರೆ ಕಾವೇರಿಯ ಕತೆ ಪೂರ್ಣವಾಗುವುದಿಲ್ಲ. ಹಿರಿಯರೆಂದರೆ 
ಪ್ರಾದೇಶಿಕ ಸಂಸ್ಕೃತಿಗೆ ನೆರವಾದವರು. ಪ್ರಾಚೀನ ಕಾಲದವರ ಮಾತು ಬಿಡಿ. 
ಆ ಋಷಿ, ಮುನಿಗಳ, ಕವಿ ಕಥನಕಾರರ ವಿಚಾರವನ್ನು ಈ ಹೊತ್ತು ನಾವು 
ನೆನಪಿನಲ್ಲಿರಿಸಿಕೊಂಡಿಲ್ಲ . ಇತಿಹಾಸ ಕಾಲದಲ್ಲಿ ಇದ್ದು ತಾವಿದ್ದ ಎಡೆಯನ್ನು 
ಬೆಳಗಿಸಿದವರೆಲ್ಲರನ್ನೂ ನಾವಿಂದು ಗುರುತಿಸಲಾರೆವು. ನೆನಪಿನಲ್ಲುಳಿದ ಹಲವರ 
ವಿಚಾರವೂ ವಿವರವಾಗಿ ತಿಳಿಯದು. ಈ ಮಾತು ತಮಿಳುನಾಡಿನವರಿಗಿಂತ 
ಹೆಚ್ಚಾಗಿ ಕನ್ನಡ ನಾಡವರಿಗೆ ಅನ್ವಯಿಸುತ್ತದೆ . ಕಾವೇರಿಯ ದಂಡೆಯಲ್ಲಿ ಬದುಕಿ 
ಬಾಳಿ ಪ್ರಸಿದ್ದರಾದವರು ತಮಿಳುನಾಡಿನಲ್ಲೂ ತಂಜಾವೂರು ಜಿಲ್ಲೆಯವರು ಹೆಚ್ಚು 
ಮಂದಿ. 
- ಕನ್ನಡ ನಾಡಿನಲ್ಲಿ ಬನ್ನೂರು ( ಮಂಡ್ಯ ಜಿಲ್ಲೆ) ಕಾವೇರಿ ತೀರವೇ ; ಅಲ್ಲಿ ಬೆಳಗಿದ 
ನಂದಾದೀಪವೆಂದರೆ ವ್ಯಾಸರಾಯಸ್ವಾಮಿಗಳು. ಇವರು ಪುರಂದರದಾಸರ , 
ಕನಕದಾಸರ ಗುರುಗಳೆಂದು ಮಾತ್ರವಲ್ಲದೆ ವಿಜಯನಗರ ಸಾಮ್ರಾಟನಾಗಿದ್ದ 
ಕೃಷ್ಣದೇವರಾಯನಿಗೂ ಗುರುಗಳಾಗಿದ್ದವರೆಂದು ಅವರ ಪ್ರಖ್ಯಾತಿ ಗ್ರಂಥಕರ್ತರೂ , 
ಧರ್ಮಸಂಘಟಕರೂ ಆಗಿದ್ದವರು. ಶ್ರೀರಂಗಪಟ್ಟಣದಲ್ಲಿದ್ದ ಕವಿ ಗೋವಿಂದ ವೈದ್ಯ 
ಮತ್ತು ಕವಿ ರಂಗಣಾರ್ಯ ( ಕಾವೇರಿ ಮಹಾತ್ಯೆಯನ್ನು ಭಾಮಿನೀ ಷಟ್ಟದಿಯಲ್ಲಿ 
ರಚಿಸಿದವರು) ಇಬ್ಬರೂ ಹದಿನೆಂಟನೆಯ ಶತಮಾನದಲ್ಲಿ ಇದ್ದವರು. ಮುಂದಿನ 
ಶತಮಾನದಲ್ಲಿ ಹರಿದಾಸ ಅಪ್ಪನೆರವಂಡ ಅಪ್ಪಚ್ಚಕವಿ ಕೊಡಗಿನವರು. ತಂಜಾವೂರಿನ 
ಶಿವಪ್ಪನಾಯಕನಿಗೆ ಮಾರ್ಗದರ್ಶಕರಾಗಿದ್ದು ವಿಖ್ಯಾತರಾದಗೋವಿಂದ ದೀಕ್ಷಿತರು 
ಮನೆತನದಲ್ಲಿ ಕನ್ನಡಿಗರೇ . ತಿರುಮಕೂಡಲು ನರಸೀಪುರದ ಚೌಡಯ್ಯನವರು 
ಸಂಗೀತ ಕ್ಷೇತ್ರದ ಒಂದು ಧ್ರುವತಾರೆಯೆಂದರೂ ಸಲ್ಲುತ್ತದೆ. ರುದ್ರಪಟ್ಟಣವೂ 
ಕಾವೇರಿ ತೀರವೇ ; ಅಲ್ಲಿನ ಸಂಗೀತಗಾರರೂ ಹೆಸರಾಗಿದ್ದಾರಷ್ಟೆ. 

ತಮಿಳುನಾಡಿನಲ್ಲಿ ಕಾವೇರಿಯೊಂದಿಗೆ ನಂಟನ್ನುಳಿಸಿಕೊಂಡು 
ಹಿರಿಯರಾದವರು ಹಲವರು. ಇವರಲ್ಲಿ ಧರ್ಮಾಚಾರ್ಯರೂ , ಸಂತರೂ , 
ಕವಿಗಳೂ , ರಾಜಕಾರಣಿಗಳೂ ಸೇರುತ್ತಾರೆ. ಶೈವ ಸಿದ್ದಾಂತದ ಸಮಯಾಚಾರ್ಯ 
ರೆಂದೂ , ಅರವತ್ತುಮೂರು ಪುರಾತನರಲ್ಲಿ ಒಬ್ಬರೆಂದೂ ಹೆಸರಾದ ತಿರುಜ್ಞಾನ 


ಕಾವೇರಿ ಹರಿದು ಬಂದ ದಾರಿ 


ಸಂಬಂಧರ್‌ (ಕ್ರಿಸ್ತಾಬ್ದ 660ರ ಸುಮಾರಿನಲ್ಲಿದ್ದವರು ) ಕಾವೇರಿಯ ಬಳಿ 
ಶಿರ್ಕಾಲಿಯಲ್ಲಿ ಹುಟ್ಟಿದವರು. ಕಾವೇರಿ ತೀರದಲ್ಲಿ ಬಾಳನ್ನು ಕಳೆದವರು. 
ಅರವತ್ತೂರು ಪುರಾತನರಲ್ಲಿ ಇನ್ನೊಬ್ಬರಾದ ಕಾರೈಕ್ಕಲಮ್ಮ ನಾಯನಾರ್ 
ಎಂಬವರೂ ಮತ್ತೊಬ್ಬರಾದ ಇಯರ್‌ಪಗೈನಾಯನ್ಮಾರರೂ ಕಾವೇರಿ 
ತೀರದವರೇ ; ಮೊದಲನೆಯವರು ಕಾರೈಕ್ಕಲಿನಲ್ಲಿದ್ದ ಭಕ್ತ; ಎರಡನೆಯವರು 
ಕಾವೇರಿ ಪೂಂಪಟ್ಟಣದಲ್ಲಿದ್ದವರು. ಇನ್ನೊಬ್ಬ ಶೈವ ಸಂತರಾದ ಅಪ್ಪರ್ 
ತಿರುವಯ್ಯಾರಿನವರು. ಪ್ರಸಿದ್ದ ಶೈವಸಂತರು ತಿರುನೀಲಕಂಠರ್ ಚಿದಂಬರಂದಲ್ಲಿ 
ನಟರಾಜನ ಭಕ್ತರು. ಚಿದಂಬರಂ ಇರುವುದು ಕೊಲೆರೂನ್ ಎನಿಸಿಕೊಳ್ಳುವ 
ನದಿಯ ದಡದ ಮೇಲೆ; ಆದರೆ ಈ ನದಿ ದಿಟವಾಗಿ ಕಾವೇರಿಯೇ , ಶ್ರೀರಂಗದಲ್ಲಿ 
ಕವಲಾದದ್ದು. 

ವೈಷ್ಣವ ಸಂತರಲ್ಲಿ ತೊಂದರಡಿಷ್ಟೂಡಿಯಾಳ್ವಾರರು ತಿರುಚಿರಪಳ್ಳಿಯ 
ಬಳಿ ಮಂಡಂಗುಡಿಯವರು; ತಿರುಪ್ಪಾಣಾಳ್ವಾರರು ಶ್ರೀರಂಗದ ಬಳಿ 
ಉರೈಯೂರಿನವರು; ತಿರುಮಂಗೈ ಆಳ್ವಾರರು ಶ್ರೀರಂಗದವರೇ . ಶ್ರೀವೈಷ್ಣವ 
ಧರ್ಮಾಚಾರ್ಯರಾದ ಯಾಮುನಾಚಾರ್ಯರು ಶ್ರೀರಂಗವನ್ನು ಬೆಳಗಿದವರು; 
ರಾಮಾನುಜಾಚಾರ್ಯರು ಕಾಂಚೀಪುರದವರಾದರೂ ತಮ್ಮ ಬಾಳನ್ನು ಕಳೆದದ್ದು 
ಶ್ರೀರಂಗದಲ್ಲೇ ; ವೇದಾಂತದೇಶಿಕರೂ ಹಾಗೆಯೇ ಶ್ರೀರಂಗದ ಪ್ರಖ್ಯಾತಿಗೆ 
ಕಾರಣರಾದವರು. ತಮಿಳು ಸಾಹಿತ್ಯದಲ್ಲಿ ಕವಿಚಕ್ರವರ್ತಿಯೆಂದು ಹೆಸರಾದ 
ಕಂಬರ್ ( ಕ್ರಿಸ್ತಾಬ್ದ ಒಂಬತ್ತನೆಯ ಶತಮಾನ) ಕಾವೇರಿ ತೀರದವರು . ಅವರ 
ಕೃತಿಗಳಲ್ಲಿ ಪ್ರಸಿದ್ದವಾದ ಕಂಬರಾಮಾಯಣವಲ್ಲದೆ 'ಹೊನ್ನಿ' ಯೆನಿಸಿಕೊಂಡ 
ಕಾವೇರಿಯ ನೀರನ್ನು ಬಳಸಿಕೊಂಡು ಬೇಸಾಯವನ್ನು ಮಾಡುವವರನ್ನು ಕುರಿತು 
“ಏರ್‌ ಉಳ‌' ಎಂಬ ಕವಿತೆಯೂ ಇದೆ. ಇನ್ನೊಬ್ಬ ಮಹಾ ಕವಿಯಾದ 
ತಾಯುಮಾನವರ್ ತಿರುಚರಪಳ್ಳಿಯವರು . ವೇದಾರಣ್ಯದಲ್ಲಿ ಹುಟ್ಟಿದವರು. 
ವಾಗ್ಗೇಯಕಾರರೂ , ಸಂತರೂ , ಕವಿಗಳೂ ಆಗಿದ್ದ ನಾರಾಯಣ ತೀರ್ಥರು 
ತಂಜಾವೂರು ಜಿಲ್ಲೆಯವರು. ತಿರುಂದರತಿ ಎಂಬಲ್ಲಿ ವಾಸ ಮಾಡುತ್ತಿದ್ದವರು; 
ಸದಾಶಿವ ಬ್ರಹೇಂದ್ರರು ತಿರುಚಿ ಜಿಲ್ಲೆಯ ನೆರೂರಿನಲ್ಲಿ ಸಮಾಧಿಗೊಂಡವರು . 

ದೈತ ವೇದಾಂತ ಪ್ರಪಂಚದಲ್ಲಿ ಸೀಮಾ ಪುರುಷರೆಂದೂ 
ಹೆಸರುಗೊಂಡ ವಿಜಯೀಂದ್ರತೀರ್ಥ ಸ್ವಾಮಿಗಳೂ , ರಾಘವೇಂದ್ರ ಸ್ವಾಮಿಗಳೂ , 
ಕುಂಭಕೋಣದವರು. ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯವನ್ನೂ ಇತರ ಹಲವಾರು 
ತಾಂತ್ರಿಕ ಗ್ರಂಥಗಳನ್ನೂ ಬರೆದು ವೈದಿಕ ಚೌಕಟ್ಟಿನಲ್ಲಿ ತಂತ್ರವನ್ನು ಅಳವಡಿಸಿದ 
ಭಾಸ್ಕರರಾಯ ಮುಖಿಗಳು ಕಾವೇರಿ ತೀರದ ಮಧ್ವಾರ್ಜುನ ಕ್ಷೇತ್ರದಲ್ಲೇ ಇದ್ದವರು. 

ಕರ್ನಾಟಕ ಸಂಗೀತದ ಇಂದಿನ ಮೇಲೆಗೆ ಕಾರಣ ಪುರುಷರಾದ ತ್ಯಾಗರಾಜ 
ಸ್ವಾಮಿಗಳು ತಿರುವಾರೂರಿನಲ್ಲಿ ಹುಟ್ಟಿ ಕಾವೇರಿ ತೀರದ ತಿರುವಯ್ಯಾರಿನಲ್ಲೇ 


ಕಾವೇರಿ ಹರಿದು ಬಂದ ದಾರಿ 


ವಾಸವಾಗಿದ್ದರು. ಪಂಚನದ ಕ್ಷೇತ್ರವೆಂದು ಹೆಸರಾಗಿದ್ದ ಆ ಊರನ್ನು ತುಂಬ 
ಮೆಚ್ಚಿಕೊಂಡಿದ್ದವರು. ಅವರಂತೆಯೇ ವಾಗ್ಗೇಯಕಾರರೂ , ಸಂತರೂ , 
ವಿದ್ವಾಂಸರೂ , ಕರ್ನಾಟಕ ಸಂಗೀತದ ರತ್ನಗಳೂ ಆಗಿದ್ದ ಮುತ್ತುಸ್ವಾಮಿ 
ದೀಕ್ಷಿತರೂ , ಶ್ಯಾಮಶಾಸ್ತಿಗಳೂ ತಿರುವಾರೂರಿನಲ್ಲೇ ಹುಟ್ಟಿದವರು. ಶ್ಯಾಮಶಾಸ್ತ್ರಿಗಳು 
ತಂಜಾವೂರಿನಲ್ಲಿ ನೆಲೆಸಿದ್ದರು. ಮುನ್ನೂರು ನಾನ್ನೂರು ವರ್ಷಗಳಿಂದ ಬಹುಶಃ 
ಇನ್ನೂ ಹಿಂದಿನ ಕಾಲದಿಂದ, ತಂಜಾವೂರು ಜಿಲ್ಲೆ ಶಾಸ್ತ್ರೀಯ ಸಂಗೀತದ 
ನೆಲೆವೀಡು ಎಂದು ಹೆಸರಾಗಿದೆ. 

ಕಾವೇರಿಯು ಕಂಡ ಅರಸೊತ್ತಿಗೆಗಳು 

ನದಿಯ ಮೇಲಣ ಭೂಭಾಗದಲ್ಲಿ ಜನಸಂಖ್ಯೆ ಹೆಚ್ಚಾಗಿರುವುದು ಸಹಜವೇ . 
ಬದುಕಿಗೆ ಬೇಕಾದ ನೆರವು ದೊರೆಯುವುದರಿಂದ ಜನಸಂಖ್ಯೆ ಹೆಚ್ಚಾಗಿರುವಲ್ಲಿ 
ದೊರೆಗಳ ಏರಾಟ ಇರುವುದೂ ಸಹಜವೇ . ಕಾವೇರಿ ನದಿಯ ಓಟದಲ್ಲಿ 
ಹಲವಾರು ಅರಸೊತ್ತಿಗೆಗಳು ಮೂಡಿಕೊಂಡು ಮರೆಯಾಗಿವೆ. ಕನ್ನಡ ನಾಡಿನಲ್ಲಿ 
ಕೊಡಗಿನ ಒಡೆಯರು ಸ್ವತಂತ್ರರಾಗಿ ಕಾಣಿಸಿಕೊಳ್ಳುವ ಮೊದಲು ಕೊಂಗಾಳ, 
ಚೆಂಗಾಳ್ವ ವಂಶದ ಅರಸರು ಈ ಕಡೆ ಆಳುತ್ತಿದ್ದವರು. ಕ್ರಿಸ್ತಾಬ್ದ 1176ರ ಸುಮಾರಿಗೆ 
ಕೊಂಗಾಳ್ವ ಮನೆತನದ ರಾಜರೂ 1245ರ ಸುಮಾರಿಗೆ ಚೆಂಗಾಳ್ವ ರಾಜರೂ 
ಕೊಡಗನ್ನು ವಶಪಡಿಸಿಕೊಂಡರೆಂದು ತಿಳಿದುಬರುತ್ತದೆ. ಚೆಂಗಾಳ್ವರು ಬಹುಕಾಲ 
ಕೊಡಗನ್ನು ಮಾತ್ರವಲ್ಲದೆ ಅದರ ನೆರೆನಾಡಾದ ಹುಣಸೂರು, ಪಿರಿಯಾಪಟ್ಟಣ, 
ಎಡತೊರೆ ಮೊದಲಾದ ಭಾಗಗಳನ್ನೂ ಆಳುತ್ತಿದ್ದರು. ಹನಸೋಗೆಯಲ್ಲಿರುವ 
ಜಿನಾಲಯ ಚೆಂಗಾಳ್ವರ ಕಾಲದ್ದೇ ; ನನ್ನಿ ಚೆಂಗಾಳ್ವ ರಾಜೇಂದ್ರ ಚೋಳನೆಂಬ 
ಅರಸನ ಉಲ್ಲೇಖ ಶಾಸನಗಳಲ್ಲಿ ಬಂದಿದೆ. ಹದಿನಾರು - ಹದಿನೇಳನೆಯ 
ಶತಮಾನಗಳವರೆಗೂ ಚೆಂಗಾಳ್ವರ ಪ್ರಾಬಲ್ಯ ಕಾವೇರಿ ತೀರದಲ್ಲಿ ಉಳಿದುಕೊಂಡು 
ಬಂದಿತು . ಮುಂದೆ ಕೊಡಗಿನ ದೊರೆಗಳು ತಲೆಯೆತ್ತಿಕೊಂಡರು. ಅವರೆಲ್ಲ 
ಮೊದಲಿಂದ ಕಾವೇರಿಗೆ ನಡೆದುಕೊಂಡವರೇ , ಇವರಲ್ಲಿ ಪ್ರಸಿದ್ದರಾದವರು ಹಾಲೇರೆ 
ಒಡೆಯರೆಂಬ ಮನೆತನದವರು. ( 1600 ರಿಂದ 1834ರ ವರೆಗೆ), ಅವರಲ್ಲಿ 
ಮುದ್ದು ರಾಜೇಂದ್ರನೆಂಬ ಅರಸನ ಕಾಲಕ್ಕೆ (1633ರ ಸಮಯ) ರಾಜಧಾನಿಯು 
ಹಾಲೇರಿಯಿಂದ ಮಡಿಕೇರಿಗೆ ಬದಲಾಯಿತು. ಕಾಡಾಗಿದ್ದ ಎಡೆಯನ್ನು ಊರು 
ಮಾಡಿ ಅಲ್ಲಿ ನೆಲೆಸಿದವನು ಊರಿಗೆ ತನ್ನ ಹೆಸರನ್ನೇ ಇರಿಸಿದ: 'ಮುದ್ದು 
ರಾಜಕೇರಿ' ಯೆಂದು ಬರುಬರುತ್ತ ಆಡುಮಾತಿನಲ್ಲಿ ಆಂಗ್ಲರ ಅಪಭ್ರಂಶದಲ್ಲಿ ಇದು 
ಮಡಿಕೇರಿಯಾಯಿತು. ಮುಂದೆ ಬಂದ ದೊಡ್ಡ ವೀರರಾಜೇಂದ್ರ ( 1781 - 1809 ) 
ಟೀಪೂ ಸುಲ್ತಾನನ್ನು ಸೋಲಿಸಿ , ಕೊಡಗನ್ನು ಮತ್ತೆ ತನ್ನ ವಶ ಮಾಡಿಕೊಂಡ 
ಧೀರ, ತಲಕಾವೇರಿಯ ಕ್ಷೇತ್ರ ವ್ಯವಸ್ಥೆಯನ್ನೂ ಮಾಡಿದವನು ಅವನೇ . 


ಕಾವೇರಿ ಹರಿದು ಬಂದ ದಾರಿ 


ಕಾವೇರಿ ತೀರದ ಶ್ರೀರಂಗಪಟ್ಟಣದಲ್ಲಿ ನೆಲೆನಿಂತು ಅಳತೊಡಗಿದ 
ಅರಸರು ಯದುವಂಶದ ಒಡೆಯರು (1400 ರಿಂದ ಮುಂದೆ 1942 ರಲ್ಲಿ 
ದೇಶ ಸ್ವತಂತ್ರವಾಗುವವರೆಗೆ) ಒಡೆಯರ ಬಳಿ ಊಳಿಗದಲ್ಲಿದ್ದು ಮುಂದೆ 
ಒಡೆಯರ ವಂಶದವರನ್ನು ಮೂಲೆಗೊತ್ತಿ ತಾನು ದೊರೆಯಂತೆಯೇ ಆಳಿದ 
ಹೈದರಾಲಿ ( 1761 -1782) ಮತ್ತು ಅವನ ಮಗ ಟೀಪೂಸುಲ್ತಾನ ( 1782 
1799 ) ಇವರೂ ದೇಶವನ್ನು ಶ್ರೀರಂಗಪಟ್ಟಣದಿಂದಲೇ ಆಳುತ್ತಿದ್ದರು. ಟೀಪುವಿನ 
ಮರಣಾನಂತರ ರಾಜ್ಯಭಾರ ಒಡೆಯರಿಗೆ ಸಂದಿತು. ಆಗ 1799ರಲ್ಲಿ 
ರಾಜಧಾನಿಯು ಶ್ರೀರಂಗಪಟ್ಟಣದಿಂದ ಮೈಸೂರು ನಗರಕ್ಕೆ ಬದಲಿಸಿತು. 
ಕಾವೇರಿಯ ಸಾನಿಧ್ಯ ದೂರವಾದರೂ ಕಾವೇರಿಯ ನೆರವೇನು ತಪ್ಪಲಿಲ್ಲ. 
ಕನ್ನಂಬಾಡಿಕಟ್ಟೆ ಕೃಷ್ಣರಾಜಸಾಗರವಾಗಿ ತೋರಿಕೊಂಡುದು ಈ ಅರಸೊತ್ತಿಗೆಯ 
ಉತ್ಸಹಾದಿಂದಲೇ . 

ವಿಜಯನಗರ ಸಾಮ್ರಾಜ್ಯ 1335ರಲ್ಲಿ ಮೈದಳೆದ ಮೇಲೆ, ಅದಕ್ಕೆ ಸಾಮಂತರಾಗಿ 
ಕಾವೇರಿ ತೀರದಲ್ಲಿ ಹಲವಾರು ಜನನಾಯಕರು ಉಳಿದರು. ತಲಕಾಡಿನ ಕಡೆ 
ಆಳುತ್ತಿದ್ದವರು ಕಾವೇರಿ ನದಿಯ ನೀರನ್ನು ಬೇಸಾಯಕ್ಕೆ ಬಳಸಿಕೊಳ್ಳುವ ಪ್ರಯತ್ನ 
ಮಾಡಿದರು. ಈ ನಾಯಕರ ಸಚಿವನಾಗಿದ್ದ ಮಾಧವ ಮಂತ್ರಿಯೆಂಬುವನು 
ಕಾವೇರಿಗೆ ಕಟ್ಟೆಯೊಂದನ್ನು ಕಟ್ಟಿಸಿದನು. ಇದು ' ಮಾಧವಮಂತ್ರಿ ಅಣೆಕಟ್ಟು' ಎಂದೇ 
ಹೆಸರಾಗಿದೆ. ಗಂಗವಂಶದ ಅರಸರು ಕಾವೇರಿ ತೀರದ ಗಂಗವಾಡಿಯವರು ; 
ನಾಲ್ಕನೆಯ ಶತಮಾನದಲ್ಲಿ ಮೊದಲಾಗಿ ಐದಾರು ನೂರು ವರ್ಷ ಆಳಿದ 
ಈ ಅರಸೊತ್ತಿಗೆ ಕಡೆಗೆ ತಲಕಾಡಿನಲ್ಲೇ ನೆಲೆಸಿ, ಅಲ್ಲಿಂದಲೇ ಅಳತೊಡಗಿತು. 
ಮುಂದೆ ಅವರಿಂದ ಆಡಳಿತ ಹೊಯ್ಸಳ ವಂಶದ ದೊರೆಗಳ (1047 ರಿಂದ 
1346ರವರೆಗೆ) ಪಾಲಾಯಿತು. ಇವರು ಬೇರೆಡೆಗಳಲ್ಲಿ ರಾಜಧಾನಿಯನ್ನು 
ಮಾಡಿಕೊಂಡರೂ , ತಲಕಾಡು ಅವರ ಗಮನದಲ್ಲಿ ವಿಶೇಷವಾಗಿಯೇ ಇದ್ದಿತು. 
ಬಿಟ್ಟಿದೇವನು ( ವಿಷ್ಣುವರ್ಧನ) ಅಲ್ಲಿ ಕಟ್ಟಿಸಿರುವ ಕೀರ್ತಿ ನಾರಾಯಣನ ಗುಡಿ 
ಈ ಆದರವನ್ನು ನೆನಪಿಗೆ ತರುತ್ತದೆ. 


ತಂಜಾವೂರಿನಲ್ಲಿ ನಿಂತು ಆಳುತ್ತಿದ್ದ ಚೋಳರು ಹತ್ತನೆಯ ಶತಮಾನದಲ್ಲಿ 
ಗಂಗವಾಡಿಯನ್ನು ಗೆದ್ದು ತಲಕಾಡಿನಲ್ಲಿ ಸಾಮಂತರ ಮೂಲಕ ಇಲ್ಲಿನ 
ಆಡಳಿತವನ್ನು ನಡೆಸತೊಡಗಿದರು ; ತಲಕಾಡನ್ನು ರಾಜರಾಜಚೋಳಪುರವೆಂದೂ 
ಕರೆದರು. ತಮಿಳುನಾಡಿನಲ್ಲೂ ಇವರ ಕಾರುಬಾರು ನಡೆದದ್ದು ಕಾವೇರಿ 
ತೀರದಲ್ಲೇ , ಕಾವೇರಿಯ ದಾರಿಯಲ್ಲಿರುವ ಪ್ರದೇಶವೆಲ್ಲ ಚೋಳಮಂಡಲವೆಂದೇ 
ಹೆಸರಾಗಿದ್ದಿತು. ತಲಕಾಡಿಗೆ ಹೆಸರನ್ನು ಕೊಟ್ಟ ರಾಜರಾಜಚೋಳನೇ ತಂಜಾವೂರಿನ 
ಬೃಹದೀಶ್ವರಾಲಯವನ್ನು ಕಟ್ಟಿಸಿದವನು. 


ಕಾವೇರಿ ಹರಿದು ಬಂದ ದಾರಿ 


ಪುರಾಣ ಪ್ರಸಿದ್ಧಿ 
“ ಆಸಹ್ಯಸಾಗರಾಂತ'ವಾದ ಈ ಪುಣ್ಯ ನದಿಯನ್ನು ಸ್ಕಾಂದಪುರಾಣವೂ 
ಅಗ್ನಿ ಪುರಾಣವೂ ಬಗೆಬಗೆಯಾಗಿ ಕೊಂಡಾಡುತ್ತವೆ. ಕೊಡಗಿನ ಬ್ರಹ್ಮಗಿರಿಯಲ್ಲಿ 
ಕವೇರನೆಂಬ ಮುನಿಯ ತಪಸ್ಸಿಗೆ ಮೆಚ್ಚಿ ಬ್ರಹ್ಮನು ತನ್ನ ಮಾನಸಪುತ್ರಿಯಾದ 
ಲೋಪಾಮುದ್ರೆಯನ್ನು ಅವನಿಗೆ ಸಾಕುಮಗಳಾಗಿ ಕೊಟ್ಟನಂತೆ. 
ಲೋಪಾಮುದ್ರೆಯೂ ತನ್ನ ಸಾಕು ತಂದೆಯ ಆಶ್ರಮದಲ್ಲೇ ತಪಸ್ವಿನಿಯಾಗಿ 
ನಿಂತು ಲೋಕಕಲ್ಯಾಣಕ್ಕೆ ಶ್ರಮಿಸಿದಳಂತೆ. ಕವೇರನ ಮಗಳಾಗಿ ಬಂದುದರಿಂದ 
ಲೋಪಾಮುದ್ರೆ ಕಾವೇರಿಯೆನಿಸಿಕೊಂಡಳು . ಉತ್ತರದಿಣ್ಣಾಗದಿಂದ ದಕ್ಷಿಣಕ್ಕೆ ಬಂದ 
ಅಗಸ್ಯ ಋಷಿಗಳು ಬ್ರಹ್ಮಗಿರಿಯಲ್ಲಿ ಕಾವೇರಿಯ ಲೋಕಕಲ್ಯಾಣ ದೃಷ್ಟಿಯನ್ನೂ 
ತಪಶ್ಚರ್ಯೆಯನ್ನೂ ಮೆಚ್ಚಿಕೊಂಡು ಆಕೆಯನ್ನು ತನ್ನ ಮಡದಿಯಾಗಿ 
ಸ್ವೀಕರಿಸಿದರಂತೆ. 

ಅಗಸ್ಯರು ದಕ್ಷಿಣಕ್ಕೆ ಬಂದ ವಿಚಾರವಾಗಿ ಮತ್ತು ಕಾವೇರಿ ಅಗಸ್ಯರ 
ಗೃಹಿಣಿಯಾಗಿರಲು ಒಪ್ಪಿಕೊಂಡ ವಿಚಾರವಾಗಿ ಪುರಾಣಗಳು ಇನ್ನಷ್ಟು 
ವಿವರಗಳನ್ನು ಒದಗಿಸುತ್ತವೆ. ಭಾರತದ ನಡುವೆ ಹರಡಿಕೊಂಡು ಮೇಲಿನ 
ಆರ್ಯಾವರ್ತವನ್ನೂ ಕೆಳಗಿನ ದಕ್ಷಿಣಾಪಥವನ್ನು ಬೇರೆ ಬೇರೆ ಮಾಡಿದ್ದ ವಿಂಧ್ಯ 
ಗಿರಿಯು ಮಿತಿಮೀರಿ ಬೆಳೆಯುತ್ತಿದ್ದುದರಿಂದ ದೇವತೆಗಳಿಗೆ ಆತಂಕವೊದಗಿತಂತೆ. 
ಎಂದರೆ ವಿಂಧ್ಯ ಪರ್ವತವನ್ನು ದಾಟಿ ಆರ್ಯಾವರ್ತದಿಂದ ದಕ್ಷಿಣಪಥಕ್ಕಾಗಲೀ , 
ದಕ್ಷಿಣಾಪಥದಿಂದ ಆರ್ಯಾವರ್ತಕ್ಕಾಗಲೀ ಹೋಗುವುದು ಅಸಾಧ್ಯವಾಗಿದ್ದಿತೆಂದು 
ಧ್ವನಿ. ಶಿವಭಕ್ತರಾದ ಅಗಸ್ಯರು ಕೈಲಾಸಪರ್ವತದಲ್ಲಿ ಹರಿಯುತ್ತಿದ್ದ ಕಾವೇರಿ 
ನದಿಯನ್ನು ತಮ್ಮ ಕಮಂಡಲುವಿನಲ್ಲಿ ತುಂಬಿಕೊಂಡು ಆರ್ಯಾವರ್ತಕ್ಕೆ ಬಂದು 
ಅಲ್ಲಿಂದ ದಕ್ಷಿಣಾಪಥಕ್ಕೆ ಹೋಗುವ ಮನಸ್ಸು ಮಾಡಿದರಂತೆ. ದಾರಿಯಾಗಿ 
ವಿಂಧ್ಯಗಿರಿಗೆ ಬಂದೊಡನೆ ವಿಂಧ್ಯಗಿರಿಯು ಪುರುಷಾಕಾರವನ್ನು ತಳದು 
ಅಗಸ್ಯರಿಗೆ ಪೊಡಮಟ್ಟಿತಂತೆ. ಅಗಸ್ಯರು ತಮ್ಮ ಕಾಲಿಗೆರಗಿದ್ದ ವಿಂಧ್ಯಗಿರಿಯನ್ನು 
ಹರಸುತ್ತ ತಾವು ಬ್ರಹ್ಮಗಿರಿಗೆ ಹೋಗಿ ಹಿಂದಿರುಗುವವರೆಗೆ ಹೀಗೆಯೇ 
ಬಾಗಿಕೊಂಡಿರಬೇಕೆಂದು ಸೂಚಿಸಿ ಮುಂದೆ ಹೊರಟರಂತೆ. ಆದರೆ ಅವರು 
ಕೊಡಗಿನ ಬ್ರಹ್ಮಗಿರಿಯಿಂದ ಆರ್ಯಾವರ್ತಕ್ಕೆ ಹಿಂದಿರುಗಲೇ ಇಲ್ಲವಾದುದರಿಂದ, 
ವಿಂಧ್ಯಗಿರಿಯು ಮೇಲೇಳಲೇ ಇಲ್ಲ! ಎಂದರೆ, ಮುಂದೆ ವಿಂಧ್ಯಪರ್ವತವನ್ನು 
ಜನರು ದಾಟಿ ಹೋಗುವುದಾಯಿತು. 

ಬ್ರಹ್ಮಗಿರಿಯಲ್ಲಿ ಅಗಸ್ಯರು ನೆಲೆಸಿದ್ದಾಗ ಒಮ್ಮೆ ಆ ಕಡೆ ಕ್ಷಾಮ ಪರಿಸ್ಥಿತಿ 
ಒದಗಿತಂತೆ ; ಶೂರ, ಪದ್ಮಾಸುರ ಎಂಬೀರ್ವರು ರಕ್ಕಸರು ಕೊಡಗಿನಲ್ಲಿ 


ಕಾವೇರಿ ಹರಿದು ಬಂದ ದಾರಿ 


ಮಳೆಯಾಗದಂತೆ ಮೋಡಗಳನ್ನು ತಡೆಹಿಡಿದರಂತೆ. ಜನರು ಗಣಪತಿಯ ಮೊರೆ 
ಹೊಕ್ಕರು. ಗಣಪತಿಯು ಕಾಗೆಯಂತೆ ಬಂದು ಅಗಸ್ಯರ ಕಮಂಡಲವನ್ನು 
ಉರುಳಿಸಿದನು; ಅವರು ಕೈಲಾಸದಿಂದ ತಂದಿದ್ದ ಒಳಗಿದ್ದ ಕಾವೇರಿಯ ನೀರು 
ಹೊರಗೆ ಹರಿದು ಕೊಡಗಿನಲ್ಲಿ ಜೀವನದಿಯಾಗಿ ಬೆಳೆಗೆ ನೆರವಾಯಿತೆಂದು ಕತೆ. 

ಕವೇರ ಮುನಿಯ ಮಗಳಾದ ಕಾವೇರಿಯನ್ನು ಅಗಸ್ಯರು ಬ್ರಹ್ಮಗಿರಿಯಲ್ಲಿ 
ಕಂಡು ವರಿಸಿದರೆಂದು ಹೇಳುವ ಕತೆ ಇನ್ನೊಂದು. ಅಗಸ್ಯರ ಕೈಹಿಡಿಯಲು 
ಕಾವೇರಿ ಒಪ್ಪಿದ್ದು ಅವರು ತನ್ನನ್ನು ಎಂದಿಗೂ ಏಕಾಕಿನಿಯಾಗಿ ಬಿಟ್ಟು 
ಹೋಗುವುದಿಲ್ಲೆಂದು ಮಾತುಕೊಟ್ಟ ಮೇಲೇ, ಮದುವೆಯಾದ ನಂತರ 
ಕಾವೇರಿಯಾದ ಲೋಪಾಮುದ್ರೆಯು ನೀರಾಗಿ ಮಾರ್ಪಟ್ಟು, ಅಗಸ್ಯರ 
ಕಮಂಡಲುವಿನಲ್ಲಿ ಸೇರಿಕೊಂಡಳು. ಅಗಸ್ಯರು ಯಾವಾಗಲೂ ಕಮಂಡಲವನ್ನು 
ಹಿಡಿದೇ ಇರುತ್ತಿದ್ದರು. ಅಗಸ್ಯರು ತಮ್ಮ ಮಾತನ್ನು ನಡೆಸಿಕೊಡಲು ತಪ್ಪಿದರೆ 
ಕಾವೇರಿಯು ಕಮಂಡಲುವಿನಿಂದ ಹೊರಗೆ ಹರಿದು ಹೋಗಿ ಸಾಗರವನ್ನು 
ಸೇರಿಕೊಳ್ಳುವೆನೆಂದು ಬೆದರಿಸಿದ್ದಳು. 

ಒಮ್ಮೆ ಮುಂಜಾನೆ ಅಗಸ್ಯರು ಎದ್ದು ಕನಕಾ ನದಿಯಲ್ಲಿ ಸ್ನಾನ ಮಾಡಲು 
ಹೊರಟು ಕಮಂಡಲವನ್ನು ದಡದ ಮೇಲಿರಿಸಿ ನೀರಿಗಿಳಿದರು. ಅಷ್ಟರಲ್ಲಿ 
ಕಾವೇರಿಯು ಅವರ ಕಮಂಡಲುವಿನಿಂದ ಹೊರಗೆ ಹರಿದು ನದಿಯಾಗಿ 
ಮಾರ್ಪಟ್ಟು ಸಾಗರದ ಕಡೆ ನಡೆದುಬಿಟ್ಟಳು. ಅಗಸ್ಯರು ಇದನ್ನು ಕಂಡು 
ನೀರಿನಿಂದ ಮೇಲೆದ್ದು ತಮ್ಮ ತಪ್ಪಿಗಾಗಿ ಮಡದಿಯ ಕ್ಷಮೆಯನ್ನು ಬೇಡುತ್ತ 
ಕಾವೇರಿಯನ್ನು ತಡೆಯಲು ಹೋದರು. ಕಾವೇರಿಯು ಅವರನ್ನು ಸಂತೈಸಿ ತನ್ನ 
ಒಂದಂಶದಿಂದ ಲೋಪಾಮುದ್ರೆಯಾಗಿಯೂ ಇನ್ನೊಂದಂಶದಿಂದ ಕಾವೇರಿ 
ನದಿಯಾಗಿ ಲೋಕೋಪಕಾರವನ್ನು ಮಾಡುವುದಾಗಿಯೂ ತಿಳಿಸಿದಳು. 

ಸಹ್ಯಪರ್ವತದಿಂದ ಸಾಗರದವರೆಗೆ ( ಆಸಹ್ಯಸಾಗರಾಂತಂ) ಹರಿಯುವ 
ಈ ನದಿಯಿಂದ ಸರ್ವಲೋಕಕ್ಕೂ ಉಪಕಾರವಾಯಿತೆಂದು ಪುರಾಣದ ಕತೆಯ 
ಆಶಯ , ನಿರೂಪಣೆಯಲ್ಲಿ 'ಸರ್ವಭೂತಹಿತಾರ್ಥಾಯ ', ' 

ಲೋಕೋಪಕಾರ 
ಲೀಲಾಯಾ', 'ಸಮುದ್ರಂ ಯಾಹಿ ಕಲ್ಯಾಣಿ ಸರ್ವಭೂತಹಿತಾಯ ವೈ ', 
ಸರ್ವಲೋಕ ಹಿತೈಷಿಣಿ ', 'ಕಲ್ಮಷಾಪಹಾ', 'ತೀರ್ಥ೦ ಪುಂಸಾಂ' ಮೊದಲಾದ 
ಒಕ್ಕಣೆ ಅಡಿಗಡಿಗೆ ಕಾಣಿಸಿಕೊಳ್ಳುತ್ತದೆ. ಕಾವೇರಿಯ ಜನಪ್ರೀತಿಯೇ ಪುರಾಣ 
ಪ್ರಶಸ್ತಿಗೆ ಪ್ರೇರಣೆ; ಕಾವೇರಿಯಿಂದ ಒದಗುವ ಉಪಕಾರವೇ ಜನಪ್ರೀತಿಗೆ ಕಾರಣ . 


* * * 


ಕಾವೇರಿ ಕಣಿವೆಯ ಜೀವ ಸಂಪನ್ಮೂಲ 

ಎಚ್. ಆರ್. ಕೃಷ್ಣಮೂರ್ತಿ 


ಕಾವೇರಿಯ ಬಗ್ಗೆ ಮಾತಾಡ್ತೀರಿ, ಚರ್ಚೆ ಮಾಡ್ತೀರಿ, ಜಗಳವಾಡ್ತೀರಿ. ಆದರೆ 
ನಿಮ್ಮಲ್ಲಿ ಎಷ್ಟು ಜನ ಕಾವೇರಿ ಹುಟ್ಟುವ ಜಾಗದಿಂದ ಸಾಗರಕ್ಕೆ ಸೇರುವವರೆಗೆ 
ಅದನ್ನು ಹಿಂಬಾಲಿಸಿ ನೋಡಿದ್ದೀರಿ? ಶಿವರಾಮಕಾರಂತರ ಪ್ರಶ್ನೆ ನಮ್ಮನ್ನು ಚಾರಣಕ್ಕೆ 
ಪ್ರೇರೇಪಿಸಿತು; ಜೀವ ಸಂಪನ್ಮೂಲ ಕೈ ಬೀಸಿ ಕರೆದಿತ್ತು. 


ಬೆನ್ನಮೇಲಿದ್ದ ಭಾರವನ್ನು ಕೆಳಗಿಳಿಸಿ, ನದಿಯ ಅಂಚಿನಲ್ಲಿದ್ದ ಹೊಂಗೆಮರದ 
ನೆರಳಿನಲ್ಲಿ ಕೈ ಕಾಲು ಚಾಚಿ ಮಲಗಿದಾಗ ಸ್ವಲ್ಪ ಹಾಯೆನಿಸಿತು. ಅಂದು ಬೆಳಿಗ್ಗೆ 
ನಮ್ಮ ನಡಿಗೆ ಪ್ರಾರಂಭವಾದದ್ದು ಅರ್ಕಾವತಿ -ಕಾವೇರಿಗಳ ಸಂಗಮದಿಂದ. 
ನದಿಯ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತ ಮರುದಿನ ಸಂಜೆಯ ಹೊತ್ತಿಗೆ. 
ಮುತ್ತತ್ತಿ ಮುಟ್ಟುವುದು ನಮ್ಮ ಗುರಿಯಾಗಿತ್ತು . ಎಡಕ್ಕೆ ಕಾವೇರಿ, ಬಲಕ್ಕೆ 
ಸೋಲಿಗೆರೆ , ಬಸವನಬೆಟ್ಟ, ಅರ್ಕಾವತಿ ಕಣಿವೆ ಅರಣ್ಯ, ಈ ಎರಡರ ನಡುವೆ 
ಹಳ್ಳಕೊಳ್ಳಗಳಲ್ಲಿಳಿದು ಬೆಟ್ಟಗುಟ್ಟಗಳನ್ನೇರಿ ಸಾಗುವ ಏರುದಾರಿ; ಕಾಲುದಾರಿ. 
ಏದುಸಿರು ತರಿಸುವ, ಬೆವರನ್ನುಕ್ಕಿಸುವ ನಡಿಗೆ, ವನ್ಯಜೀವಿಗಳ ಅಧ್ಯಯನಕ್ಕೆಂದೇ 
ಕೈಗೊಂಡ ಚಾರಣವಾದ್ದರಿಂದ ನಮ್ಮ ಗಮನ ಕೇವಲ ಕಾಲುದಾರಿಯ 
ಮೇಲಿರಲಿಲ್ಲ. ಹೆಜ್ಜೆಗುರುತು, ಹಿಕ್ಕಿಪಿಕ್ಕೆಗಳು, ಹಕ್ಕಿ ಪಕ್ಷಿಗಳ ಧ್ವನಿ, ಅಪರೂಪದ 
ಸಸ್ಯ ಪ್ರಭೇದಗಳು ಹೀಗೆ ಪ್ರತಿಯೊಂದೂ ನಮ್ಮನ್ನು ಹಿಡಿದು ನಿಲ್ಲಿಸುತ್ತಿತ್ತು. 
ಹೀಗಾಗಿ ಸಂಗಮದಿಂದ ಕೇವಲ ಹನ್ನೆರಡು ಕಿಲೋಮೀಟರುಗಳ ದೂರದಲ್ಲಿರುವ 
' ಗಾಳಿಬೋಕಿ'ಗೆ ಬಂದಾಗ ಸಂಜೆಯಾಗಿತ್ತು. ಮರದ ನೆರಳಿನಲ್ಲಿ ಮಲಗಿ 
ದಣಿವಾರಿಸಿಕೊಳ್ಳುತ್ತಿದ್ದಂತೆ ಸುತ್ತಮುತ್ತ ಗಮನಹರಿಸಿದೆವು. 

ನಮ್ಮೆದುರಿಗೆ ಸುಮಾರು 100 - 150 ಮೀಟರುಗಳಷ್ಟು ಅಗಲವಾಗಿ, 
ಅವಸರವಿಲ್ಲದೆ ಶಾಂತವಾಗಿ ಪ್ರವಹಿಸುತ್ತಿರುವ ಕಾವೇರಿ. ಅದರ ಆಚೆಯ 
ದಡದಲ್ಲಿ ತೆಳುವಾಗಿ ಹರಡಿರುವ ಕಾಡು, ಕಾಡಿನ ಮರಗಿಡಗಳನ್ನು ಕುಬ್ದವಾಗಿ 
ತೋರುವಂತೆ ಮಾಡುವ ಬೆಟ್ಟಗುಡ್ಡಗಳು. ಈ ಬೆಟ್ಟಗುಡ್ಡಗಳನ್ನು ಕಿರಿದಾಗಿಸುವಂತೆ 
ಅವುಗಳ ಹಿನ್ನೆಲೆಯಲ್ಲಿ ಅಲೆ ಅಲೆಯಾಗಿ ಹಬ್ಬಿರುವ ಮಲೆಮಹದೇಶ್ವರನ ಮಲೆತು 
ನಿಂತ ಬೃಹದಾಕಾರದ ಬೆಟ್ಟಗಳ ಸಾಲು. ನಮ್ಮ ಬೆನ್ನ ಹಿಂದೆ, ನಾವು ಕುಳಿತಿದ್ದ 


ಕಾವೇರಿ ಹರಿದು ಬಂದ ದಾರಿ 
ಮರದ ನೆರಳಿನಂಚಿನಿಂದಲೇ ಪ್ರಾರಂಭವಾಗಿರುವ ಲಾಂಟಾನಾ, ಬಿದಿರು ಮೆಳೆಗಳ 
ಕುರುಚಲು ಕಾಡು. ನಮಗೂ ನಮ್ಮೆದುರು ಸ್ವಲ್ಪ ದೂರದಲ್ಲಿರುವ ನದಿಗೂ ನಡುವೆ 
ಹೊಂಬಣ್ಣದ ನುಣುಪಾದ ಮರಳ ರಾಶಿ. ಸಂಜೆಯ ಶಿಬಿರಕ್ಕೆ ಇದಕ್ಕಿಂತ ಉತ್ತಮ 
ಸ್ಥಳ ಬೇರೊಂದಿರಲಿಲ್ಲ. ನಾಲ್ಕು ಜನರಿದ್ದ ನಮ್ಮ ತಂಡದಲ್ಲಿ ಪ್ರತಿಯೊಬ್ಬರಿಗೂ 
ಅವರವರ ಕೆಲಸದ ಅರಿವಿತ್ತು. ಹೀಗಾಗಿ ಮುಂದಿನ ಒಂದು ಗಂಟೆಯೊಳಗಾಗಿ 
ಎಲ್ಲವೂ ಅಣಿಯಾಗಿತ್ತು. ಮೈ ದಣಿವು ಆರಿ , ಉಲ್ಲಾಸ ಮೂಡುವವರೆಗೂ 
ಕಾವೇರಿಯ ನೀರಿನಲ್ಲಿ ಸ್ನಾನಮಾಡಿ, ಗುಡಾರದ ಅಂಚಿನಲ್ಲಿ ಕುಳಿತು ಟೀ 
ಕುಡಿಯುತ್ತ ನಮ್ಮ ಆರು ತಿಂಗಳ ಅವಧಿಯ ಟಿಪ್ಪಣಿಯತ್ತ ಗಮನಹರಿಸಿದೆವು. 

ಕಾವೇರಿಯ ಬಗ್ಗೆ ಮಾತಾಡ್ತೀರಿ, ಚರ್ಚೆ ಮಾಡ್ತೀರಿ, ಜಗಳವಾಡ್ತೀರಿ. 
ಆದರೆ ನಿಮ್ಮಲ್ಲಿ ಎಷ್ಟು ಜನ ಕಾವೇರಿ ಹುಟ್ಟುವ ಜಾಗದಿಂದ, ಸಾಗರಕ್ಕೆ 
ಸೇರುವವರೆಗೂ ಅದನ್ನು ಹಿಂಬಾಲಿಸಿ ನೋಡಿದ್ದೀರಿ? ಎನ್ನುವ ಶಿವರಾಮ 
ಕಾರಂತರ ಪ್ರಶ್ನೆ ನಮ್ಮನ್ನು ಈ ಚಾರಣವನ್ನು ಕೈಗೊಳ್ಳುವಂತೆ ಪ್ರೇರೇಪಿಸಿತ್ತು. 
ತಲಕಾವೇರಿಯಲ್ಲಿ ಹುಟ್ಟಿ, ತಮಿಳುನಾಡಿನ ಕಾವೇರಿ ಪಟ್ಟಣಂನಲ್ಲಿ ಬಂಗಾಳ 
ಕೊಲ್ಲಿಯನ್ನು ಸೇರುವುದರೊಳಗಾಗಿ ಕಾವೇರಿ ಕ್ರಮಿಸುವ ಒಟ್ಟು ದೂರ 
ಸುಮಾರು 800 ಕಿಲೋಮೀಟರುಗಳು. ಇದರಲ್ಲಿ ಕರ್ನಾಟಕದಲ್ಲಿನ ಉದ್ದ 
380 ಕಿಲೋಮೀಟರುಗಳು, ತಮಿಳುನಾಡಿನಲ್ಲಿ 360 ಕಿಲೋಮೀಟರುಗಳು. 
ಇನ್ನುಳಿದ ಸುಮಾರು 60 ಕಿಲೋಮೀಟರುಗಳು ಕರ್ನಾಟಕ ತಮಿಳುನಾಡುಗಳ 
ನಡುವೆಯಿರುವ ಗಡಿಪ್ರದೇಶ, ಒಂದೇ ಬಾರಿಗೆ ಇಷ್ಟು ದೂರವನ್ನು ನಡೆದು 
ಕ್ರಮಿಸಲು ಸಮಯದ ಅಭಾವದ ಕಾರಣದಿಂದಾಗಿ ಸಾಧ್ಯವಾಗಲಿಲ್ಲ. ಅಷ್ಟಷ್ಟು 
ದೂರದ ಚಾರಣವನ್ನು ಕೈಗೊಂಡು, ದಾರಿಯಲ್ಲಿ ಕಂಡುಬಂದ ಕುತೂಹಲ 
ವಿಷಯಗಳನ್ನು ದಾಖಲಿಸುತ್ತ ಬಂದಿದ್ದವು. ಪ್ರಕೃತಿ ಪರಿಸರಗಳ ಬಗ್ಗೆ , ಅದರಲ್ಲೂ 
ಹೆಚ್ಚಾಗಿ ವನ್ಯಜೀವಿಗಳ ಬಗ್ಗೆ ವಿಶೇಷ ಆಸಕ್ತಿಯಿದ್ದುದರಿಂದ ಸಹಜವಾಗಿಯೇ 
ನಮ್ಮ ಟಿಪ್ಪಣಿಗಳಲ್ಲಿ ಪ್ರಾಣಿ , ಪಕ್ಷಿಗಳ ಬಗ್ಗೆ ಹೆಚ್ಚಿನ ನಮೂದುಗಳಿದ್ದುವು. 

ನಿತ್ಯ ಹರಿದ್ವರ್ಣ ಕಾಡಿನ ನೆಲೆಯಾದ ಪಶ್ಚಿಮ ಘಟ್ಟಗಳ ಶ್ರೇಣಿಯ ಬ್ರಹ್ಮಗಿರಿಯ 
ತಪ್ಪಲಿನ ತಲಕಾವೇರಿಯಲ್ಲಿ ಜನ್ಮತಳೆಯುವ ಕಾವೇರಿ, ಭಾಗಮಂಡಲದಲ್ಲಿ 
ಪ್ರತ್ಯಕ್ಷವಾಗುವವರೆಗೂ ಗುಪ್ತಗಾಮಿನಿಯಾಗಿಯೇ ಹರಿಯುತ್ತಾಳೆ. 
ಭಾಗಮಂಡಲದಲ್ಲಿ, ಸುಜ್ಯೋತಿ, ಕನ್ನಿಕೆಯರು ಕಾವೇರಿಯೊಡನೆ ಸೇರಿದ 
ನಂತರ , ಸ್ವಲ್ಪಮಟ್ಟಿಗೆ ಮೈದುಂಬಿಗೊಂಡ ಕಾವೇರಿ, ಭಾಗಮಂಡಲ, ಹರಿಶ್ಚಂದ್ರ, 
ಬಲಮುರಿ , ರಾಮಸ್ವಾಮಿ ಕಣಿವೆಗಳ ಮೂಲಕವಾಗಿ ಪೂರ್ವಾಭಿಮುಖವಾಗಿ 
ಮುನ್ನಡೆಯುತ್ತಾಳೆ. ಜೀವ ವೈವಿಧ್ಯದ ತವರಾದ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ 
ಮೈ ತಳೆದರೂ , ತಲಕಾವೇರಿಯ ಸುತ್ತಮುತ್ತ ಬೋಳುಗುಡ್ಡಗಳ ಪ್ರಾಬಲ್ಯವೇ 


30 


ಕಾವೇರಿ ಹರಿದು ಬಂದ ದಾರಿ 


ಹೆಚ್ಚು. ಈ ಬೋಳುಗುಡ್ಡಗಳ ಇಳಿಜಾರು ಸಂಧಿಸುವ ಕಣಿವೆಗಳಲ್ಲಿ, ಅಂತಹ 
ಪ್ರದೇಶಕ್ಕೆ ವಿಶಿಷ್ಟವಾದ ಶೋಲಾ ಅರಣ್ಯಗಳನ್ನು ನೋಡಬಹುದು. 

ರಭಸವಾಗಿ ಬೀಸುವ ಗಾಳಿ , ಕಡಿದಾದ ಭೂಮಿಯ ಮೈ ಮತ್ತು ಹೆಚ್ಚಿನ 
ಮಳೆಯಿಂದಾಗಿ ಈ ಶೋಲಾ ಅರಣ್ಯದ ಮರಗಿಡಗಳು ಹೆಚ್ಚಿನ ಎತ್ತರಕ್ಕೆ 
ಬೆಳೆಯುವುದಿಲ್ಲ. ತಲಕಾವೇರಿಯ ಸುತ್ತಮುತ್ತ ಬೋಳುಗುಡ್ಡಗಳೇ ಹೆಚ್ಚಾಗಿದ್ದರೂ , 
ಬ್ರಹ್ಮಗಿರಿಯ ಶ್ರೇಣಿಯ ಅನೇಕ ಭಾಗಗಳಲ್ಲಿ ಉಷ್ಣವಲಯದ ಹಸಿ ಉದುರೆಲೆ 
ಕಾಡುಗಳನ್ನೂ ನೋಡಬಹುದು. ನಿತ್ಯ ಹಸಿರು ಕಾಡುಗಳಿಗೆ ಹೋಲಿಸಿದರೆ 
ಬ್ರಹ್ಮಗಿರಿ ಶ್ರೇಣಿಯ ಹಸಿ ಉದುರೆಲೆ ಕಾಡುಗಳಲ್ಲಿ ಮರಗಳ ವೈವಿಧ್ಯ ಅಷ್ಟಾಗಿಲ್ಲ. 
ಈ ಅರಣ್ಯದ ಹೆಮ್ಮರಗಳಲ್ಲಿ ತೇಗ, ಬೀಟೆ, ನಂದಿ, ಹೊನ್ನೆ, ಹುನಾಲು, ಮತ್ತಿ, 
ತಾರೆ, ಬೂರುಗ ಮುಂತಾದ ಪ್ರಭೇದಗಳು ಸಾಮಾನ್ಯ . ಈ ಅರಣ್ಯದ ಕೆಳ 
ಹಂತದಲ್ಲಿ ನೆಲ್ಲಿ, ಕಾಡು ತೇಗ, ಬೆಂಡೆ ಮುಂತಾದವುಗಳನ್ನು ನೋಡಬಹುದು. 
ದಕ್ಷಿಣ ಗಂಗೆ ಕಾವೇರಿ ಜನ್ಮ ತಳೆಯುವ ಕೊಡಗು ಜಿಲ್ಲೆಯ ದಕ್ಷಿಣ ಭಾಗದಲ್ಲಿ 
ಕೇರಳದ ಗಡಿಗೆ ಹೊಂದಿಕೊಂಡಂತೆ 'ಬ್ರಹ್ಮಗರಿ ' ಅಭಯಾರಣ್ಯವಿದೆ. 1974ರಲ್ಲಿ 
ಅಸ್ತಿತ್ವಕ್ಕೆ ಬಂದ ಈ ಅಭಯಾರಣ್ಯದಲ್ಲಿ ಆನೆ, ಕಾಟಿ , ಹುಲಿ , ಜಿಂಕೆ, ಕಡವೆ 
ಮುಂತಾದವುಗಳಿವೆ. 

- ಬ್ರಹ್ಮಗಿರಿಯಿಂದ ಕೆಳಗಿಳಿದ ಕಾವೇರಿ, ಕೊಡಗಿನ ಬಯಲು ಪ್ರದೇಶದಲ್ಲಿ 
ಮುಂದೆ ಸಾಗಿ ಕುಶಾಲ ನಗರವನ್ನು ಸಮೀಪಿಸುತ್ತಿರುವಂತೆ ಎರಡು ಭಾಗವಾಗಿ 
ಕವಲೊಡೆದು ಹಲವಾರು ದ್ವೀಪಗಳ ಸಮೂಹವೊಂದನ್ನು ನಿರ್ಮಿಸಿದೆ. ಇದರಲ್ಲಿ 
ದೊಡ್ಡದಾದ ದ್ವೀಪವೊಂದನ್ನು ಆರಿಸಿಕೊಂಡ ಕರ್ನಾಟಕ ರಾಜ್ಯ ಅರಣ್ಯ ಮತ್ತು 
ಪರಿಸರ ಇಲಾಖೆಗಳು ಅದನ್ನು ಅತ್ಯಂತ ವಿಶಿಷ್ಟ ತಾಣವನ್ನಾಗಿ ರೂಪಿಸಿ, 
ಅಭಿವೃದ್ಧಿಪಡಿಸಿವೆ. 1986ರಿಂದ ಪ್ರಕೃತಿ ಪ್ರೇಮಿಗಳಿಗೆ ತೆರೆಯಲಾಗಿರುವ ಈ 
“ನಿಸರ್ಗಧಾಮ ' ವನ್ನು ಪ್ರವೇಶಿಸಲು ಕಾವೇರಿ ನದಿಯ ಮೇಲೆ ನಿರ್ಮಿಸಲಾಗಿರುವ 
ತೂಗು ಸೇತುವೆಯ ಮೇಲೆ ಎಚ್ಚರದಿಂದ ನಡೆಯಬೇಕು. ಕಾಲಕೆಳಗೆ, 
ಮಳೆಗಾಲದಲ್ಲಿ ರಭಸದಿಂದ ಹರಿಯುವ ನದಿ , ಸುತ್ತಮುತ್ತ ರಮ್ಯವಾದ ಪ್ರಕೃತಿ. 
ದಟ್ಟವಾದ ಮರಗಿಡಗಳಿಂದ ತುಂಬಿರುವ ದ್ವೀಪದಲ್ಲಿ ನಿಸರ್ಗದ ನಡುವೆ ಹಾದು 
ಹೋಗುವ ಸಣ್ಣ ಕಾಲ್ದಾರಿ, ಪ್ರವಾಸಿಗಳ ಅನುಕೂಲಕ್ಕೆಂದೇ ನಿರ್ಮಿಸಲಾಗಿರುವ 
ಆಕರ್ಷಕ ಕುಟೀರಗಳು. ಒಟ್ಟಾರೆಯಾಗಿ ಈ ನಿಸರ್ಗಧಾಮ ಪ್ರವಾಸಿಗಳ 
ಪಾಲಿಗೆ ನಿಜಕ್ಕೂ ಒಂದೂ ಸ್ವರ್ಗ. ಆದರೆ ನಮ್ಮ ತಂಡದ ಉದ್ದೇಶ ಕೇವಲ 
ಪ್ರವಾಸವಾಗಿರಲಿಲ್ಲ. 

ನಿಸರ್ಗಧಾಮ , ಜೀವಿ ಪರಿಸರಗಳ ಸಂಬಂಧದ ಅಧ್ಯಯನ ಮಾಡುವವರಿಗೆ 
ಒಂದು ವಿಶಿಷ್ಟ ಸ್ಥಳ, ದ್ವೀಪವನ್ನು ಬಳಸಿ ಪ್ರವಹಿಸುವ ನದಿಯ ಅಂಚಿನುದ್ದಕ್ಕೂ 


ಕಾವೇರಿ ಹರಿದು ಬಂದ ದಾರಿ 


ನದಿಯ ದಂಡಕಾರವಾಗಿ 
ಬೆಳೆದ ರಕಲು, ಶ್ರೀಗಂಧ 


ವಿವಿಧ ಗಾತ್ರದ , ಆಕಾರಗಳ ಕಲ್ಲು ಬಂಡೆಗಳಿವೆ. ಮಳೆಗಾಲದಲ್ಲಿ ನೀರಿನಲ್ಲಿ 
ಮುಳುಗಿ, ಬೇಸಿಗೆಯಲ್ಲಿ ಬಿಸಿಲಿಗೆ ತೆರೆದುಕೊಳ್ಳುವ ಈ ಕಲ್ಲು ಬಂಡೆಗಳು 
ತಮ್ಮದೇ ಆದ ವಿಶಿಷ್ಟ ಸ್ಥಳೀಯ ಪರಿಸರವನ್ನು ಸೃಷ್ಟಿಸಿವೆ. ಈ ಪರಿಸರಕ್ಕೆ 
ಹೊಂದಿ ಬೆಳೆಯುವ ಸಸ್ಯಗಳಿವೆ. ಉದಾಹರಣೆಗೆ ನೀರಿನಿಂದಾವೃತವಾದ 
ಬಂಡೆಗಳಿಗೆ ಅಂಟಿ ಬೆಳೆಯುವ ಜೈಲಾನಿಡಿಯಂ ಸಸ್ಯ ಪ್ರಭೇದ ಇಲ್ಲಿ ಬಹು 
ಸಾಮಾನ್ಯ , ನೀರಿನ ಮಟ್ಟ ಇಳಿದು, ಈ ಸಸ್ಯಗಳು ಸತ್ತಾಗ, ಬಂಡೆಯ ಮೇಲೆ 
ಅವು ಅಂಟಿಕೊಂಡಿದ್ದ ಜಾಗಗಳಲ್ಲಿ ಫರ್ನಿನಂತೆ ಕಾಣುವ ರಂಗೋಲಿಯ 
ಚಿತ್ತಾರಗಳ ದೃಶ್ಯ ಬಹು ಆಕರ್ಷಕ. ನೀರಿನ ಮೇಲೆ ಹೂ ತಳೆದು, ನೀರಿನೊಳಗೆ 
ಕಾಯಿಬಿಡುವಕೈನಂವಿವೇರಿಯಮ್ ಜಲಸಸ್ಯಗಳನ್ನು ಇಲ್ಲಿ ಗುರುತಿಸಬಹುದು. 
ನದಿಯ ದಂಡೆಯುದ್ದಕ್ಕೂ ದ್ವೀಪದ ನೆಲದಲ್ಲಿ ಹೆಬ್ಬಲಸು, ಮಾವು, ಕಿರಾಲ್ 
ಬೋಗಿಗಳು ದೈತ್ಯಾಕಾರವಾಗಿ ಬೆಳೆದಿವೆ. ನೀರಿನ ಅಂಚಿನಿಂದ ದ್ವೀಪದ ಕೇಂದ್ರ 
ಭಾಗದತ್ತ ನಡೆದಂತೆ ತೂಪ್ರ, ಇಪ್ಪ , ಹೆಕ್ಕರಕಲು, ಶ್ರೀಗಂಧ , ಹುಣಿಸೆಗಳ ಪ್ರತ್ಯೇಕ 
ವಲಯವನ್ನೇ ಗುರುತಿಸಬಹುದು. ಈ ವಲಯದಲ್ಲಿ ಕಂಡು ಬರುವ ಕಾವಲ್‌ 
ಪ್ರಭೇದ ( Careyaarborea ) ಹಸಿ ಉದುರೆಲೆ ಕಾಡಿನ ಪ್ರಾತಿನಿಧಿಕ ಸಸ್ಯ . ದ್ವೀಪದ 
ಮಧ್ಯ ಭಾಗದಲ್ಲಿ ಶುಷ್ಕ ಹವೆಯನ್ನು ತಡೆಯಬಲ್ಲ ಕಿರುಬಿದಿರು, ಎಣ್ಣೆಮರ, ಆಲ, 
ಕೆಂಪು ಬೂರುಗ, ತಾರೆ ಮುಂತಾದ ಮರಗಳನ್ನು ಕಾಣಬಹುದು. ದ್ವೀಪದ 
ಸುತ್ತಲಿನ ನದಿಯ ದಂಡೆಯುದ್ದಕ್ಕೂ Nephrodium extensum ಪ್ರಭೇದದ 
ಜರೀ ಸಸ್ಯಗಳಿವೆ ( ಫರ್ನ್). ಇದೇ ರೀತಿ ನದಿಯ ನೀರಿನ ಮೇಲೆ ಚಾಚಿರುವ 
ಮರಗಿಡಗಳ ರೆಂಬೆಕೊಂಬೆಗಳ ಮೇಲೆ Drynaria quercifolia ಪ್ರಭೇದದ 
ಜರೀ ಸಸ್ಯಗಳು ವಿಪುಲವಾಗಿ ಬೆಳೆದಿವೆ. 
- ನಿಸರ್ಗಧಾಮದ ಮತ್ತೊಂದು ಪ್ರಮುಖ ಆಕರ್ಷಣೆಯೆಂದರೆ ಅಲ್ಲಿನ 
ಆರ್ಕಿಡ್ಡುಗಳು. ಸಸ್ಯ ಪ್ರಪಂಚದ ಅಮೂಲ್ಯ ಆಭರಣಗಳಾದ ಆರ್ಕಿಡ್ಡುಗಳ ವೈವಿಧ್ಯ 
ತೇವಭರಿತ ಉಷ್ಣ ವಲಯದ ಹವೆಯಲ್ಲಿ ಗರಿಷ್ಠಮಟ್ಟ ಮುಟ್ಟುತ್ತದೆ. ವಿವಿಧ 
ರೀತಿಯ ಕೀಟ, ಹಕ್ಕಿ , ಪ್ರಾಣಿಗಳ ಆಕಾರದಲ್ಲಿ, ಮನಮೋಹಕ ವರ್ಣದ ಹೂಗಳನ್ನು 
ತಳೆದು, ಹತ್ತು ಹದಿನೈದು ದಿನಗಳಷ್ಟು ಕಾಲ ನಳನಳಿಸುತ್ತ ಕಂಗೊಳಿಸುವ 
ಸುಂದರ ಆರ್ಕಿಡ್ಡುಗಳ ಅಪೂರ್ವ ಪ್ರಪಂಚವನ್ನು ನಿಸರ್ಗಧಾಮದ ದ್ವೀಪದಲ್ಲಿ 
ಕಾಣಬಹುದು. ವಿಶ್ವ ವನ್ಯಜೀವಿನಿಧಿಯ ಧನ ಸಹಾಯದಿಂದ , ಅರಣ್ಯ ಮತ್ತು 
ಪರಿಸರ ಇಲಾಖೆಗಳ ನೆರವಿನೊಂದಿಗೆ, 'ಕರ್ನಾಟಕ ಅಸೋಸಿಯೇಶನ್ ಫಾರ್ 
ಅಡ್ವಾನ್ಸ್‌ಮೆಂಟ್ ಆಫ್ ಸೈನ್ಸ್ ಸಂಸ್ಥೆ , ನಿಸರ್ಗಧಾಮದಲ್ಲಿ ಅಪರೂಪವಾದ 
ಆರ್ಕಿಡ್ ವನವೊಂದನ್ನು ಇಲ್ಲಿ ರೂಪಿಸಿದೆ. ಕೊಡಗಿನ ವಿವಿಧ ಭಾಗಗಳಲ್ಲಿ 
ಕಾಣುವ 25ಕ್ಕೂ ಹೆಚ್ಚು ಅಪರೂಪದ ಆರ್ಕಿಡ್ಡುಗಳನ್ನು ಈ ನಿಸರ್ಗಧಾಮದ 
ಸಹಜ ಪರಿಸರದಲ್ಲಿ ಬೆಳೆಸಿ ಆಸಕ್ತರಿಗೆ ಅಧ್ಯಯನಾವಕಾಶವನ್ನು ಒದಗಿಸಲಾಗಿದೆ. 


ಕಾವೇರಿ ಹರಿದು ಬಂದ ದಾರಿ 


ಕುಶಾಲನಗರದ ಸಮೀಪದ ನಿಸರ್ಗಧಾಮದಲ್ಲಿ ವಿಶಿಷ್ಟವಾದ ಸಸ್ಯ 
ಸಂಕುಲದ ಸೃಷ್ಟಿಗೆ ಸೂಕ್ತ ಪರಿಸರ ನಿರ್ಮಿಸಿದ ಕಾವೇರಿ, ಅಲ್ಲಿಂದ ಮುಂದೆ 
ಪ್ರವಹಿಸಿದಂತೆ, ಕೊಡಗು - ಮೈಸೂರು ಜಿಲ್ಲೆಗಳ ಗಡಿಗೆ ಸಮೀಪವಾಗಿರುವ 
“ಕೊಡಿಗೆ' ಯ ಬಳಿ ' ಹಾರಂಗಿ ' ನದಿಯನ್ನು ತನ್ನೊಡಲಿಗೆ ಸೇರಿಸಿ ಕೊಳ್ಳುತ್ತದೆ. 
ಇದರೊಡನೆ ಮೈಸೂರು ಜಿಲ್ಲೆಯನ್ನು ಪ್ರವೇಶಿಸುವ ಮುನ್ನ ಕಾಕಟ್ಟೆ, ಕಡನೂರು 
ಮತ್ತು ಕುಮ್ಮೆ ಹೊಳೆಗಳು ಕಾವೇರಿಯನ್ನು ಸೇರುತ್ತವೆ. 1931ರಲ್ಲಿ ಕಾವೇರಿ ನದಿಗೆ 
ಅಡ್ಡವಾಗಿ ನಿರ್ಮಿಸಲಾದ ಕೃಷ್ಣರಾಜಸಾಗರ ಅಣೆಕಟ್ಟೆಯನ್ನು ದಾಟುವ ಮುನ್ನ 
ಹೇಮಾವತಿ ಮತ್ತು ಲಕ್ಷಣ ತೀರ್ಥ ನದಿಗಳು ಕಾವೇರಿಯೊಡನೆ ಸಂಗಮಿಸುತ್ತವೆ. 
ಅಣೆಕಟ್ಟೆಯಿಂದ ಹೊರಬಂದ ಕಾವೇರಿ, ಶ್ರೀರಂಗಪಟ್ಟಣವನ್ನು ತಲುಪುವ ಮುನ್ನ , 
ದೇಶದಾದ್ಯಂತ ಪ್ರಖ್ಯಾತವಾಗಿರುವ ರಂಗನತಿಟ್ಟಿನ ಬಳಿ ಸಾವಿರಾರು ನೀರಿನ 
ಮತ್ತು ನೀರ್ನಡಿಗೆಯ ಪಕ್ಷಿಗಳಿಗೆ ಹೊಸ ಜೀವನ ನೀಡುತ್ತದೆ. ' 

ರಂಗನತಿಟ್ಟು ಕಾವೇರಿಯ ಪಾತ್ರದಲ್ಲಿರುವ ಆರು ಸಣ್ಣ ಸಣ್ಣ ದ್ವೀಪಗಳ 
ಗುಂಪು, ದ್ವೀಪಗಳ ಸುತ್ತಲೂ ಇರುವ ಆಳವಾದ ನೀರು, ಪಕ್ಷಿಗಳಿಗೆ ನೈಸರ್ಗಿಕ 
ರಕ್ಷಣೆಯನ್ನೊದಗಿಸಿದೆ; ಕಾವೇರಿಯ ಇಕ್ಕೆಲಗಳಲ್ಲೂ ನಿಂತಿರುವ ಸಾವಿರಾರು 
ಎಕರೆಗಳ ಗದ್ದೆ , ಹೊಲ, ತೋಟಗಳು ಪಕ್ಷಿಗಳಿಗೆ ಬೇಕಾದ ಕ್ರಿಮಿಕೀಟಗಳು , 
ಎರೆಹುಳುಗಳು, ಏಡಿ, ನಳ್ಳಿ ಮುಂತಾದ ವಲ್ಯವಂತ ಪ್ರಾಣಿಗಳು, ಮೃದ್ವಂಗಿಗಳು, 
ಕಪ್ಪೆಗಳು ಮುಂತಾದ ಆಹಾರವನ್ನೊದಗಿಸುತ್ತವೆ. ಕಾವೇರಿಯಲ್ಲಿ ಸಮೃದ್ಧವಾಗಿ 
ಮೀನು ದೊರೆಯುತ್ತದೆ. ಸಹಸ್ರಾರು ಪಕ್ಷಿಗಳು ಇಲ್ಲಿಗೆ ಬರಲು ಇದಕ್ಕಿಂತ 
ಉತ್ತಮವಾದ ಕಾರಣವೇನು ಬೇಕು ? 

ಸುಡುವ ಬಿಸಿಲಿನ ಧಗೆ ಕಡಿಮೆ ಮಾಡುವ ಮಳೆಗಾಲದ ಮೊದಲ 
ಮಳೆಯ ಸಮಯ , ಕರಟಿಹೋದ ನೆಲಕ್ಕೆ ಅಮೃತ ಸಿಂಚನ, ಹೊಲಗದ್ದೆಗಳಲ್ಲಿ 
ಚಟುವಟಿಕೆ ಪ್ರಾರಂಭ ಮೇ ತಿಂಗಳಿನಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಂತೆ ನೀರಿನ 
ಹಾಗೂ ನೀರ್ನಡಿಗೆಯ ಪಕ್ಷಿಗಳು ದ್ವೀಪಗಳಲ್ಲಿರುವ ಮರಗಳಲ್ಲಿ ಕಲಿಯಲು 
ಪ್ರಾರಂಭವಾಗುತ್ತವೆ. ಸಮೃದ್ಧ ಆಹಾರ, ಸುರಕ್ಷಿತ ನೆಲೆಗಳಿಂದ ಪ್ರೇರಿತವಾಗಿ 
ಗೂಡುಕಟ್ಟಲು ಪ್ರಾರಂಭಿಸುತ್ತವೆ. ಇಲ್ಲಿಗೆ ಬರುವ ಪಕ್ಷಿಗಳು ಕುಶಲ ಶಿಲ್ಪಿಗಳೇನಲ್ಲ . 
ಬಹುಭಾಗ ಗೂಡುಗಳು ಕಡ್ಡಿಗಳಿಂದ ನಿರ್ಮಿತವಾದ ವೇದಿಕೆಗಳು. ಇಂತಹ 
ಗೂಡುಗಳಿಗೆ ಎಲೆಗಳು, ಜಲಸಸ್ಯಗಳ ಮೆತ್ತನೆಯ ಅಸ್ತರಿ , ಗಂಡು, ಹೆಣ್ಣು 
ಎರಡೂ ಕೂಡಿ ಗೂಡು ಕಟ್ಟುವುದು ಸಾಮಾನ್ಯ . ಗೂಡುಕಟ್ಟುವ ಕೆಲಸ ಮೇ 
ಜೂನ್ ತಿಂಗಳ ಪೂರ್ತಿ ನಡೆಯುವುದುಂಟು. ಮೊಟ್ಟೆಗಳು ಕಾಣಿಸಿಕೊಳ್ಳಲು 
ಪ್ರಾರಂಭವಾಗುವುದು ಜೂನ್- ಜುಲೈ ತಿಂಗಳಲ್ಲಿ. ಅಲ್ಪ - ಸ್ವಲ್ಪ ವ್ಯತ್ಯಾಸವಿರುವ 
ಆಕಾರಗಳ , ಗಾತ್ರ, ಬಣ್ಣಗಳ ಸಾವಿರಾರು ಮೊಟ್ಟೆಗಳನ್ನು ಹತ್ತಿರದಿಂದ ನೋಡಿ, 


ಕಾವೇರಿ ಹರಿದು ಬಂದ ದಾರಿ 


ಅಭ್ಯಾಸ ಮಾಡಲು ರಂಗನತಿಟ್ಟು ಈ ತಿಂಗಳಿನಲ್ಲಿ ಅತ್ಯಂತ ಪ್ರಶಸ್ತವಾದ ಸ್ಥಳ. 
ಕೆಲವು ಪಕ್ಷಿಗಳು ರಂಗನತಿಟ್ಟಿಗೆ ತಡವಾಗಿ ಬರುವುದರಿಂದ ಜಾಗ ದೊರೆಯದೇ , 
ಮರದ ಬದಲಿಗೆ ನೆಲದ ಮೇಲೆಯೇ ಗೂಡು ಕಟ್ಟುವುದೂ ಉಂಟು. ಆಗಸ್ಟ್ 
ತಿಂಗಳಿನಲ್ಲಿ ಬಹುತೇಕ ಮೊಟ್ಟೆಗಳು ಒಡೆದು ಮರಿಗಳು ಹೊರಬರುತ್ತವೆ . 
ಪ್ರತಿಯೊಂದು ಗೂಡಿನಲ್ಲೂ ಈ ಸಮಯದಲ್ಲಿ ಕಾಣುವುದು ಆಹಾರಕ್ಕಾಗಿ 
ಸದಾಕಾಲ ಚಡಪಡಿಸುತ್ತಿರುವ ಅಸಹಾಯಕ ಮರಿಗಳು, ತಂದೆ, ತಾಯಿಗಳಿಗೆ 
ಇನ್ನಿಲ್ಲದ ಕೆಲಸ. ಮತ್ತೆ ಮತ್ತೆ ಹಾರಿ ಹೋಗಿ ಹಿಡಿದು ತಂದ ಆಹಾರವನ್ನು 
ಮರಿಗಳಿಗೆ ಉಣಿಸುವ ಸಾಮಾನ್ಯ ದೃಶ್ಯ, ಹಾರಿ ಬಂದು ಗೂಡಿನ ಮೇಲಿಳಿದ 
ತಂದೆ ತಾಯಿಗಳನ್ನು ಮುತ್ತಿ, ಕುಕ್ಕಿ ಆಹಾರಕ್ಕಾಗಿ ಪೀಡಿಸುವ ಮರಿಗಳು ತಮ್ಮ 
ಕೊಕ್ಕುಗಳನ್ನು ತಂದೆ, ತಾಯಿಗಳ ಗಂಟಲೊಳಗೆ ತೂರಿಸುವುದೂ ಉಂಟು. 
ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳುಗಳಲ್ಲಿ ಮರಿಗಳಿಗೆ ಹಾರಾಟದ ಪಾಠ ಪ್ರಾರಂಭ. 
ತಂದೆ ತಾಯಿಗಳ ಕಣ್ಣೆದುರಿನಲ್ಲಿಯೇ ನಡೆಯುವ ಈ ತರಬೇತಿಯಲ್ಲಿ ಪಕ್ಷಿಗಳು 
ಮೊದಲು ಹಾರುವುದು ಕೊಂಬೆಯಿಂದ ಕೊಂಬೆಗೆ, ಮರದಿಂದ ಮರಕ್ಕೆ , 
ಬಂಡೆಗಳಿಗೆ ಇತ್ಯಾದಿ . 

ಅಕ್ಟೋಬರ್ ತಿಂಗಳಿನಲ್ಲಿ ಕಾವೇರಿಯಲ್ಲಿ ನೀರು ಇಳಿಯಲು ಪ್ರಾರಂಭವಾದಾಗ 
ಮೇಲೆದ್ದು ಕಾಣುವ ಬಂಡೆಗಳ ಮೇಲೆ ಗುಂಪು ಗುಂಪಾಗಿ ಸೇರುವ ಪಕ್ಷಿಗಳು 
ಒಂದು ರಮಣೀಯ ದೃಶ್ಯ . ನವೆಂಬರ್ ವೇಳೆಗೆ ಮರಿಗಳು ಬೆಳೆದು, ದೂರ 
ಹಾರುವಷ್ಟಾದಾಗ ಮರು ಪ್ರಯಾಣದ ಸಿದ್ಧತೆ, ನವೆಂಬರ್ ಕಡೆಯ ವೇಳೆಗೆ 
ಪಕ್ಷಿಧಾಮ ಬಹುಪಾಲು ಖಾಲಿ. 


- ರಂಗನತಿಟ್ಟಿನ ಪಕ್ಷಿಧಾಮದಲ್ಲಿ ಹನ್ನೆರಡು ಹದಿಮೂರು ವಿವಿಧ ಪ್ರಭೇದಗಳ 
ಪಕ್ಷಿಗಳು ಬಂದು, ಕಲೆತು, ಸಂತಾನಾಭಿವೃದ್ಧಿಯ ನಂತರ ಹಿಂದಿರುಗುತ್ತವೆ. ಈ 
ಪಕ್ಷಿಗಳೆಂದರೆ ಸಣ್ಣ, ಮಧ್ಯಮ ಮತ್ತು ದೊಡ್ಡ ಬೆಳ್ಳಕ್ಕಿಗಳು (Little , Medidum 
and Large Egrets), ಹಳದಿ ಕೊಕ್ಕಿನ ಬೆಳ್ಳಕ್ಕಿ ( Cattle Egret ), ಬಿಳಿ ಐಬೀಸು 
(White Ibis), ತೆರೆದ ಕೊಕ್ಕಿನ ಕೊಕ್ಕರೆ ( Open billed stork), ಚಮಚ 
ಕೊಕ್ಕು (Spoon bill), ಕೊಳದ ಬಕ (Pond Heron), ರಾತ್ರಿ ಬಕ ( Night 
Heron), ಹಾವಕ್ಕಿ ( Darter), ಮಟ್ಟ ಮತ್ತು ದೊಡ್ಡ ನೀರಾಗೆಗಳು ( Littleand 
Largte Cormorant) ಮತ್ತು ಇಂಡಿಯನ್ ಬ್ಯಾಗ್, ಪ್ರವಾಸಿಗಳಾಗಿ ರಂಗನತಿಟ್ಟಿಗೆ 
ಬಂದವರಿಗೆ ಎದ್ದು ಕಾಣುವುದು ವಂಶಾಭಿವೃದ್ಧಿಗೆ ಇಲ್ಲಿಗೆ ಬರುವ ಈ ಪಕ್ಷಿಗಳು . 
ಆದರೆ ನೀವಿಲ್ಲಿಗೆ ಪಕ್ಷಿ ವೀಕ್ಷಕರಾಗಿ, ನಿಸರ್ಗದ ವಿದ್ಯಾರ್ಥಿಯಾಗಿ ಬಂದಲ್ಲಿ ಅದರ 
ವಿಷಯವೇ ಬೇರೆ. ರಂಗನತಿಟ್ಟು ಹಾಗೂ ಅದರ ಸುತ್ತಮುತ್ತಲಿನ ಹೊಲಗದ್ದೆ 
ತೋಟಗಳಲ್ಲಿ ಒಂದೇ ದಿನದಲ್ಲಿ 50 ರಿಂದ 60 ಪ್ರಭೇದಗಳ ಪಕ್ಷಿಗಳನ್ನು 
ಗುರುತಿಸಬಹುದು. 


ಕಾವೇರಿ ಹರಿದು ಬಂದ ದಾರಿ 


ಪಕ್ಷಿಧಾಮದಲ್ಲಿ ನದಿಯ ಎರಡೂ ದಂಡೆಗಳ ಮೇಲೆ ಎತ್ತರವಾದ ಅನೇಕ 
ಮರಗಳಿವೆ. ಈ ಮರಗಳಲ್ಲಿ ತಲೆಕೆಳಕಾಗಿ ತೂಗಿಬಿದ್ದ ಕಪ್ಪುಶರೀರದ ನೂರಾರು 
ಬಾವಲಿಗಳನ್ನು ನೋಡಬಹುದು. ಇವುಗಳ ಚಟುವಟಿಕೆ ಪ್ರಾರಂಭವಾಗುವುದು 
ಮುಸ್ಸಂಜೆಯಲ್ಲಿ; ಕತ್ತಲೆ ಮುಸುಕಿ ಬರಲು ಪ್ರಾರಂಭವಾದಾಗ, ಆಳವಾದ 
ನೀರು, ಸಮೃದ್ಧವಾದ ಮೀನುಗಳಿಂದಾಗಿ ಮೊಸಳೆಗಳಿಗೂ ಇದು ಉತ್ತಮ 
ಜಾಗ. ನದಿಯ ಮಧ್ಯ ಬಂಡೆಗಳ ಮೇಲೆ ಮಲಗಿ ಮೈ ಕಾಸಿಕೊಳ್ಳುತ್ತಿರುವ 
ಮೊಸಳೆಗಳ ದೃಶ್ಯ ಸಾಕಷ್ಟು ಸಾಮಾನ್ಯ . 

ರಂಗನತಿಟ್ಟು ದಾಟಿ, ಶ್ರೀರಂಗಪಟ್ಟಣವನ್ನು ಎರಡು ಕವಲಾಗಿ ಒಡೆದು 
ಬಳಸಿಕೊಂಡು ಮುಂದೆ ಸಾಗುವ ಕಾವೇರಿಯ ಮುಂದಿನ 40 - 50 ಕಿ. ಮೀ . 
ಗಳ ಹಾದಿಗೆ ವನ್ಯಜೀವಿಗಳ ದೃಷ್ಟಿಯಿಂದ ಅತ್ಯಂತ ಹೆಚ್ಚಿನ ಮಹತ್ವವಿಲ್ಲ. ಈ 
ದಾರಿಯಲ್ಲಿ ತಿರಮಕೂಡಲ ನರಸೀಪುರದ ಬಳಿ ಕಬಿನಿ, ಅಲ್ಲಿಂದ ಸ್ವಲ್ಪ ಮುಂದೆ 
ಸುವರ್ಣಾವತಿ, ಧನಗೆರೆ ಕಟ್ಟೆಗಿಂತ ಸ್ವಲ್ಪ ಮುಂಚೆ ಗುಂಡಾಲ್ ನದಿಗಳು 
ಕಾವೇರಿಯೊಡನೆ ಸೇರುತ್ತವೆ. ಇದಾದ ನಂತರ ಈಶಾನ್ಯ ದಿಕ್ಕಿಗೆ ತಿರುಗುವ ಕಾವೇರಿ 
ಶಿವನಸಮುದ್ರದ ಬಳಿ ಗಗನಚುಕ್ಕಿ ಭರಚುಕ್ಕಿ ಜಲಪಾತಗಳಾಗಿ ಭೋರ್ಗರೆದು 
ಕೆಳಗಿಳಿದು, ಘಟ್ಟಗಳ ಕಲ್ಲುಬಂಡೆಗಳನ್ನು ಕೊರೆದು, ಕತ್ತರಿಸಿ, ಕೊರಕಲುಗಳನ್ನು 
ನಿರ್ಮಿಸಿ ಮುಂದೆ ಧಾವಿಸುತ್ತದೆ. ಇದೇ ಹಾದಿಯಲ್ಲಿ ಭೀಮೇಶ್ವರಿ , ಮುತ್ತತ್ತಿ, 
ಸಂಗಮಗಳ ನಡುವೆ ಮತ್ತೊಂದು ವಿಶಿಷ್ಟ ಜಲಪರಿಸರವನ್ನು ಸೃಷ್ಟಿಸುತ್ತದೆ. 

ಭೀಮೇಶ್ವರಿ, ಮುತ್ತತ್ತಿ ಮತ್ತು ಸಂಗಮಗಳ ನಡುವಿನ ಹಲವಾರು ತಾಣಗಳು 
ಜಗದ್ವಿಖ್ಯಾತವಾಗಿದೆಯೆಂದರೆ ನಿಮಗೆ ಆಶ್ಚರ್ಯವಾಗಬಹುದು. ಈ ತಾಣಗಳಿಗೆ 
ಅಮೆರಿಕ, ಬ್ರಿಟನ್, ಸ್ವೀಡನ್, ಸಿಂಗಾಪುರ, ಸ್ಕಾಟ್ಲೆಂಡ್, ಜಪಾನ್, ಜರ್ಮನಿ 


ಕಾವೇರಿ ಹರಿದು ಬಂದ ದಾರಿ 


- 35 


ಮುಂತಾದ ದೇಶಗಳಿಂದ ವರ್ಷವರ್ಷವೂ ಸಣ್ಣ ಸಣ್ಣ ತಂಡಗಳು ಬಂದು 
ಶಿಬಿರ ಹೂಡುತ್ತವೆ. ಇದಕ್ಕೆ ಕಾರಣವೆಂದರೆ ಕಾವೇರಿಯ ಈ ಭಾಗಗಳಲ್ಲಿ 
ಬಹಳ ಅಪರೂಪವಾಗಿ ಕಾಣಿಸುವ ನೀರಿನ ಹುಲಿ' ಯೆಂದೇ ಪ್ರಖ್ಯಾತವಾಗಿರುವ 
ಮಹಾಶೂರ ' ಮಶೀರ್ ಮೀನುಗಳು. 

ವಿಶಾಲವಾದ ಪಾತ್ರ, ಸ್ವಚ್ಛ ತಿಳಿಯ ನೀರು, ಆಳವಾದ 20 ಕ್ಕೂ ಹೆಚ್ಚು 
ಮಡುಗಳು, ನೀರಿನಾಳದಲ್ಲಿರುವ ಹೆಬ್ಬಂಡೆಗಳು, ಈ ಹೆಬ್ಬಂಡೆಗಳಲ್ಲಿರುವ 
ಪೊಟರೆಗಳು ಮುಂತಾದವು ಭೀಮೇಶ್ವರಿ - ಸಂಗಮಗಳ ನಡುವಿನ ಕಾವೇರಿಯ 
ಮುಖ್ಯ ಲಕ್ಷಣಗಳು. ಇದು, ಕಾರ್ಪ ಕುಟುಂಬಕ್ಕೆ ಸೇರಿದ ಮಶೀರ್ ಮೀನುಗಳಿಗೆ 
ಹೇಳಿ ಮಾಡಿಸಿದಂತಹ ನೈಸರ್ಗಿಕ ಆವಾಸ, ಮಶೀರ್‌ಗಳಲ್ಲಿ ಒಂಬತ್ತು ಪ್ರಭೇದಗಳಿವೆ. 
ಇವುಗಳಲ್ಲಿ ತೊರ್ ಖದ್ರಿ ಮತ್ತು ತೊರ್ ಮಸುಲ್ಲಾ ಎಂಬ ಎರಡು ಮುಖ್ಯ 
ಪ್ರಭೇದಗಳು ದಕ್ಷಿಣ ಭಾರತದ ಗೋದಾವರಿ , ಕೃಷ್ಣ, ತುಂಗಭದ್ರಾ ಮತ್ತು ಕಾವೇರಿ 
ನದಿಗಳಲ್ಲಿ ವಿಪುಲವಾಗಿದ್ದ ಕಾಲವೊಂದಿತ್ತು. ಆದರೆ ಹಲವಾರು ಕಾರಣಗಳಿಂದಾಗಿ 
ತ್ವರಿತಗತಿಯಲ್ಲಿ ಈ ಪ್ರಭೇದಗಳು ಅಳಿವಿನ ಅಂಚಿಗೆ ಸರಿದುಹೋಗಿವೆ . ತೊರ್ 
ಮಸುಲ್ಲಾ ಬದುಕುಳಿದಿರುವ ಪ್ರಪಂಚದ ಕೆಲವೇ ತಾಣಗಳಲ್ಲಿ ಕಾವೇರಿಯ ಈ 
ಭಾಗ ಕೂಡ ಒಂದು, ಎದ್ದು ಕಾಣುವ ಹೊಳೆಯುವ ಹುರುಪೆಗಳಿರುವ, ಬಿಳಿಯ 
ಬಣ್ಣದ ಈ ಮೀನು ಸಂಪೂರ್ಣವಾಗಿ ಬೆಳೆದಾಗ ಒಂದು ಮೀಟರ್ ಉದ್ದವಿದ್ದು , 
50 ರಿಂದ 60 ಕಿಲೋ ಗ್ರಾಂಗಳಷ್ಟು ಭಾರವಿರುತ್ತದೆ. ಬಹಳ ಅಪರೂಪವಾಗಿ 
ಗಾಳಕ್ಕೆ ಸಿಕ್ಕಿದರೂ , ಸೋತು ಶರಣಾಗುವ ಮುನ್ನ ಎರಡರಿಂದ ನಾಲ್ಕೂ ಗಂಟೆಗಳ 
ಕಾಲ ಸೆಣಸಾಡುವ ಈ ಮಹಾಶಕ್ತಿಶಾಲಿಯ ಗಾಳ ಶಿಕಾರಿ ಅಪಾರ ದೈಹಿಕ 
ಸಾಮರ್ಥ್ಯ, ಸಮಯಪ್ರಜ್ಞೆ ತಾಳ್ಮೆ , ಧೈರ್ಯ ಸಾಹಸಗಳು ಬೇಕಾದ ಕ್ರೀಡೆ. 
ಇಷ್ಟೆಲ್ಲ ಪ್ರಯತ್ನದ ನಂತರ ಹಿಡಿದ ಮಶೀರನ್ನು ಕೊಲ್ಲುವಂತಿಲ್ಲ. ಅದರೊಡನೆ. 
ನಿಂತು, ಫೋಟೋ ತೆಗೆಸಿಕೊಂಡ ನಂತರ ಮತ್ತೊಮ್ಮೆ ನದಿಗೇ ಬಿಡಲಾಗುತ್ತದೆ, 
ಅಪಾಯದ ಅಂಚಿಗೆ ಸರಿದುಹೋಗಿಈಗಾಗಲೇ ಬಹಳ ಅಪರೂಪವಾಗಿರುವ 
ಮಶೀರನ್ನು ಸಂರಕ್ಷಿಸಲೆಂದು ಈ ಭಾಗದ ನದಿಗಳನ್ನು ವನ್ಯಜೀವಿಕ್ಷೇತ್ರದಲ್ಲಿ ಕೆಲಸ 
ಮಾಡುತ್ತಿರುವ ಸ್ವಯಂಸೇವಾ ಸಂಸ್ಥೆಗಳಿಗೆ ವಹಿಸಿಕೊಡಲಾಗಿದೆ, ಸಂಗಮದಿಂದ 
ಗಾಳಿಬೋರೆಯವರೆಗಿನ ಚಾರಣದ ಸಮಯದಲ್ಲಿ ಕಾವೇರಿಯ ದಂಡೆಯಲ್ಲಿ 
ಶಿಬಿರ ಹೂಡಿದ್ದ ಆಸ್ಟ್ರೇಲಿಯಾದ ನಾಲ್ಕು ಜನರೊಡನೆ ನಾವು ಮಾತನಾಡಿದೆವು, 
ಅವರ ಆಸಕ್ತಿ ಉತ್ಸಾಹಗಳು ಮೆಚ್ಚುವಂತಹದಾದರೂ ಕ್ರೀಡೆಯ ಹೆಸರಿನಲ್ಲಿ 
ಈಗಾಗಲೇ ಅಪರೂಪವಾಗಿರುವ ಜೀವಿಗಳ ಗಾಳ ಶಿಕಾರಿ ಎಷ್ಟರಮಟ್ಟಿಗೆ ಸರಿ 
ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ಮಾತ್ರ ದೊರೆಯಲಿಲ್ಲ. ಕಾವೇರಿ ನದಿಯ 
ಮಶೀರ್ ಮೀನಿನ ರೋಚಕ ಬದುಕನ್ನು ಕುರಿತು ಹೆಚ್ಚಿನ ವಿವರಗಳಿಗಾಗಿ ಪೂರಕ 
ಲೇಖನವನ್ನು ಓದಬಹುದು. 


ಕಾವೇರಿಯ ದಂಡ 


ಅವರ ಆಸಇಲಿಯಾದ ನಾಲು 


ಕಾವೇರಿ ಹರಿದು ಬಂದ ದಾರಿ 


ಕಾವೇರಿಯ ದಂಡೆಯಲ್ಲಿ ಕುಳಿತು ಹಿಂದಿನ ಆರು ತಿಂಗಳ ಅವಧಿಯಲ್ಲಿ 
ನಾವು ಆಗಾಗ ನಡೆಸಿದ ಚಾರಣದ ಟಿಪ್ಪಣಿಗಳನ್ನು ಪರಿಶೀಲಿಸುತ್ತಲೇ ನಮ್ಮ 
ಸುತ್ತಮುತ್ತ ನಿಧಾನವಾಗಿ ಆಗುತ್ತಿದ್ದ ಬದಲಾವಣೆಗಳನ್ನು ಗಮನಿಸುತ್ತಿದ್ದೆವು. 
ನಮ್ಮ ಬಲಭಾಗಕ್ಕೆ ದೂರದಲ್ಲಿದ್ದ ಬೆಟ್ಟಗಳ ಸಾಲಿನ ಹಿಂದೆ ಸೂರ್ಯ 
ಕಣ್ಮರೆಯಾಗಿದ್ದರಿಂದ ನಿಧಾನವಾಗಿ ಕತ್ತಲು ಆವರಿಸುತ್ತಿತ್ತು . ಸೂರ್ಯ 
ಮುಳುಗಿದ್ದರೂ ಹೊಂಬಣ್ಣದ ಕಿರಣಗಳಿಂದ ತೋಯ್ದ ಮೋಡದ ತುಣುಕುಗಳಲ್ಲಿ 
ಬೆಳಕಿನ ಸೆಲೆ ಬತ್ತಿರಲಿಲ್ಲ. ನಮ್ಮ ಹಿಂದಿದ್ದ ಕಾಡಿನೊಳಗಿಂದ ಕಾಡುಕೋಳಿಯ 
'ವೀಯ್ಯ - ಕುಕ್ - ಕಾಕ್ - ಕುಮ್ - ಕುಕ್ ಕುಕ್ ' ಎಂಬ ಎದ್ದು 
ಕೇಳುವ ಧ್ವನಿ ಕಾಡಿನ ಮೌನವನ್ನು ಭೇದಿಸಿತು. ಬಸವನಬೆಟ್ಟದ ಇಳಿಜಾರಿನಲ್ಲಿ 
ಬೆಳೆದ ಹುಲ್ಲಿನ ನಡುವೆಯಿಂದ ಇಡೀ ಕಾಡಿಗೆ ಕೇಳುವಂತೆ ಮೊಳಗುವ 
ಕಂಚಿನ ಕಂಠದ 'ಕಟೀಟರ, ಕಟೀಟರ , ಕಟೀಟರ್...' ಧ್ವನಿ ಕೇಳಿ ಬಂತು. 
ಈ ಧ್ವನಿಯನ್ನು ಹೊರಡಿಸುತ್ತಿದ್ದ 'ಬೂದು ಗೌಜಲು' ( Grey Partridge ) 
ಹಕ್ಕಿಯನ್ನು ಕಾಣಲು ನಾವು ಮಾಡಿದ ಎಲ್ಲ ಪ್ರಯತ್ನಗಳೂ ವಿಫಲವಾದುವು. ಧ್ವನಿ 
ಹುಲ್ಲಿನೊಳಗಡೆಯೇ ಚಲಿಸಿ, ಇಳಿಜಾರನ್ನಿಳಿದು ಕಣಿವೆಯ ಕೆಳಗೆ ಸರಿಯುತ್ತಿತ್ತು. 
ನವಿಲೊಂದರ ' ಮೀ ... ಯ್ಯೋ , ಮೀ ... ಯ್ಯೋ ' ಎಂಬ ಕೀರಲು ಧ್ವನಿಯ ಚೀತ್ಕಾರ 
ನಮ್ಮ ಬೆನ್ನ ಹಿಂದಿದ್ದ ಬೆಟ್ಟದಿಂದ ಪ್ರತಿಧ್ವನಿತವಾಗುತ್ತಿದ್ದಂತೆ ನಮ್ಮ ತಲೆಯ 
ಮೇಲೆ ಬಾವಲಿಗಳು ಹಾರಾಡಿದವು. ಕಾಡಿನ ನಡುವೆ ಬೆಳಕಿನಿಂದ ಕತ್ತಲೆಯತ್ತ 
ಸರಿದ ಅನುಭವ ಅಪೂರ್ವವಾಗಿತ್ತು. ಮಾತನಾಡಿದರೆ ಯಾವ ಅಮೂಲ್ಯ 
ಧ್ವನಿ ತಪ್ಪಿಹೋಗುವುದೋ ಎಂಬ ಅಂಜಿಕೆಯಿಂದ ಹಾಗೆಯೇ ಕುಳಿತಿದ್ದೆವು. 
ನಮ್ಮ ಸುತ್ತಮುತ್ತಲಿನ ಮರಗಿಡ ಪೊದೆಗಳು ತಮ್ಮ ಸ್ಪಷ್ಟ ಆಕಾರವನ್ನು ಆಗಲೇ 
ಕಳೆದುಕೊಂಡಿದ್ದವು. ಸ್ವಲ್ಪ ಹೊತ್ತಿನ ಹಿಂದೆ ಚಿತ್ರವಿಚಿತ್ರ ಬಣ್ಣಗಳಿಂದ ತುಂಬಿದ್ದ 
ಆಕಾಶದಲ್ಲಿ ಈಗ ಕತ್ತಲೆ ತುಂಬಿತ್ತು. ಆದರೆ ಕಾಡಿನ ಮೌನದಂತೆ ಕತ್ತಲೆಯೂ 
ಅಲ್ಪಾಯುಷ್ಯದ್ದು. ಕ್ಷಣವೊಂದು ಕ್ಷಣದಲ್ಲಿಯೇ ಹೊಳೆಯುವ ಕಿರುತಾರೆಗಳು 
ಮೂಡಿದವು. ಮೊದೆಗಳ ಸಂದುಗೊಂದುಗಳಲ್ಲಿನ ಕ್ರಿಮಿಕೀಟಗಳು 'ಸಿಜ್ 
ಜ್ .... ಸಿಜ್ ಜ್ ...' ಎಂಬ ನಿರಂತರವಾದ ಏಕತಾನವನ್ನು ಪ್ರಾರಂಭಿಸಿದವು. 
ಎದುರಿಗೆ ಕುಳಿತವರೂ ಕಾಣದಂತಾದಾಗ, ಆಗಲೇ ಶೇಖರಿಸಿದ್ದ ಒಣ ಕಟ್ಟಿಗೆ, 
ಪುರುಳೆಗಳನ್ನೊಡ್ಡಿ ಸಣ್ಣ ಬೆಂಕಿಯನ್ನು ನಟರಾಜ ಪ್ರಾರಂಭಿಸಿದ; ಸಣ್ಣ 
ಉರಿಯಿಂದೆದ್ದ ಹೊಗೆ ಗಾಳಿಗೇರಿ ದೂರ ಚಲಿಸಿತು. ಈ ಹೊಗೆಯ ವಾಸನೆ 
ಹಿಡಿದ ಆನೆಯೊಂದು ನಮ್ಮಿಂದ ಅರ್ಧ ಕಿಲೋಮೀಟರ್‌ನಷ್ಟು ದೂರದಲ್ಲಿ 
ಘೀಳಿಟ್ಟು ತಂಡದ ಸದಸ್ಯರನ್ನು ಎಚ್ಚರಿಸಿತು. ಬೆಂಕಿಯಿರುವವರೆಗೂ ಯಾವ 
ವನ್ಯಜೀವಿಯೂ ನಮ್ಮ ಸಮೀಪ ಸುಳಿಯುವ ಸಾಧ್ಯತೆಯಿರಲಿಲ್ಲ. ಹೀಗಾಗಿ ಊಟ 
ಮುಗಿಸಿ, ರಾತ್ರಿಯಿಡೀ ಉರಿಯುವಂತೆ ಕೊರಡುಗಳನ್ನು ಜೋಡಿಸಿ , ಸರದಿಯಂತೆ 


ಕಾವೇರಿ ಹರಿದು ಬಂದ ದಾರಿ | 


37 


ಕಾವಲು ಏರ್ಪಡಿಸಿ, ಕಾವೇರಿಯ ಮಂಜುಳ ನಿನಾದದ ಜೋಗುಳವನ್ನು 
ಸವಿಯುತ್ತ ನಿಶ್ಚಿಂತೆಯಿಂದ ಮಲಗಿದೆವು. 

ಮುಂಜಾನೆ ನಮ್ಮನ್ನೆಚ್ಚರಿಸಿದ್ದು ಗೆಳೆಯ ಘನಶ್ಯಾಮನ ' ಆನೆ, ಆನೆ, ಆನೆ...' 
ಎಂಬ ಅವಸರದ ಧ್ವನಿ . ಗಡಿಬಿಡಿಯಿಂದ ಮೇಲೆದ್ದು ಹೊರಬಂದ ನಮಗೆ ಅದ್ಭುತ 
ದೃಶ್ಯವೊಂದು ಕಾದಿತ್ತು. ನಮ್ಮಿಂದ ಸುಮಾರು ಮೂರುನೂರು ಮೀಟರುಗಳ 
ದೂರದಲ್ಲಿ, ನದಿಯ ಕೆಳಭಾಗದಲ್ಲಿ ಹನ್ನೆರಡು ಆನೆಗಳು ನಿಧಾನವಾಗಿ ನದಿಯನ್ನು 
ದಾಟುತ್ತಿದ್ದವು. ನಾವಿದ್ದ ದಡದಿಂದ ಎದುರಿನ ದಡದತ್ತ ಹೊರಟಿದ್ದವು. ನದಿಯನ್ನು 
ದಾಟುವ ಕೆಲಸದ ಮುಂದಾಳತ್ವ ವಹಿಸಿದ್ದುದು ತಂಡದ ನಾಯಕಿಯಾದ 
ಹಿರಿಯ ಹೆಣ್ಣಾನೆ. ಅದರ ಹಿಂದೆ ವಿವಿಧ ವಯಸ್ಸಿನ ತಂಡದ ಇತರ ಆನೆಗಳು 
ಶಿಸ್ತಿನ ಸಿಪಾಯಿಗಳಂತೆ ಒಂದರ ಹಿಂದೆ ಒಂದರ ನಡಿಗೆ, ತಂಡದಲ್ಲಿದ್ದ ಪುಟ್ಟ 
ಆನೆಯೊಂದರ ಜವಾಬ್ದಾರಿಯನ್ನು ಹೆಣ್ಣಾನೆಯೊಂದು ವಹಿಸಿಕೊಂಡಿತ್ತು. 
ಆಳವಿಲ್ಲದ ಭಾಗದಲ್ಲಿ ಮರಿಯನ್ನು ನಡೆಯಲು ಬಿಟ್ಟು, ಆಳ ಹೆಚ್ಚಾದಾಗ 
ಸೊಂಡಲಿನಿಂದ ಹಿಡಿದು ಮೇಲೆತ್ತಿ ಮುಂದೆ ಸಾಗಿಸುತ್ತಿದ್ದ ದೃಶ್ಯ ಅದ್ಭುತವಾಗಿತ್ತು. 
ಆನೆಗಳ ತಂಡಕ್ಕೆ ಅದೇ ಜಾಗದಲ್ಲಿ ನದಿ ದಾಟುವುದು ಅಭ್ಯಾಸವಾಗಿರಬೇಕು. 
ಯಾವ ಅವಸರವೂ ಇಲ್ಲದೇ , ಅಲ್ಲಲ್ಲಿ ನಿಂತು ಸೊಂಡಿಲಿನಲ್ಲಿ ನೀರು ತೂರಿ 
ಆಡುತ್ತಾ, ಆಗಾಗ ಸೊಂಡಿಲೆ ವಾಸನೆ ಹಿಡಿಯುತ್ತಾ ನಿಧಾನವಾಗಿ ನಡೆದು, 
ಅರ್ಧಗಂಟೆಯ ನಂತರ ಇನ್ನೊಂದು ದಡ ಸೇರಿ, ಕೊಳ್ಳೇಗಾಲದ ವಿಭಾಗಕ್ಕೆ 
ಸೇರಿದ ಅರಣ್ಯದಲ್ಲಿ ಕಣ್ಮರೆಯಾದವು. ಮುಂಜಾನೆಯ ಸೂರ್ಯನ ಅರುಣ 
ವರ್ಣದ ಕಿರಣಗಳಲ್ಲಿ ಮಿಂದ ಕಾವೇರಿಯ ಮೂಲಕವಾಗಿ ಸಾಗಿಹೋದ ಆನೆಗಳ 
ಪರಿವಾರವನ್ನು ಮಂತ್ರಮುಗ್ಧರಾಗಿ ನೋಡುತ್ತ ಕುಳಿತ ನಾವು ಮುಂದಿನ ಒಂದು 
ಗಂಟೆಯೊಳಗಾಗಿ ಉಪಹಾರ ಮುಗಿಸಿ ಮುತ್ತತ್ತಿಯ ದಾರಿ ಹಿಡಿದೆವು. 

ಆನೆ ಸಂಘಜೀವಿ. ಆನೆಗಳ ಗುಂಪಿನಲ್ಲಿ ವಯಸ್ಕ ಹೆಣ್ಣಾನೆಗಳು , ಮರಿಗಳು 
ಮತ್ತು ಅಪ್ರಬುದ್ಧ ಗಂಡಾನೆಗಳಿರುತ್ತವೆ. ಗುಂಪೊಂದರಲ್ಲಿ ಕುಟುಂಬದ ಸದಸ್ಯರೇ 
ಇರುವ ಸಂಭವ ಹೆಚ್ಚು ನೀರು, ಮೇವುಗಳ ಕೊರತೆಯಿಲ್ಲದಿರುವಾಗ ಒಂದು 
ಗುಂಪಿನಲ್ಲಿ 50 -60 ಆನೆಗಳಿರುವುದುಂಟು. ಕೊರತೆಯ ಪರಿಸ್ಥಿತಿಯಲ್ಲಿ 
ಗುಂಪಿನ ಗಾತ್ರ 5 - 6 ಆನೆಗಳಿಗಿಳಿಯಬಹುದು. ದಿನವೊಂದಕ್ಕೆ ಸರಾಸರಿ 300 
ಕಿಲೋಗ್ರಾಂಗಳಷ್ಟು ಆಹಾರ ಬೇಕಿರುವ ಆನೆ, ಗುಂಪಿನೊಡಗೂಡಿ ಆಹಾರವನ್ನರಸಿ 
ಚಲಿಸುತ್ತಿರುತ್ತದೆ. ಕಾವೇರಿ ಪ್ರವಹಿಸುವ ಕೊಡಗು, ಮೈಸೂರು ಮತ್ತು ಮಂಡ್ಯ 
ಜಿಲ್ಲೆಗಳಲ್ಲಿ ನದಿಯ ಅಂಚಿನಲ್ಲಿ ಅರಣ್ಯವಿರುವ ಪ್ರದೇಶಗಳಲ್ಲೆಲ್ಲಾ ಇಂತಹ 
ಗುಂಪುಗಳನ್ನು ನೋಡಬಹುದು. ಆದರೆ ಮೊದಲಿನಂತೆ, ಆನೆಗಳ ಸಂಚಾರ 
ಇಂದು ಸುಗಮವಾಗಿ ನಡೆಯುವುದಿಲ್ಲ. ಇಂದು, ನೀರು ಆಹಾರಗಳನ್ನರಸಿ 


38 


ಕಾವೇರಿ ಹರಿದು ಬಂದ ದಾರಿ 


ಹೊರಡುವ ಆನೆಗಳಿಗೆ ಎದುರಾಗುವುದು ಹೊಲ ಗದ್ದೆಗಳು , ತೋಟಗಳು, 
ಬೇಲಿ ತಂತಿಗಳು, ಕಾಲುವೆಗಳು, ರಸ್ತೆ, ವಾಹನ, ಜನವಸತಿಗಳು. ಹಿಂದೊಮ್ಮೆ 
ನೂರಾರು ಮೈಲುಗಳ ದೂರ ಏಕಪ್ರಕಾರವಾಗಿ ಹಬ್ಬಿದ್ದ ಅರಣ್ಯವೆಲ್ಲ ಈಗ 
ತುಂಡುತುಣುಕುಗಳು. ಕಾಡುಗಳಲ್ಲಿ ಸೊಪ್ಪು, ಸದೆ, ಎಲೆ, ಬಿದಿರುಗಳನ್ನು 
ಕಾಣದ ಆನೆಗಳಿಗೆ ರಾಗಿ, ಬತ್ತ, ಕಬ್ಬು, ಬಾಳೆಗಳೇ ಇಷ್ಟವಾಯಿತು. ವರ್ಷವಿಡೀ 
ಕಷ್ಟಪಟ್ಟು ಬೆಳೆದ ರೈತನ ಬೆಳೆ ರಾತ್ರೋರಾತ್ರಿ ಆನೆಗಳ ಹೊಟ್ಟೆಗೆ. ಯಾರಿಗೆ ತಾನೆ 
ಹೊಟ್ಟೆಯುರಿಯುವುದಿಲ್ಲ ? ಇದನ್ನು ತಪ್ಪಿಸಲು ಆನೆಗಳನ್ನು ಓಡಿಸಲು ನಡೆದ 
ಪ್ರಯತ್ನದಲ್ಲಿ ಸಾವು - ನೋವು ಸಂಭವಿಸಿತು. ಆನೆ - ಮನುಷ್ಯರ ನಡುವೆ 
ಘರ್ಷಣೆಯ ಪ್ರಕರಣಗಳು ಹೆಚ್ಚುತ್ತ ಹೋದುವು. ಆನೆಗಳಿರುವ ಎಲ್ಲ ರಾಜ್ಯಗಳಲ್ಲಿ 
ಇದೇ ಘರ್ಷಣೆಯ ಪುನರಾವರ್ತನೆ. ಈ ವಿಷಯ ಸಮಸ್ಯೆಗೆ ಸೂಕ್ತ ಪರಿಹಾರ 
ಹುಡುಕದೆ ಗತ್ಯಂತರವೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಪರಿಸ್ಥಿತಿ ಬೆಳೆಯುವ 
ಸೂಚನೆಗಳು ಕಂಡುಬಂದಾಗ 1993ರಲ್ಲಿ ನಮ್ಮ ದೇಶದ ಹನ್ನೊಂದು ರಾಜ್ಯಗಳಲ್ಲಿ 
ಕೇಂದ್ರಸರ್ಕಾರ ' ಆನೆ ಸಂರಕ್ಷಣಾ ಯೋಜನೆಯನ್ನು ಕಾರ್ಯಗತಗೊಳಿಸಿತು. 

ಈ ಯೋಜನೆಯ ಮುಖ್ಯ ಉದ್ದೇಶಗಳೆಂದರೆ ಆನೆಗಳ ನೆಲೆ ಮತ್ತಷ್ಟು 
ಸಂಕುಚಿತವಾಗದಂತೆ ಲಕ್ಷ ವಹಿಸುವುದು , ಈ ನೆಲೆಗಳ ಗುಣಮಟ್ಟವನ್ನು 
ಉತ್ತಮಪಡಿಸಿ ನೀರು, ಮೇವುಗಳ ಲಭ್ಯತೆಯನ್ನು ಹೆಚ್ಚಿಸುವುದು ಮತ್ತು ಆನೆಗಳ 
ವಲಸೆಯ ಹಾದಿಯಲ್ಲಿರುವ ಅಡೆತಡೆಗಳನ್ನು ಸಾಧ್ಯವಾದ ಮಟ್ಟಿಗೆ ನಿವಾರಿಸುವ 
ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡುವುದು. ಬೆಂಗಳೂರು ( ಬನ್ನೇರುಘಟ್ಟ, 
ಆನೇಕಲ್, ಕನಕಪುರ), ಮಂಡ್ಯ ( ಸಾತನೂರು), ಕೊಳ್ಳೇಗಾಲ, ಚಾಮರಾಜನಗರ 
( ಬಿಳಿಗಿರಿ ರಂಗನಬೆಟ್ಟ), ಬಂಡೀಪುರ, ಹುಣಸೂರು, ಮತ್ತು ಮೈಸೂರು ಅರಣ್ಯ 
ವಿಭಾಗಗಳಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಸಾತನೂರು, 
ಬಸವನಬೆಟ್ಟ , ಮುತ್ತತ್ತಿ ಪ್ರದೇಶಗಳಲ್ಲೂ ಈ ಯೋಜನೆ ಜಾರಿಯಾಗಿದೆ. 
ಬೆಂಗಳೂರು ಸಮೀಪದ ಆನೇಕಲ್ಲಿನ ಅರಣ್ಯದಲ್ಲಿರುವ ಆನೆಗಳು ನೀರು, 
ಮೇವುಗಳನ್ನರಸಿ ಋತುಮಾನಕ್ಕನುಸಾರವಾಗಿ ಕನಕಪುರ, ಸಾತನೂರು, 
ಕೊಳ್ಳೇಗಾಲ, ಬಿಳಿಗಿರಿ ರಂಗನಬೆಟ್ಟಗಳ ಮೂಲಕವಾಗಿ ಬಂಡೀಪುರವನ್ನು ತಲುಪಿ 
ಅಲ್ಲಿಂದ ಮುಂದೆ ತಮಿಳುನಾಡು, ಕೇರಳಗಳ ಅರಣ್ಯಗಳನ್ನು ಪ್ರವೇಶಿಸುವುದರಿಂದ 
ಈ ದಾರಿಯುದ್ದಕ್ಕೂ ಆನೆಗಳ ಸಂರಕ್ಷಣೆಗಾಗಿ ಯೋಜನೆಯಡಿ ಸೂಕ್ತ ಕ್ರಮಗಳನ್ನು 
ಯೋಚಿಸಲಾಗಿದೆ. ಒಂದು ಗಂಟೆಯ ಹಿಂದೆ , ನಾವು ನೋಡಿದ ಆನೆಗಳು 
ಇದೇ ದಾರಿಯಲ್ಲಿ ಚಲಿಸಿ ಕಾವೇರಿಯನ್ನು ದಾಟಿ ಕೊಳ್ಳೇಗಾಲ ಅರಣ್ಯವನ್ನು 
ಪ್ರವೇಶಿಸಿದ್ದವು. ಬೇಸಿಗೆಯ ಸಮಯದಲ್ಲಿ ಈ ದಾರಿಯಲ್ಲಿನ ಬಹುತೇಕ 
ನೀರಿನಾಸರೆಗಳು ಬತ್ತುವುದರಿಂದ, ಕಾವೇರಿಯ ಅಕ್ಕಪಕ್ಕದಲ್ಲೇ ಗುಂಪುಗೂಡುವ 


39 


ಕಾವೇರಿ ಹರಿದು ಬಂದ ದಾರಿ 


ಆನೆಗಳಿಗೆ ಎಂತಹ ವಿಶೇಷ ಸಂರಕ್ಷಣಾ ಕ್ರಮಗಳು ಅಗತ್ಯವೆಂದು ಚರ್ಚಿಸುತ್ತಾ 
ಮುತ್ತತ್ತಿಯ ಕಡೆಗೆ ನಮ್ಮ ನಡಿಗೆಯನ್ನು ಚುರುಕುಗೊಳಿಸಿದವು. 

ಗಾಳಿಬೋರೆಯನ್ನು ಬಿಡುವ ಮುನ್ನ ಮುತ್ತತ್ತಿಯ ಕಡೆಯಿಂದ ಬಂದ 
ಜನ, ಆ ದಾರಿಯಲ್ಲಿನ ಒಂಟಿಕೊಂಬಿನ ಸಲಗವೊಂದರ ಬಗ್ಗೆ ನಮ್ಮನ್ನು 
ಎಚ್ಚರಿಸಿದರು. ಹೀಗಾಗಿ ನದಿಯಂಚಿನ ಕಾಲ್ದಾರಿಯಲ್ಲಿ ಮೇಲುದನಿಯಲ್ಲಿ 
ಮಾತನಾಡುತ್ತ ನಡೆದಿದ್ದರೂ ನಮ್ಮ ಕಣ್ಣುಕಿವಿಗಳು ತೆರೆದಿದ್ದವು. ಗಾಳಿಬೋರೆ 
ಮುತ್ತತ್ತಿಯದು ಏರುದಾರಿ. ಹೆಜ್ಜೆಹೆಜ್ಜೆಗೂ ಕಲ್ಲುಬಂಡೆಗಳು , ಪೊದೆ ಪೊದರುಗಳು , 
ಬಿದಿರುಮೆಳೆಗಳು. ಒಂದು ಹಂತದಲ್ಲಿ ಅರ್ಧ ಕಿಲೋಮೀಟರ್‌ವರೆಗೂ ಹಬ್ಬಿದ್ದ 
ಬಿದಿರು ಮೆಳೆಗಳ ನಡುವೆ ನುಸುಳಿದ್ದ ಕಾಲ್ದಾರಿಯನ್ನು ಕ್ರಮಿಸಬೇಕಿತ್ತು. 
ಇಂತಹ ಕಾಡಿನಲ್ಲಿ ಅನಿರೀಕ್ಷಿತವಾಗಿ ಒಂಟಿ ಸಲಗವನ್ನು ಎದುರುಗೊಳ್ಳುವುದು 
ಜಾಣತನವಲ್ಲವಾದ್ದರಿಂದ ಆ ದಾರಿಯನ್ನು ಬಿಟ್ಟು ನದಿಯ ಪಾತ್ರದಲ್ಲೇ 
ನಡೆಯುವುದೆಂದು ನಿರ್ಧರಿಸಿ ನದಿಗಿಳಿದೆವು. ನದಿಯ ಪಾತ್ರದ ನುಣುಪಾದ 
ಕಲ್ಲುಬಂಡೆಗಳನ್ನೇರಿ, ಜಾರದಂತೆ ನಡೆಯುವುದು ಪ್ರಯಾಸವಾಗಿ ನಡಿಗೆಯ 
ಗತಿ ನಿಧಾನವಾಯಿತು. ಇದೇ ದಾರಿಯಲ್ಲಿ ಮುನ್ನಡೆದ ನಮಗೆ, ಮುತ್ತತ್ತಿ 
ಸುಮಾರು 5 ಕಿಲೋ ಮೀಟರುಗಳಿರುವಾಗ ಕಾವೇರಿಯ ಮತ್ತೊಂದು ಮುಖದ 
ಪರಿಚಯವಾಯಿತು. ನಾವಿದ್ದ ಜಾಗದಲ್ಲಿ ಪೂರ್ವದಿಕ್ಕಿಗೆ ಬಿಟ್ಟು ಉಳಿದೆಲ್ಲ 
ಕಡೆಗಳಲ್ಲೂ ಬೆಟ್ಟಗಳು, ಕೋಟೆಯಂತೆ ಸುತ್ತಲೂ ನಿಂತ ಬೆಟ್ಟಗಳ ನಡುವಿನ 
ಬಯಲು ಭೂಮಿಯಲ್ಲಿ ನಿಧಾನವಾಗಿ ಪೂರ್ವದಿಕ್ಕಿಗೆ ಪ್ರವಹಿಸುವ ಕಾವೇರಿ. 
ಈ ಜಾಗದಲ್ಲಿ ಕಾವೇರಿಯ ಅಗಲ 500 ಮೀಟರುಗಳಿಗಿಂತಲೂ ಹೆಚ್ಚು. 
ಇದು ನದಿಯೋ ಅಥವಾ ವಿಶಾಲವಾದ ಸರೋವರವೋ ಎಂಬ ಅನುಮಾನ 
ತರಿಸುವಷ್ಟು ವಿಶಾಲವಾದ ನೀರಿನ ಹರವು. ಇವುಗಳ ನಡುವೆ ಅಲ್ಲಲ್ಲಿ ನೀರಿನಿಂದ 
ಮೇಲೆದ್ದು ನಿಂತಿರುವ ಮಟ್ಟಸವಾದ, ನೂರಾರು ಜನರು ಕುಳಿತುಕೊಳ್ಳಬಹುದಾದ 
ವಿಶಾಲವಾದ ಹಾವುಗಲ್ಲಿನ ಬಂಡೆಗಳು, ಬಿಸಿಲಿಗೆ ಮೈಯೊಡ್ಡುವ ಮೊಸಳೆಗಳಿಗೆ 
ಇಂತಹ ಜಾಗ ಬಹುಪ್ರಿಯ. ದುರ್ಬೀನನ್ನು ಕಣ್ಣಿಗೇರಿಸಿ ಮೊಸಳೆಗಳನ್ನು 
ಹುಡುಕುತ್ತಿದ್ದ ನಮಗೆ, ಅವುಗಳ ಬದಲಿಗೆ ಕಂಡು ಬಂದದ್ದು ನೀರಿನಿಂದೀಚೆ 
ಬಂದು ಬಂಡೆಯೇರುತ್ತಿದ್ದ ಹತ್ತಾರು ನೀರುನಾಯಿಗಳು ( Otters ). 
- ನೀರುನಾಯಿ , ವೀಸಲ್‌ಗಳ ಕುಟುಂಬಕ್ಕೆ ಸೇರಿದ ಪ್ರಾಣಿ. ಸಾಮಾನ್ಯ 
ನೀರುನಾಯಿ (Common Otters ) 3 ರಿಂದ 4 ಅಡಿಗಳಷ್ಟು ಉದ್ದದ, 
ತೆಳುಕಂದು ಮೈ ಬಣ್ಣದ, ಜಾಲಪಾದಗಳ ಕುಶಲ ಈಜುಗಾರ, ಬೆಟ್ಟಗಾಡುಗಳಲ್ಲಿ 
ಹರಿಯುವ ನದಿತೊರೆಗಳ ಬಂಡೆಗಳ ಮೊಟರೆಗಳಲ್ಲಿ ವಾಸಿಸುವ ನೀರುನಾಯಿಯ 
ಮುಖ್ಯ ಆಹಾರ ಮೀನು. ಇದರೊಡನೆ ಬಾತು ಮುಂತಾದ ನೀರುಹಕ್ಕಿಗಳನ್ನು 


40 


ಕಾವೇರಿ ಹರಿದು ಬಂದ ದಾರಿ 


ಬೇಟೆಯಾಡುವುದೂ ಉಂಟು. ಸಾಮಾನ್ಯ ನೀರುನಾಯಿಯಲ್ಲದೇ ಇದೇ 
ಗಾತ್ರದ ಕಡುಕಂದು ಬಣ್ಣದ, ನುಣುಪಾದ ಮೈಯುಳ್ಳ ನುಣುಪಿನ ನೀರುನಾಯಿ 
(Smooth Indian Otters), ಇದಕ್ಕಿಂತ ಚಿಕ್ಕದಾದ, ಕಡುಕಂದು ಮೈ ಬಣ್ಣದ 
ಉಗುರಿಲ್ಲದ ನೀರುನಾಯಿ ( Clawless Otters) ಎಂಬ ಮತ್ತೆರಡು ಪ್ರಭೇದಗಳೂ 
ನಮ್ಮಲ್ಲುಂಟು. ನುಣುಪು ನೀರುನಾಯಿ ಬಯಲು ಸೀಮೆಯ ಒಣ ಪ್ರದೇಶಗಳಲ್ಲಿ 
ಕಂಡುಬಂದರೆ, ಉಗುರಿಲ್ಲದ ನೀರುನಾಯಿ ಕೊಡಗು ಮತ್ತು ನೀಲಗಿರಿಗಳ ಉನ್ನತ 
ಶಿಖರಗಳ ತೊರೆಗಳಲ್ಲಿ ಮಾತ್ರ ಕಂಡುಬರುವ ಜೀವಿ. 

ಪ್ರಕೃತಿಯ ಮಡಿಲಿನಲ್ಲಿ ಕೈಗೊಳ್ಳುವ ಎಲ್ಲ ಚಾರಣಗಳ ಒಂದು ಅನಪೇಕ್ಷಿತ 
ಸಂಗತಿಯೆಂದರೆ ಬಹಳ ತ್ವರಿತವಾಗಿ ಅವುಕೊನೆ ಮುಟ್ಟುವುದು, ನಿಸರ್ಗದಿಂದ 
ನಾಗರಿಕತೆಗೆ ಹಿಂದಿರುಗುವುದು ತುಂಬ ನೋವಿನ ಕೆಲಸ, ನಮಗಾದದ್ದೂ ಹೀಗೆ! 
ಅರ್ಧ ಗಂಟೆಯವರೆಗೂ ಕಾವೇರಿಯ ಒಡಲಿನಲ್ಲಿ ಸ್ವಚ್ಛಂದವಾಗಿ ಆಡುತ್ತಿದ್ದ 
ನೀರುನಾಯಿಗಳನ್ನು ಕುತೂಹಲದಿಂದ ಗಮನಿಸಿ, ಮನಸ್ಸಿಲ್ಲದ ಮನಸ್ಸಿನಿಂದ 
ಅಲ್ಲಿಂದ ಕಾಲ್ಗೆದು ಮುತ್ತತ್ತಿಯ ದಾರಿ ಹಿಡಿದೆವು. ಮುತ್ತತ್ತಿ ಸಿಗುವ ಮುಂಚೆಯೇ 
ಹತ್ತಿರವಾದಂತೆ ನಮಗೆ ಕಂಡದ್ದು ಜನಜಂಗುಳಿ , ನದಿಯಂಚಿಗೇ ಬಂದು ನಿಂತಿದ್ದ 
ಹತ್ತಾರು ಬಸ್ಸು, ಮೆಟಡಾರುಗಳು, ಎತ್ತರದ ದನಿಯಲ್ಲಿ ಅರಚುತ್ತಿದ್ದ ಟ್ರಾನ್ಸಿಸ್ಟರ್, 
ಟೇಪ್ ರೆಕಾರ್ಡ‌್ರಗಳು, ನದಿಯ ನೀರಿಗಿಳಿದು ನೀರೆರಚುತ್ತಾ, ಕೂಗಾಡುತ್ತಿದ್ದ 
ಯುವಜನರ ಗುಂಪು, ದಂಡೆಯುದ್ದಕ್ಕೂ ಕೊಳೆತು ನಾರುತ್ತಾ ಬಿದ್ದಿದ್ದ ಊಟದೆಲೆ, 
ದೊನ್ನೆ, ಪ್ಲಾಸ್ಟಿಕ್ ಚೀಲ, ಒಡೆದ ಬಾಟಲಿಗಳು, ಕಾವೇರಿಯಲ್ಲಿ ಕಳ್ಳತನದಲ್ಲಿ ಹಿಡಿದ 
ಮೀನುಗಳನ್ನು ಕೊಚ್ಚಿ, ಕತ್ತರಿಸಿ ಮಾರುವ ಗೂಡಂಗಡಿ, ಟೀ ಸ್ಟಾಲುಗಳು. ಎಲ್ಲಿ 
ನೋಡಿದರೂ ಜನ, ಜನ, ಜನ. ಈ ಯಾವುದನ್ನೂ ನಮ್ಮ ಟಿಪ್ಪಣಿಗೆ ಸೇರಿಸದೇ , 
ಬೆಂಗಳೂರಿನ ಬಸ್ಸೇರಿ ಕುಳಿತು, ಕಾವೇರಿ ತೀರದ ಎರಡು ದಿನಗಳ ನಡಿಗೆಯ 
ಸುಂದರ ಕ್ಷಣಗಳ ನೆನಪು ಕಳೆದು ಹೋಗದಂತೆ ಭದ್ರವಾಗಿ ಕಣ್ಣು ಮುಚ್ಚಿದೆವು. 


* * * 


ಮಶೀರ್ ಬೇಟೆಯ ರೋಚಕ ನೆನಪುಗಳು 


ಹಿಂದೂಸ್ತಾನ್ ಟೈಂಸ್ ವರದಿ 


ಕಾವೇರಿ, ಕೃಷ್ಣಾ, ತುಂಗಭದ್ರಾ ನೇತ್ರಾವತಿ ನದಿಗಳಲ್ಲಿ ದೈತ್ಯಗಾತ್ರದ ಮಶೀರ್ 
ಮೀನುಗಳು ಹಿಂದೊಂದು ಕಾಲದಲ್ಲಿ ಹೇರಳವಾಗದ್ದವು, ಗಾಳ ಹಾಕಿ ಅವುಗಳೊಂದಿಗೆ 
ಸೆಣಸಾಡಿ ಮನರಂಜನೆ ಪಡೆಯಲೆಂದೇ ದೇಶ ವಿದೇಶಗಳಿಂದ ನುರಿತ ಗಾಳವೀರರು 
ಬರುತ್ತಿದ್ದರು. ಅವುಗಳ ಸಂತತಿ ನಶಿಸಿತೆಂದೇ ಅಂದುಕೊಳ್ಳುವಾಗ ಇದೀಗ ಕಬಿನಿ, 
ಹಾರಂಗಿ, ಕಾವೇರಿಗಳಲ್ಲಿ ಮಶೀರ್ ಸಂವರ್ಧನೆಯ ಕೆಲಸ ಆರಂಭವಾಗಿದೆ, ಅವು 
ಮರಳಿ ನೀರಿನ ಆಳ ಜಗತ್ತನ್ನು ಆಳಬಹುದೆ? ಗಾಳ ಕಾಳಗ ಮತ್ತೆನೋಡಸಿಕ್ಕೀತೆ? 


- 1990ರಲ್ಲಿ ಕಾವೇರಿಯಲ್ಲಿ ಮಶೀರ್ ಹಿಡಿಯಬಲ್ಲ ಮಹಾಶೂರರಿಗಾಗಿ 
“ ಏರ್ ಇಂಡಿಯಾ' ವಿಮಾನ ಸಂಸ್ಥೆ ವಿಶ್ವಮಟ್ಟದ ಆಹ್ವಾನ ನೀಡಿತು , 
ಜಪಾನ್ , ಸಿಂಗಾಪೂರ್, ಸ್ವೀಡನ್ , ಸ್ಕಾಟ್ಲೆಂಡ್ ಮತ್ತು ಅಮೆರಿಕದ ಒಟ್ಟು 
ಏಳು ಕ್ರೀಡಾಪಟುಗಳನ್ನು ಆಯ್ಕೆಮಾಡಿ ಅವರ ಎಲ್ಲ ಖರ್ಚು ವೆಚ್ಚಗಳನ್ನೂ 
ಭರಿಸಲು ಒಪ್ಪಿ ಅವರನ್ನು 1990ರ ಫೆಬ್ರವರಿಯಲ್ಲಿ ಬಂಗಳೂರಿಗೆ ಕರೆ 
ತಂದಿತು. ಅವರೊಂದಿಗೆ ಸ್ಥಳೀಯ ತಜ್ಞ ಸುಂದರರಾಜ್ ಮತ್ತು ಗಾಳ ಹವ್ಯಾಸಿ 
ವಿಕ್ರಾಂತ್‌ನಾಥ್ ಇದ್ದರು. ಬೆಂಗಳೂರಿನಿಂದ ನೂರು ಕಿ. ಮೀ . ಆಚೆ, ಮೇಕೆದಾಟು 
ಬಳಿಯ ಭೀಮೇಶ್ವರಿ ಹಳ್ಳಿಯ ಸಮೀಪ ಇವರಿಗೆ ಮೊದಲ ಕ್ಯಾಂಪ್ ವ್ಯವಸ್ಥೆ 
ಮಾಡಲಾಗಿತ್ತು , ರಾಜ್ಯ ಮೀನುಗಾರಿಕೆ ಇಲಾಖೆ ಇವರಿಗೆಂದೇ 12 ಕಿ. ಮೀ . 
ದೂರದವರೆಗಿನ ಕಾವೇರಿಯನ್ನು ಗುತ್ತಿಗೆಗೆ ನೀಡಿ, ಅಲ್ಲಿನ ಎಲ್ಲ ಹದಿನೈದು 


ಕಾವೇರಿ ಹರಿದು ಬಂದ ದಾರಿ 


ಮಡುಗಳಲ್ಲೂ ಮಶೀರ್‌ ಹುಡುಕಲು ಅನುಮತಿ ನೀಡಿತ್ತು . ಮಶೀರ್ ಸಂರಕ್ಷಿತ 
ಮೀನಾಗಿದ್ದರಿಂದ ಇದನ್ನು ಹಿಡಿದು ಮೇಲೆತ್ತಿ ತೂಗಿನೋಡಿ, ಛಾಯಾಚಿತ್ರ 
ತೆಗೆದು ಮತ್ತೆ ನೀರಿಗೇ ಬಿಡಬೇಕೆಂಬ ಕರಾರಿಗೆ ಎಲ್ಲರೂ ಒಪ್ಪಿದ್ದರು . ಇತರ 
ಜಾತಿಯ (ಕಾರ್ಪ್, ಕ್ಯಾಟ್ ಫಿಶ್ , ಮಿಲ್) ಮೀನುಗಳು ಸಿಕ್ಕರೆ ಅಡುಗೆಗೆ 
ಬಳಸಬಹುದಿತ್ತು. 

ಮುಂದಿನ ವರ್ಣನೆಯನ್ನು ವಿಕ್ರಾಂತ್‌ನಾಥ್ ಅವರ ಮಾತುಗಳಲ್ಲೇ ಕೇಳಿ: 

ನಾವು ಆಯ್ದುಕೊಂಡ ತಾಣ ತುಂಬ ಸುಂದರವಾಗಿತ್ತು. ಅಂತರಾಷ್ಟ್ರೀಯ 
ಕ್ರೀಡಾ ಮೀನುಗಾರಿಕೆ ಸಂಘದ ದಾಖಲೆಗಳ ಪ್ರಕಾರ ಇಲ್ಲಿ 1984ರಲ್ಲಿ 95 
ಪೌಂಡ್ ಭಾರದ ಮಶೀರ್ ಸಿಕ್ಕಿತ್ತು. ಕಾವೇರಿ ಮಡುಗಳಲ್ಲಿ ಡೆಕ್ಕನ್ ಮಶೀರ್ 
ಹಾಗೂ ಗೂನು ಬೆನ್ನಿನ ಮಶೀರ್ ಮಾತ್ರ ಇವೆ. ಅವೆಲ್ಲ ಚಿನ್ನ , ಬೆಳ್ಳಿ ಹಾಗೂ 
ಕಪ್ಪು ಬಣ್ಣದವು, ಕಪ್ಪು ಮಶೀರ್ ನಿಜಕ್ಕೂ ದೈತ್ಯಶಕ್ತಿಯ ಮೀನಾಗಿದ್ದು ತುಂಬ 
ಅಪರೂಪಕ್ಕೆ ದರ್ಶನ ಕೊಡುತ್ತದೆ. 

- ಫೆಬ್ರವರಿ 28 ರಂದು ನಾವು ಬಿದಿರಿನ ಬುಟ್ಟಿ (ಕೊರಾಕಲ್) ಏರಿದೆವು. 
ನೀರು ಒಳಕ್ಕೆ ಬಾರದಂತೆ ಎಮ್ಮೆ ಚರ್ಮದ ಕವಚ ಹೊದೆಸಿದ ಈ ತೆಪ್ಪ ತುಂಬ 
ಸುಲಭವೆಂದು ತೋರಿದರೂ ಅನುಭವ ಇಲ್ಲದಿದ್ದರೆ ಹುಟ್ಟು ಹಾಕಿದ ಹಾಗೆಲ್ಲ 
ಇದ್ದಲ್ಲೇ ಸುತ್ತು ಹೊಡೆಯುತ್ತದೆ. 
- ಮಶೀರ್ ಏನನ್ನಾದರೂ ತಿನ್ನುತ್ತವೆ. ಆಳದಲ್ಲಿ ಈಜುವ ಮಶೀರ್‌ಗೆ ರಾಗಿ 
ಮುದ್ದೆ ತುಂಬಾ ಪ್ರೀತಿ. ಆದರೆ ಅವು ಮಹಾ ಮೋಸಗಾರ, ಗಾಳಕ್ಕೆ ಮುದ್ದೆ ಕಟ್ಟಿ 
ಇಳಿಬಿಟ್ಟರೆ 2 ಕೇಜಿ ಭಾರದ ಪುಟ್ಟ ಮಶೀರ್ ಅದನ್ನು ಕಚ್ಚಿ ಜಗ್ಗಿ ಜೋರಾಗಿ 
ಓಡುತ್ತ ತಾನೊಂದು ದೈತ್ಯನೆಂಬ ಭ್ರಮೆ ಹುಟ್ಟಿಸೀತು. ನಿಜಕ್ಕೂ ದೈತ್ಯ ಗಾತ್ರದ್ದು 
ಮಾತ್ರ ಮೆಲ್ಲಗೆ ರಾಗಿಮುದ್ದೆ ಅಲುಗಾಡಿಸಿ ತಾನೊಂದು ಪುಟ್ಟ ಮರಿಯೆಂಬ 
ಸೂಚನೆ ಕೊಟ್ಟಿತು. 

ಮೊದಲ ದಿನ ಹೀಗೆ ನಮ್ಮನ್ನು ಗೋಳಾಡಿಸಿ ಮಶೀರ್ ಕೈಕೊಟ್ಟವು, 
ಸಿಂಗಾಪುರದ ಗ್ರಾಂಟ್‌ಗೆ 4 ಕಿಲೋ ತೂಕದ ಅಡುಗೆ ಮೀನು ಸಿಕ್ಕಿತು; ಅದನ್ನು 
ಬೇಯಿಸಲು ನಿರ್ಧರಿಸಿ, ನನಗೆ ಸಿಕ್ಕ 2 ಕಿಲೋ ತೂಕದ ಕಾರ್ಪ್ ಮೀನನ್ನು 
ಗೌಳಿಗೆ ಕೊಟ್ಟು ತಾಜಾಹಾಲು ಪಡೆದೆವು, ರಾತ್ರಿ ಭೋಜನ ಭರ್ಜರಿಯಾಯಿತು, 
ಕನಸಿನಲ್ಲೆಲ್ಲ ಮಶೀರ್. 

ಮರುದಿನ ನಾವೆಲ್ಲ ನೀರಿಗಿಳಿಯುತ್ತಿದ್ದಂತೆ ನಮಗಿಂತ ಮದಲೇ ತೆಪ್ಪಏರಿ 
ಸಾಗಿದ್ದ ಸ್ವೀಡನ್ನಿನ ಸ್ವರ್ಕರ್ ರೊಯ್ಯಂದು ಮೋಟರ್ ಬೋಟ್ ಮೇಲೆ 


ಕಾವೇರಿ ಹರಿದು ಬಂದ ದಾರಿ 


ಸಾಗುವಂತೆ ಚೀರುತ್ತ ತೆಪ್ಪದಲ್ಲಿ ಮಲಗಿ ಧಾವಿಸತೊಡಗಿದ , ಅವನ ಗಾಳಕ್ಕೆ 
ಮಶೀರ್ ಸಿಕ್ಕಿರಬೇಕು, ಗಾಳದ ಹಗ್ಗ ಉದ್ದವಾಗಿ ಉದ್ದವಾಗಿ ಸೆಟೆದು ಸ್ವರ್ಕರನ್ನು 
ಬಂಗಾಳ ಉಪಸಾಗರಕ್ಕೆ ಆ ಮೀನು ಎಳೆದು ಒಯ್ಯುತ್ತಿರುವಂತೆ ತೋರಿತು. 
ಗಾಬರಿ, ಗೊಂದಲ, ವಿಹ್ವಲತೆ ಎಲ್ಲ ಒಟ್ಟಾಗಿ ಸ್ವರ್ಕರ್ ಕೂಗುತ್ತಿದ್ದ . ತೆಪ್ಪ 
ತಿರುಗಿಸುವಂತೆ ಜತೆಗೆ ಕೂತ ಸಹಾಯಕನಿಗೆ ಕೂಗುತ್ತಿದ್ದ . ಈ ಮೀನು ಮಾನವ 
ಮುಖಾಮುಖಿಯ ಮಧ್ಯೆ ನಾವೂ ಜೋರಾಗಿ ಸೂಚನೆ ನೀಡಲು ಆರಂಭಿಸಿದೆವು, 
ಸ್ವರ್ಕರ್ ಸ್ಥಿತಿ ಹುಲಿ ಸವಾರಿಯಂತಾಗಿತ್ತು. ಗಾಳ ಕೈ ಬಿಟ್ಟರೆ ಕಷ್ಟ; ಹಿಡಿದೇ 
ಇದ್ದರೆ ಇನ್ನೂ ಕಷ್ಟ. 

ಕೊನೆಗೊಮ್ಮೆ ತೆಪ್ಪ ಮುಗ್ಗರಿಸಿತು. ಗಾಳದ ಹಗ್ಗವನ್ನು ಯಾವುದೋ ಆಳದ 
ಬಂಡೆಗೆ ಸಿಕ್ಕಿಸಿ ಹರಿದುಕೊಂಡು ಆ ದೈತ್ಯ ಬಿಡುಗಡೆ ಹೊಂದಿ ಪಾರಾಗಿದ್ದ. ಕೈ 
ಕೈ ಹಿಸುಕಿಕೊಳ್ಳುತ್ತ ಸ್ವರ್ಕರ್ ಬದುಕಿ ಬಂದ. 

ಮುಂದಿನ ಎರಡು ದಿನ ನಾವೆಷ್ಟೇ ಗಾಳ ಹಾಕಿದರೂ ನಾಲ್ಕಾರು ಕಿಲೊ 
ತೂಕದ ಸುಮಾರು 120 ಮೀನು ಸಿಕ್ಕಿದವೇ ಹೊರತೂ ಆ ಕರಿ ದೈತ್ಯ ಮಾತ್ರ 
ಅಡಗಿಯೇ ಇದ್ದ. ಮುಂದಿನ ಕ್ಯಾಂಪಿಗೆಂದು ವ್ಯಾನ್ ಹತ್ತುವಾಗ ನಾವೆಲ್ಲ 
ಮೌನವಾಗಿ ಮಶೀರ್ ದರ್ಶನಕ್ಕೆ ಪ್ರಾರ್ಥನೆ ಮಾಡಿದೆವು, ಅದು ಸಿಕ್ಕಿಲ್ಲವೆಂದರೆ 
ಇವರೆಲ್ಲ ಭೂಮಿಯ ಅರ್ಧ ಗೋಲ ಸುತ್ತಿ ಇಲ್ಲಿಗೆ ಬಂದಿದ್ದು ವ್ಯರ್ಥವೇ ತಾನೆ? 

ಈ ಬಾರಿ ಬಿದಿರಿನ ಉದ್ದುದ್ದ ಗಳುಗಳ ನೇರ ತೆಪ್ಪದ ಸವಾರಿ . 
ನಾಗರಹೊಳೆ ಅಂಚಿನ ವನ್ಯಮೃಗಗಳ ಸಾಮಿಪ್ಯ ಚುಮುಚುಮು ನಸುಕಿನಲ್ಲಿ 
ನಾವು ನೀರಿಗಿಳಿಯಲು ಗಾಳ ಕಟ್ಟುವ ಮೊದಲೇ ನೀರಿನಿಂದ ಭಾರೀ ಆಕ್ರಂದನ 
ಕೇಳಿಬಂತು, ಯರಾನ್ನೋ ಮೊಸಳೆ ಹಿಡಿದಿರಬೇಕೆಂದು ಮುಳ್ಳು ಪೊದೆಗಳ 
ಮಧ್ಯೆ ಧಾವಿಸಿ ನೀರಿನ ತಡಿಗೆ ಹೋಗಿನೋಡಿದರೆ - ಜಪಾನೀ ಯುವಕ 
ಕೊಬ್ಬಿಯಗಾಳಕ್ಕೆ ದೈತ್ಯ ಮೀನು ಸಿಕ್ಕಿತ್ತು. ಆತ ದಿಗಿಲಿನಿಂದ ಒದ್ದಾಡುತ್ತ ತನ್ನ 
ಮಾತೃ ಭಾಷೆಯಲ್ಲಿ ಏನೇನೋ ಗಳಹುತ್ತ ಗುದ್ದಾಟ ನಡೆಸಿದ್ದ . ಅವನ ಜತೆಗಿದ್ದ 
ಕನ್ನಡದ ಬೆಸ್ತನಿಗೆ ಏನೊಂದೂ ಅರ್ಥವಾಗದೇ ಅವರಿಬ್ಬರರದು ಲಾರೆಲ್ ಅಂಡ್ 
ಹಾರ್ಡಿಯ ಜಟಾಪಟಿ ನೆನಪಿಗೆ ಬರುವಂತಿತ್ತು . 

ನೀರಿನೊಳಗಿದ್ದ ಅದೃಶ್ಯ ದೈತ್ಯನ ಜತೆ ಅವರಿಬ್ಬರ ಸೆಣಸಾಟ ಪೂರಿ 40 
ನಿಮಿಷ ನಡೆಯಿತು. ನಾವೆಲ್ಲ ದಂಡೆಯಲ್ಲಿ ದಂಡುಗಟ್ಟಿನಿಂತು ಆ ರೋಚಕ ದೃಶ್ಯ 
ವೀಕ್ಷಣೆ ಮಾಡುತ್ತಿದ್ದೆವು. ಜಪಾನೀ , ಇಂಗ್ಲಿಷ್, ಉರ್ದು, ಹಿಂದಿ, ಜರ್ಮನ್, 
ಕನ್ನಡ ಎಲ್ಲ, ಭಾಷೆಗಳಲ್ಲೂ ತೆಪ್ಪದ ಕಡೆ ಸೂಚನೆ ಹೋಗುತ್ತಿತ್ತು. ಕೊನೆಗೂ 
ಚಿನ್ನದ ವರ್ಣದ 30 ಕಿಲೋ ತೂಕದ ಆ ಮಶೀರ್ ಸುಸ್ತಾಗಿ ತೆಪ್ಪದ ಮೇಲೆ 


44 


ಕಾವೇರಿ ಹರಿದು ಬಂದ ದಾರಿ 


ತೆಪ್ಪಗೆ ಮಗುಚಿಕೊಂಡಿತು , ನಾವೆಲ್ಲ ಫೋಟೊ ಕ್ಲಿಕ್ ಮಾಡಿ ಮಾಡಿ , ಅದಕ್ಕೆ 
ಗುರುತಿನ ಚೀಟಿ ಅಂಟಿಸಿ ನೀರಿಗೆ ಬಿಟ್ಟೆವು, ಇನ್ನೊಂದು ದಿನ ಇದು ಮತ್ತೆ 
ಯಾರನ್ನು ಹಣ್ಣು ಮಾಡುತ್ತೋ ನೋಡಬೇಕು. 

ಹುಲಿಯನ್ನು 'ಕಾಡಿನ ರಾಜ' ಎಂದು ಕರೆಯುವುದಾದರೆ , ಖಂಡಿತವಾಗಿಯೂ 
ಮಶೀರ್‌ನನ್ನು ' ನದಿ ನೀರಿನ ರಾಜಕುಮಾರ' ಎಂದು ಕರೆಯಬೇಕು. ಭಾರತದ 
ಈ ಹೆಮ್ಮೆಯ ಕ್ರೀಡಾ ಮೀನಿನ ಸಂತತಿ ಈಗಾಗಲೇ ಇಳಿಮುಖವಾಗಿದೆ.ರೋಚಕ 
ಬೇಟೆ ಪ್ರಾಣಿಯೆಂದೇ ವಿಶ್ವ ಖ್ಯಾತಿ ಪಡೆದಿದ್ದ ಭಾರತೀಯ ಚೀತಾ ಹೀಗೆ 
ನೋಡ ನೋಡುತ್ತ ಪೂರ್ತಿ ನಶಿಸಿಯೇ ಹೋಯಿತು. ಮಶೀರ್ ಗತಿಯೂ 
ಹಾಗಾಗದಿದ್ದರೆ ಸಾಕು . 

(ಸುಧಾ ಸಂಗ್ರಹದಿಂದ) 


* * * 


ಸೊರಗುತ್ತಿರುವ ಕಾವೇರಿ 


ಸುಚೇತನ ಸ್ವರೂಪ 


ಮುಂಗಾರು ಕೈಕೊಟ್ಟರೆ ಕಾವೇರಿಯ ಮೂಲ ಸೆಲೆಯೇ ಬತ್ತಿಹೋಗುವುದುಂಟು. 
ಕಾವೇರಿ ಎಂದೊಡನೆ ದಟ್ಟ ಕಾಡನ್ನು ನಾವು ಕಲ್ಪಿಸುತ್ತೇವೆ, ಆದರೆ ತಲಕಾವೇರಿಯ 
ಸುತ್ತ ಇರುವುದು ಕಾಡಲ್ಲ; ಬೋಳುಗುಡ್ಡಗಳು. ಕಾವೇರಿಯ ನೀರಿಗಾಗಿ ಕಚ್ಚಾಡುವ 
ಜನ ಆ ನದಿಯ ಪರಿಸ್ಥಿತಿಯ ಬಗ್ಗೆ ಯೋಚಿಸುತ್ತಿಲ್ಲ ಎಂಬುದು ಕೊಡವರ ಕೊರಗು. 


ಅತ್ಯಂತ ವಿವಾದಾತ್ಮಕ ವಿಚಾರಗಳ ಪೈಕಿ ಕಾವೇರಿ ನದಿ ನೀರಿನ ಹಂಚಿಕೆಯೂ 
ಒಂದಷೆ, ಕಾವೇರಿ ನದಿಯ ನೀರಿಗಾಗಿ ರಾಜ್ಯಗಳ ನಡುವಣ ವಿವಾದ ಈಗ 
ಪಂಚಾಯಿತಿ ಮುಂದಿದೆ. 

ಪವಿತ್ರ ಸಪ್ತಸಿಂಧುಗಳ ಪೈಕಿ ಒಂದು ಎಂದು ಆಸ್ತಿಕರು ಪರಿಗಣಿಸುವ 
ಕಾವೇರಿ ನಾಗರಿಕ ಬದುಕಿನ ಜೀವನಾಡಿ, ಕಾವೇರಿ ನದಿಯಲ್ಲಿ ಎಲ್ಲಿ ಮಿಂದರೂ 
ಪಾಪ ಪರಿಹಾರ ಎಂಬ ಭಾವನೆ ಇದೆ. ಕಾವೇರಿ ಇಲ್ಲದ ದಕ್ಷಿಣ ಭಾರತದ 
ಬಹುಭಾಗದ ಬದುಕನ್ನು ಊಹಿಸಲಾಗದು. ಅಂತಹ ಕಾವೇರಿ ನದಿಯ ಆರೋಗ್ಯ 
ಚೆನ್ನಾಗಿಲ್ಲ ಎಂದು ಯಾರಾದರೂ ಹೇಳಿದರೆ ಏನನ್ನಿಸಬಹುದು? 

ನದಿಗೂ ಆರೋಗ್ಯಎಂಬುದಿದೆ ಎಂಬ ಕಲ್ಪನೆ ಅಥವಾ ಮಾತೇ ಹಲವರಿಗೆ 
ಒಪ್ಪಿಗೆಯಾಗದೆ ಹೋಗಬಹುದು. ಅಂತಹ ಜನರಿಗೆ ಅದು ಕೇವಲ ಕುಚೇಷ್ಟೆಯ 
ಅಥವಾ ತಮಾಷೆಯ ಮಾತಾಗಿ ಕಾಣಬಹುದು, ಅದು ಏನಾದರಿರಲಿ, ಕಾವೇರಿ 
ನದಿಯ ವಿಚಾರದಲ್ಲಿ ಎಲ್ಲವೂ ಚೆನ್ನಾಗಿಲ್ಲ. 

ಉತ್ತರ ಭಾರತದ ನದಿಗಳು ಸದಾಕಾಲ ತುಂಬ ಹರಿಯುತ್ತವೆ. ಆದರೆ ದಕ್ಷಿಣ 
ಭಾರತದ ನದಿಗಳು ಮಳೆಗಾಲದಲ್ಲಿ ಮಾತ್ರ ಎಂಬ ಗ್ರಹಿಕೆ ಪ್ರಾಥಮಿಕ ಶಾಲಾ 
ಪಠ್ಯಪುಸ್ತಕಗಳಲ್ಲೇ ಬರುತ್ತದೆ. ಆದರೆ ಯಾವುದೇ ದಕ್ಷಿಣ ಭಾರತದ ಪ್ರಮುಖ 
ನದಿ - ಮೂಲದಲ್ಲೂ ಸೇರಿದಂತೆ ಬೇಸಿಗೆಯಲ್ಲಿ ಬತ್ತಿ ಅಥವಾ ಒಣಗಿ ಹೋದ 
ಉದಾಹರಣೆ ಇಲ್ಲ. ಹರಿವ ನೀರಿನ ಪ್ರಮಾಣದಲ್ಲಿ ಇಳಿಮುಖ ಉಂಟಾಗುತ್ತದೆ 
ಅಷ್ಟೇ . ಅಂತೆಯೇ ಕಾವೇರಿ ನದಿ ಬತ್ತಿದ ಉದಾಹರಣೆ ಇಲ್ಲ. 
- ಆದರೆ ಕಾವೇರಿ ತನ್ನ ಮೂಲಸ್ಥಾನವಾದ ತಲಕಾವೇರಿಯಲ್ಲಿ ಬೇಸಿಗೆಯಲ್ಲಿ 
ಬತ್ತಿಹೋಗುತ್ತಾಳೆ ಎಂದರೆ ಏನನ್ನಿಸಬಹುದು ? ಅದು ಕೆಲವರಿಗೆ ಬಹಳ 


46 


ಕಾವೇರಿ ಹರಿದು ಬಂದ ದಾರಿ 


ಆಘಾತದ ವಿಚಾರವಾಗಿ ತೋರಬಹುದು, ಪರಿಸರ ನಾಶ ಮತ್ತು ಅದರಿಂದಾಗುವ 
ದುಷ್ಪರಿಣಾಮದ ಬಗ್ಗೆ ತಿಳಿವಳಿಕೆ ಇದ್ದವರಿಗೆ ಇದು ಸಹಜ ಬೆಳವಣಿಗೆಯಾಗಿ 
ಕಾಣಬಹುದು. 

ಕಾವೇರಿ ನದಿ ಬೇಸಿಗೆಯಲ್ಲಿ ತಲಕಾವೇರಿ ಸುತ್ತಮುತ್ತ ಸಂಪೂರ್ಣ ಬತ್ತಿ 
ಹೋಗುವುದು ಇತ್ತೀಚಿನ ವರ್ಷಗಳಲ್ಲಿ ಮಾಮೂಲಾಗಿದೆ. 1990 ರಲ್ಲಿ ಬತ್ತಿತ್ತು. 
ಅದರ ಹಿಂದಿನ ವರ್ಷವೂ ಬತ್ತಿಹೋಗಿತ್ತು. ಕಳೆದ ಹತ್ತಾರು ವರ್ಷಗಳಿಂದ 
ಆ ರೀತಿ ಆಗುತ್ತಾ ಬಂದಿದೆ. ಇದನ್ನು ಗಮನಿಸಬೇಕಾದವರು ಗಮನಿಸಿಲ್ಲ ; 
ಗಮನಿಸಿದರೂ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಎನ್ನುತ್ತಾರೆ ತಲಕಾವೇರಿಯ 
ಪ್ರಧಾನ ಅರ್ಚಕ ಗೊಪಾಲಚಾರ್ಯ. 
- ತಲಕಾವೇರಿ ಆಸುಪಾಸಿನಲ್ಲೇ ಹುಟ್ಟುವ ಮತ್ತೊಂದು ನದಿಯಾದ ಕನ್ನಿಕೆ 
ಬಾಗಮಂಡಲದ ಬಳಿ ಕಾವೇರಿ ನದಿಯನ್ನು ಸೇರುತ್ತದೆ. ಸುಜ್ಯೋತಿ ಎಂಬ 
ಮತ್ತೊಂದು ಗುಪ್ತಗಾಮಿನಿ ನದಿ ಅಲ್ಲಿಯೇ ಬಂದು ಕಾವೇರಿ ನದಿ ಸೇರುತ್ತದೆ 
ಎಂದು ನಂಬುವ ಜನರು ಆ ಜಾಗಕ್ಕೆ ತ್ರಿವೇಣಿ ಸಂಗಮ ಎಂದು ಹೇಳುತ್ತಾರೆ. 
ಭಾಗಮಂಡಲ ತಲಕಾವೇರಿಯಿಂದ ಸುಮಾರು ಹತ್ತು ಕಿ. ಮೀ . ದೂರದಲ್ಲಿದೆ. 
ತ್ರಿವೇಣಿ ಸಂಗಮದಲ್ಲಿ ಮಿಂದ ನಂತರ ಜನ ತಲಕಾವೇರಿಗೆ ಹೋಗಿತೀರ್ಥಸ್ನಾನ 
ಮಾಡುವುದು ಸಂಪ್ರದಾಯ . 

1990 ರ ಬೇಸಿಗೆಯಲ್ಲಿ ಹರಿವ ನೀರಿನ ಪ್ರಮಾಣ ಬಹಳ ಕಡಿಮೆಯಿದ್ದ 
ಕಾರಣ ಭಾಗಮಂಡಲದ ಬಳಿ ಕಾವೇರಿ ನದಿಗೆ ಒಡ್ಡುಕಟ್ಟಿ ಜನರು ತೀರ್ಥ 
ಸ್ನಾನ ಮಾಡಲು ಅನುಕೂಲ ಮಾಡಿಕೊಡಬೇಕಾದ ಪರಿಸ್ಥಿತಿ ಉಂಟಾಗಿತ್ತು . 
ತಲಕಾವೇರಿ ಸುತ್ತಮುತ್ತ ಕನ್ನಿಕೆ, ಕಾವೇರಿ ಅಲ್ಲದೆ - ಇನ್ನಿತರ ಅನೇಕ ಸಣ್ಣಪುಟ್ಟ 
ತೊರೆಗಳು ಹುಟ್ಟಿ ಕಾವೇರಿ ನದಿ ಸೇರುತ್ತವೆ. ಆ ವರ್ಷ ಬೇಸಿಗೆಯಲ್ಲಿ ಆ 
ತೊರೆಗಳೆಲ್ಲ ಬತ್ತಿ ಹೋಗಿದ್ದವು. 

ಕಾವೇರಿ ನದಿ ಉಗಮಿಸುವ ಭಾಗಕ್ಕೆ ಕುಂಡಿಕೆ ಎಂಬ ಹೆಸರು. ಸಮುದ್ರ 
ಮೆಟ್ಟದಿಂದ ಸುಮಾರು 4500 - 5500 ಅಡಿ ಎತ್ತರದಲ್ಲಿರುವ ಬ್ರಹ್ಮಗಿರಿ 
ಬೆಟ್ಟದ ತಪ್ಪಲಿನಲ್ಲಿ ಆ ಭಾಗ ಬರುತ್ತದೆ. ಕುಂಡಿಕೆ ಎದುರು ಒಂದು ತೊಟ್ಟಿ 
ನಿರ್ಮಿಸಲಾಗಿದೆ. ಕುಂಡಿಕೆಯಿಂದ ಆರಂಭವಾಗುವ ನದಿ ತೊಟ್ಟಿಗೆ ಬಂದು 
ತುಂಬಿದ ನಂತರ ಅದಕ್ಕೆ ಮಾಡಲಾಗಿರುವ ರಂಧ್ರದ ಮೂಲಕ ಹಾದು . 
ಭೂಗತವಾಗುತ್ತದೆ. ಅನಂತರ ನದಿ ಕಾಣಿಸಿಕೊಳ್ಳುವುದು ಮುಂದೆ ಎರಡು 
ಕಿ. ಮೀ . ದೂರದಲ್ಲಿ. ಅಷ್ಟರಲ್ಲಾಗಲೇ ಸಣ್ಣ ತೊರೆಯ ರೂಪ ತಾಳಿರುತ್ತದೆ. 

ಮಳೆಗಾಲದಲ್ಲಿ ಇಡೀ ತಲಕಾವೇರಿ ಜಲಮಯವಾಗುತ್ತದೆ. ನದಿ 


ಕಾವೇರಿ ಹರಿದು ಬಂದ ದಾರಿ 


47 


ಉಗಮಿಸುವ ಕುಂಡಿಕೆ ಬಳಿ ಜಲಧಾರೆಯಾಗಿ ಸ್ರವಿಸತೊಡಗುತ್ತದೆ. ಕುಂಡಿಕೆ 
ಬಳಿ ನೀರು ಸ್ರವಿಸುವುದು ಮತ್ತು ತೊಟ್ಟಿಯಿಂದ ನೀರು ಹರಿದು ಹೋಗುವುದು 
ನಿರಂತರ ಪ್ರಕ್ರಿಯೆ . ಅಲ್ಲಿ ನೀರು ಬತ್ತಿಹೋದದ್ದು ಇಲ್ಲವೇ ಇಲ್ಲ, ಆದರೆ 
ಇತ್ತೀಚಿನ ವರ್ಷಗಳಲ್ಲಿ ಬೇಸಿಗೆಯಲ್ಲಿ ತಲಕಾವೇರಿಯಲ್ಲಿ ನೀರು ಸ್ರವಿಸುವುದು 
ನಿಂತುಹೋಗುವುದು ಮಾಮೂಲಾಗಿದೆ. 

ಅದಕ್ಕೆ ಕಾರಣ ಏನು ? ಬೇಸಿಗೆ ಕಾಲದಲ್ಲೂ ತಲಕಾವೇರಿಯಲ್ಲಿ ಮಳೆ 
ಆಗುವುದು ವಾಡಿಕೆ. ಆದರೆ ಕಳೆದ ಹತ್ತಾರು ವರ್ಷಗಳಿಂದ ಬೇಸಿಗೆಯಲ್ಲಿ ಮಳೆ 
ಬೀಳುವುದು ಬಹಳ ಅಪರೂಪವಾಗಿಬಿಟ್ಟಿದೆ ಎನ್ನುತ್ತಾರೆ ಗೋಪಾಲಾಚಾರ್ಯ. 
ಮಳೆ ಬಗ್ಗೆ ಸಂಗ್ರಹಿಸಲಾದ ಅಂಕಿ ಅಂಶಗಳು ಅವರ ಮಾತನ್ನು ಪ್ರತಿಧ್ವನಿಸುತ್ತವೆ. 

ಕರ್ನಾಟಕದ ಪ್ರಮುಖ ನದಿಗಳು ಹುಟ್ಟುವುದು ಒಂದು ಕಾಲದಲ್ಲಿ 
ತಾನೇತಾನಾಗಿ ಹಬ್ಬಿದ್ದ ನಿತ್ಯ ಹಸಿರು ಕಾಡಿನ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ . 
ಜಗತ್ತಿನ ಎಲ್ಲಾ ಕಡೆಯಲ್ಲೂ ಹೀಗೇನೆ! ನಿತ್ಯ ಹಸಿರು ಕಾಡುಗಳನ್ನು ಮಳೆ 
ಕಾಡುಗಳು ಎಂದು ಕರೆಯಲಾಗುತ್ತದೆ. ನಿತ್ಯ ಹಸಿರು ಕಾಡುಗಳು ಮಳೆ ತರುತ್ತವೆ 
ಎಂಬ ಪರಂಪರಾಗತ ನಂಬಿಕೆ ಆ ರೀತಿ ಹೆಸರು ಬರಲು ಕಾರಣ . ಆದರೆ 
ವರ್ಷದ ಎಲ್ಲಾ ತಿಂಗಳೂ ಮಳೆ ಬೀಳುವ ಕಾಡುಗಳನ್ನು ಮಾತ್ರ ಮಳೆ ಕಾಡುಗಳು 
ಎಂದು ವೈಜ್ಞಾನಿಕವಾಗಿ ಕರೆಯಲಾಗುತ್ತದೆ. 1000 ಮಿ . ಮೀ . ಗೂ ಹೆಚ್ಚಿಗೆ ಮಳೆ 
ಬೀಳುವ ಕಾಡುಗಳನ್ನು ಮಳೆಕಾಡುಗಳು ಎಂದು ವರ್ಗೀಕರಿಸಲಾಗುತ್ತದೆ. ಲ್ಯಾಟಿನ್ 
ಅಮೆರಿಕದ ಅನೇಕ ಭಾಗಗಳಲ್ಲಿ ಬೀಳುವ ಮಳೆ 10 ,000 ಮಿ . ಮೀ . ಗೂ ಅಧಿಕ, 
ಅಂತಹ ಕಾಡುಗಳು ಕರ್ನಾಟಕದಲ್ಲೂ ಇವೆಯೇ ಎಂಬುದಕ್ಕಿಂತ ಇದ್ದವೇ 
ಎಂಬ ಪ್ರಶ್ನೆ ಸಹಜವಾಗಿಯೇ ಏಳುತ್ತದೆ. ಕೊಡಗಿನ ಮಟ್ಟಿಗೆ ಸೀಮಿತಗೊಳಿಸಿ 
ಹೇಳುವುದಾದರೆ ಇದ್ದವು ಎಂದು ಹೇಳಬಹುದು. ಇಲ್ಲಿ ಒಂದು ಎಚ್ಚರಿಕೆ ಅಗತ್ಯ . 
ಕೊಡಗಿನ ನಿತ್ಯ ಹಸಿರು ಕಾಡುಗಳನ್ನು ಅಮೆಜಾನ್ ತಪ್ಪಲಿನ ಕಾಡುಗಳ ಜತೆ 
ಅಕ್ಷರಶಃ ಹೋಲಿಸಲು ಹೋಗಬಾರದು ಅಷ್ಟೇ . 

ಸಾಮಾನ್ಯವಾಗಿ ಮಳೆ ಬಾರದ ತಿಂಗಳುಗಳಾದ ನವೆಂಬರ್, ಡಿಸೆಂಬರ್, 
ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳುಗಳಲ್ಲೂ ಕೊಡಗಿನ ನಿತ್ಯ 
ಹಸಿರು ಕಾಡು ವಲಯದಲ್ಲಿ ಮಳೆ ಆಗಬೇಕು. ಆದರೆ ? 1975ರ ನಂತರ 
ಮಳೆ ಪ್ರಮಾಣದಲ್ಲಿ ವ್ಯತ್ಯಯ ಕಾಣಿಸಿಕೊಂಡಿದ್ದು 1980ರ ವೇಳೆಗೆ ಮಳೆಯ 
ರಿವಾಜೇ ಬದಲಾಯಿತು. ಮುಂಗಾರಿಗೆ ಮೊದಲು ಮತ್ತು ಮುಂಗಾರಿನ ನಂತರ 
ಮಳೆ ಬೀಳುವುದೇ ಅನಿಶ್ಚಿತವಾಗುತ್ತಾ ಹೋಯಿತು. ದಿನಗಟ್ಟಲೆ ಬೀಳಬೇಕಾದ 
ಮಳೆ ಒಂದೇ ಗಂಟೆಯಲ್ಲಿ ಮತ್ತು ತಿಂಗಳಲ್ಲಿ ಬೀಳಬೇಕಾದ ಮಳೆ ಒಂದೆರಡೇ 
ದಿನಗಳಲ್ಲಿ ಸುರಿದು ಅನಂತರ ನಾಪತ್ತೆಯಾಗುವ ವಿದ್ಯಮಾನ 1980ರ ನಂತರ 


ಕಾವೇರಿ ಹರಿದು ಬಂದ ದಾರಿ 


ಜಾಸ್ತಿಯಾಗುತ್ತಾ ಹೋಯಿತು. ತತ್ಪರಿಣಾಮವಾಗಿ ನದಿಗಳಲ್ಲಿ ಹರಿವ ನೀರಿನ 
ಪ್ರಮಾಣದಲ್ಲೂ ಮಹತ್ತರ ಬದಲಾವಣೆಗಳು ಕಾಣಿಸಿಕೊಂಡವು. ಒಂದೆರಡು ದಿನ 
ಹುಚ್ಚೆದ್ದು ಸುರಿವ ಮಳೆಯ ತಾಳಕ್ಕೆ ಅನುಗುಣವಾಗಿ ಹುಚ್ಚೆದ್ದು ಕುಣಿವ ನದಿಗಳು 
ಮಳೆ ತಣ್ಣಗಾದಂತೆ ಸಣ್ಣಗಾಗುತ್ತವೆ. ಮುಂಗಾರು ಕಳೆದ ನಂತರ ಮಳೆಯೇ 
ಆಗದಿರುವ ಕಾರಣ ಬೇಸಿಗೆಯಲ್ಲಿ ಬತ್ತಿಹೋಗುತ್ತವೆ. ಕಾವೇರಿ ನದಿಯಲ್ಲೂ 
ಬೇಸಿಗೆಯಲ್ಲಿ ನೀರು ಕಡಿಮೆಯಾಗುವುದು ಸಹಜ . ಆದರೆ ಸಂಪೂರ್ಣ 
ಬತ್ತಿಹೋಗುವುದು ಸಹಜವಲ್ಲ, ಆದರೆ ತಲಕಾವೇರಿ ಸುತ್ತಮುತ್ತ ಆ ರೀತಿ 
ಆಗತೊಡಗಿದೆ. ತಲಕಾವೇರಿ ಎಂದ ತಕ್ಷಣ ಸುತ್ತಮುತ್ತ ದಟ್ಟ ಕಾಡಿರಬೇಕು 
ಎಂದು ಯಾರಿಗಾದರೂ ಅನಿಸುತ್ತದೆ. ಆದರೆ ತಲಕಾವೇರಿ ಸುತ್ತ ಎಲ್ಲೂ ಕಾಡಿಲ್ಲ, 
ತಲಕಾವೇರಿ, ಭಾಗಮಂಡಲ, ಚೇರಂಬಾಣಿ, ನಾಪೋಕ್ಲು ಮೊದಲಾದವು 
ಕಾವೇರಿಯ ಪ್ರಮುಖ ಜಲಾನಯನ ಭಾಗಗಳು, ಭಾಗಮಂಡಲದ ಬಳಿ 
ಸುಮಾರು 300 ಎಕರೆಯಷ್ಟಿರುವ ದೇವರ ಕಾಡು ಬಿಟ್ಟರೆ ಅಲ್ಲೆಲ್ಲೂ ಒಂದಂಗುಲ 
ಕಾಡಿಲ್ಲ. ಕಾವೇರಿ ದೇವರ ಕಾಡು ಇನ್ನೂ ಮೀಸಲು ಕಾಡೆಂದು ಪರಿಗಣಿತವಾಗಿಲ್ಲ, 
ಕಾವೇರಿಯ ಉಗಮಸ್ಥಾನ ತಲಕಾವೇರಿ ಅಲ್ಲ, ತಲಕಾವೇರಿಯಿಂದ ಕೆಳಗೆ ಸ್ವಲ್ಪ 
ದೂರದಲ್ಲಿ ಹರಡಿರುವ ಕಾವೇರಿ ದೇವರ ಕಾಡಲ್ಲಿ ಎನ್ನುತ್ತಾರೆ ಕೊಡಗು ವೃತ್ತದ 
ಅರಣ್ಯಗಳ ಸಂರಕ್ಷಣಾಧಿಕಾರಿ ಆರ್‌.ಕೆ. ತೊರವಿ , ಬೇಸಿಗೆ ಕಾಲದಲ್ಲಿ ತಲಕಾವೇರಿ 
ಬಳಿ ಬತ್ತಿಹೋಗುವ ಕಾವೇರಿ ನದಿ ಮತ್ತೆ ಜೀವಂತವಾಗುವುದು ಆ ಕಾಡಿನ 
ಮಧ್ಯಭಾಗದಲ್ಲಿ. 
- ಮಳೆಯಿಂದ ಕಾಡೋ ಕಾಡಿನಿಂದ ಮಳೆಯೋ ಎಂಬ ಪ್ರಶ್ನೆ ಬೀಜ 
ವೃಕ್ಷ ಪ್ರಶ್ನೆಯಷ್ಟೇ ಒಗಟಾಗಿ ನಿಂತಿದೆ. ಆದರೆ ಕಾಡುಗಳು ಜಲ ಉತ್ಪಾದಕ 
ಬೃಹತ್ ಯಂತ್ರಗಳು ಎಂಬಗ್ರಹಿಕೆ ಅರ್ಥಪೂರ್ಣ ಮತ್ತು ಇತ್ತೀಚಿನ ವೈಜ್ಞಾನಿಕ 
ತಿಳಿವಳಿಕೆಯಾಗಿದೆ. ಕಾವೇರಿ ನದಿಯ ವಿದ್ಯಮಾನಗಳು ಆ ಗ್ರಹಿಕೆಗೆ ಮತ್ತೊಂದು 
ಪೂರಕ ಉದಾಹರಣೆ. 

ಲಕ್ಷಣತೀರ್ಥ ಮತ್ತು ಹಾರಂಗಿ ಕೊಡಗಿನಲ್ಲೇ ಹುಟ್ಟುವ ಮತ್ತೆರಡು 
ಪ್ರಮುಖ ಕಾವೇರಿ ಉಪನದಿಗಳು. ಲಕ್ಷ್ಮಣತೀರ್ಥದ ಪರಿಸ್ಥಿತಿ ಇನ್ನೂ 
ಚಿಂತಾಜನಕ. ಹುಣಸೂರು ಬಳಿ ನದಿ ತುಂಬುವ ಅಂತರಗಂಗೆ ಬೆಳೆದು 
ನದಿಯೇ ಕಾಣದಂತಾಗುತ್ತದೆ. ಕೃಷ್ಣರಾಜನಗರ ತಾಲ್ಲೂಕಿನ ಅನೇಕ ಹಳ್ಳಿಗಳಲ್ಲಿ 
ಲಕ್ಷಣತೀರ್ಥ ನದಿಯ ಪಾತ್ರ ಬೇಸಿಗೆಯಲ್ಲಿ ಗದ್ದೆಯಾಗಿ ಮಾರ್ಪಡುತ್ತದೆ. 

ಮತ್ತೋದ್ಯಮದಲ್ಲಿ ಕಾವೇರಿ ಮತ್ತು ಅದರ ಉಪನದಿಗಳಲ್ಲಿ ಹೇರಳವಾಗಿ 
ಸಿಗುತ್ತಿದ್ದ ಬಿಳಿ ಮೀನಿಗೆ ವಿಶೇಷ ಸ್ಥಾನವಿದೆ. ಅದಕ್ಕೆ ಇಂಗ್ಲಿಷಿನಲ್ಲಿ ಮಶೀರ್ 
ಎನ್ನುತ್ತಾರೆ. ಬೆಳೆದಾಗ 40 ಕೆ. ಜಿ. ತೂಗುತ್ತಿದ್ದ ಈ ಬಿಳಿ ಮೀನುಈಗ ಕಾವೇರಿಯಲ್ಲಿ 
ಸಿಗುವುದು ಬಹಳ ಅಪರೂಪ. 


ಕಾವೇರಿ ಹರಿದು ಬಂದ ದಾರಿ 


- 49 . 


ಬಿಳಿ ಮೀನಿನ ಸಂತತಿಯ ಅವನತಿಯಿಂದಾಗಿ ಕಾವೇರಿ ನದಿ ಜೀವಜಾಲದ 
ಮೇಲಾಗಿರುವ ಪರಿಣಾಮ ಏನು? ಆ ಬಗ್ಗೆ ಯಾರೂ ಅಧ್ಯಯನ ಮಾಡಿದಂತೆ 
ತೋರುವುದಿಲ್ಲ . ತಮಿಳ್ಳಾಡಿನ ಕೆಲ ಅಧ್ಯಾಪಕರು ಅಧ್ಯಯನ ನಡೆಸುತ್ತಿರುವ 
ಸುದ್ದಿ ಇದೆ ಅಷ್ಟೇ . 

ಕಾಫಿ ಶುದ್ದೀಕರಣ ಮಾಡುವುದು ಬೇಸಿಗೆಯಲ್ಲೇ . ಶುದ್ದಿಕರಣದ ಕಲುಷಿತ 
ನೀರನ್ನು ನೇರ ನದಿಗಳಿಗೆ ಬಿಡಲಾಗುತ್ತದೆ . ಮೊದಲೇ ನದಿಗಳಲ್ಲಿ ನೀರು 
ಬೇಸಿಗೆಯಲ್ಲಿ ಕಿರು ಬೆರಳಿನಷ್ಟು ಹರಿಯುತ್ತಿರುತ್ತದೆ. ಈ ನಡುವೆ ಕಲುಷಿತ 
ನೀರು ಬೇರೆ! ಅದರ ಪರಿಣಾಮದ ಅಧ್ಯಯನ ಕೂಡ ನಡೆದಂತೆ ಕಾಣುವುದಿಲ್ಲ. 

ಕಾವೇರಿ ಜಲಾನಯನ ಪ್ರದೇಶದ ಕಾಡನ್ನು ಸಾಗುವಳಿಗೆ ಒಳಪಡಿಸಲಾಗಿದೆ. 
ಆದರೆ ಹಲವಾರು ಕಾರಣಗಳಿಂದಾಗಿ ಏಲಕ್ಕಿ ಅವನತಿಯ ಹಾದಿಯಲ್ಲಿದ್ದು 
ಬದಲಿಗೆ ಕಾಫಿ ಬೆಳೆಯಲು ಬೆಳಗಾರರು ಪ್ರಯತ್ನಿಸುತ್ತಿದ್ದಾರೆ. ಅಂದರೆ ಮತ್ತಷ್ಟು 
ಮರಗಳು ನೆಲಕ್ಕುರುಳುತ್ತವೆ; ಕಾಡು ಕೊಡಗಿನಲ್ಲಿ ಮತ್ತಷ್ಟು ಬೋಳಾಗುತ್ತದೆ, ಈ 
ಎಲ್ಲದರ ಪರಿಣಾಮ ಕಾವೇರಿ ನದಿ ಮೇಲೆ! 

ಕಾವೇರಿ ನೀರಿನ ಬಗ್ಗೆ ಕಚ್ಚಾಡುವ ಜನ ಕಾವೇರಿ ನದಿ ಪರಿಸ್ಥಿತಿ ಬಗ್ಗೆ 
ಯೋಚನೆ ಮಾಡುತ್ತಿಲ್ಲವಲ್ಲ ಎಂಬುದು ಕೊಡವರ ಕೊರಗು. 


* * * 


50 .. 


ಇಂತು ತೀರ್ಥೋದ್ಧವ 


'ಸುಧಾ' ಸಂಗ್ರಹ 


ವರ್ಷವಿಡೀ ಪ್ರವಾಸಿಗರನ್ನು ತನ್ನೆಡೆ ಆಕರ್ಷಿಸುವ ತಲಕಾವೇರಿ, ಪ್ರತಿ ಅಕ್ಟೋಬರ್ 
17 ರಂದು ಹತ್ತಿಪ್ಪತ್ತು ಸಹಸ್ರ ಜನರನ್ನು ಸೆಳೆಯುತ್ತದೆ. ವರ್ಷವಿಡೀ ಪ್ರವಾಸಿಗರನ್ನು 
ಉಪೇಕ್ಷೆ ಮಾಡುವ ಸರಕಾರ ಈ ತೀರ್ಥೋದ್ಭವದ ಗಜಿಬಿಜಿಯಲ್ಲಂತೂ ಕೈಚೆಲ್ಲಿ 
ಕೂರಬೇಕಾಗಿ ಬರುತ್ತದೆ. 


ಕಾವೇರಿ ಮಾತೆ ತನ್ನ ಉಗಮ ಸ್ಥಾನವಾದ ತಲಕಾವೇರಿಯಲ್ಲಿ 
ವರ್ಷಕ್ಕೊಮ್ಮೆ ತೀರ್ಥರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಎಂಬ ನಂಬಿಕೆ ಸಾವಿರಾರು 
ಜನರನ್ನು ಅಲ್ಲಿಗೆ ಕರೆದೊಯ್ಯುತ್ತದೆ. ಅಂದು ಕಾವೇರಿ ನದಿಯಲ್ಲಿ ಅದರಲ್ಲೂ 
ತಲಕಾವೇರಿಯಲ್ಲಿ ಮಿಂದರೆ ಎಲ್ಲ ಪಾಪಗಳು ಪರಿಹಾರವಾಗಿ ಒಳ್ಳೆಯದಾಗುತ್ತದೆ 
ಎಂಬುದು ಪರಂಪರಾಗತವಾಗಿ ಹರಿದುಬಂದ ನಂಬಿಕೆ. ತುಲಾ ಸಂಕ್ರಮಣದ 
ದಿನ ( ಅಕ್ಟೋಬರ್ 17ರಂದು) ಜರಗುವ ಆ ಘಟನೆಯನ್ನು 'ಕಾವೇರಿ 
ತೀರ್ಥೋದ್ಭವ' ಎಂದು ಕರೆಯಲಾಗುತ್ತದೆ. “ಕಾವೇರಿ ತುಲಾ ಸಂಕ್ರಮಣ' 
ಎಂಬುದಾಗಿ ಕರೆಯುವುದೂ ಉಂಟು. 

ಕೊಡಗಿನ ಜನರ ಮೂರು ಪ್ರಮುಖ ಹಬ್ಬಗಳ ಪೈಕಿ ಒಂದಾದ ತುಲಾ 
ಸಂಕ್ರಮಣ ಕೈಲು ಮುಹೂರ್ತ ( ಸೆಪ್ಟೆಂಬರ್ 3) ಆದ ನಂತರ ಬರುತ್ತದೆ. ಸುಗ್ಗಿ 
ಕಾಲದ ಆರಂಭದಲ್ಲಿ ಬರುವ ಮತ್ತೊಂದು ಹಬ್ಬವೇ ಹುತ್ತರಿ, ವಿಶೇಷವೆಂದರೆ 


ಕಾವೇರಿ ಹರಿದು ಬಂದ ದಾರಿ 


“ಕೈಲು ಮುಹೂರ್ತ' ಹಾಗೂ ತುಲಾ ಸಂಕ್ರಮಣ ಎರಡೂ ಸದಾ ಇಂಗ್ಲಿಷ್ 
ಕ್ಯಾಲೆಂಡರನ್ನೇ ಅನುಸರಿಸುತ್ತವೆ. ಪಕ್ಕದ ತಮಿಳ್ಳಾಡು ಮತ್ತು ಕೇರಳದಿಂದ ಜನ 
ತುಲಾ ಸಂಕ್ರಮಣದ ದಿನ ತಂಡೋಪತಂಡವಾಗಿ ತಲಕಾವೇರಿಗೆ ಬರುತ್ತಾರೆ. 
ತುಲಾ ಸಂಕ್ರಮಣದ ದಿನ ತೀರ್ಥರೂಪದಲ್ಲಿ ಬ್ರಹ್ಮಕುಂಡಿಕೆಯಲ್ಲಿ ಕಾಣಿಸಿಕೊಳ್ಳುವ 
ಕಾವೇರಿ ಮಾತೆ ಅನಂತರ ಒಂದು ತಿಂಗಳ ಕಾಲ ತಲಕಾವೇರಿಯಲ್ಲಿ ನೆಲೆಸಿರುತ್ತಾಳೆ 
ಎಂದು ಪ್ರತೀತಿ. ಆ ಅವಧಿಯನ್ನು ತುಲಾಮಾಸ ಎಂದು ಪರಿಗಣಿಸುವ 
ಆಸ್ತಿಕ ಜನರು ಆ ಒಳಗೆ ಯಾವುದಾದರೊಂದು ದಿನ ದರ್ಶನ ಮಾಡಿದರೂ 
ಒಳ್ಳೆಯದಾಗುತ್ತದೆಂದು ನಂಬುತ್ತಾರೆ . 

ತುಲಾ ಸಂಕ್ರಮಣ ದಿನ ತುಲಾ ರಾಶಿಯಲ್ಲಿ ಸೂಯ್ಯ ಪ್ರವೇಶಿಸುವ ಘಳಿಗೆಯಲ್ಲಿ 
ಸರಿಯಾಗಿ ತಲಕಾವೇರಿಯ ಬ್ರಹ್ಮಕುಂಡಿಕೆಯಲ್ಲಿ ಕಾವೇರಿ ಮಾತೆ ಬುದ್ದುದ 
ರೂಪದಲ್ಲಿ ತೀರ್ಥವಾಗಿ ಹರಿದು ಬರುತ್ತಾಳೆ ಎಂಬುದು ಪ್ರಚಲಿತ ನಂಬಿಕೆ. 
ಜನರು ನಿರೀಕ್ಷಿಸುವ ಆ ಅಮೃತ ಘಳಿಗೆ ಸಾಮಾನ್ಯವಾಗಿ ಬರುವುದು ರಾತ್ರಿ ವೇಳೆ. 
ಮಧ್ಯರಾತ್ರಿ ಕಳೆದ ನಂತರ ಘಟಿಸಿರುವ ಅನೇಕ ಸಂದರ್ಭಗಳುಂಟು. ಆಗೊಮ್ಮೆ 
ಈಗೊಮ್ಮೆ ಎಂಬಂತೆ ಹಗಲು ಜರಗುವ ತುಲಾ ಸಂಕ್ರಮಣ ಹಬ್ಬದ ವೇಳೆಗೆ 
ಮುಂಗಾರಿನ ಆರ್ಭಟ ಮುಗಿಯ ಬಂದಿರುತ್ತದೆ. ಆದರೂ ಸಂಜೆಯಾಯಿತೆಂದರೆ 
ತಲಕಾವೇರಿಯಲ್ಲಿ ಅಸಾಧ್ಯ ಮಂಜು ಮತ್ತು ಚಳಿ, ಜೋರು ಮಳೆ ಬಂದು 
ಫಜೀತಿಯಾಗುವುದೂ ಉಂಟು. 

- ತುಲಾ ಸಂಕ್ರಮಣ ಘಟಿಸುವ ಘಳಿಗೆಯನ್ನು ಪಂಚಾಂಗ ನೋಡಿ 
ಜೋಯಿಸರು ಸೆಪ್ಟೆಂಬರ್ ಮಧ್ಯದ ನಂತರ ನಿಷ್ಕರ್ಷೆ ಮಾಡುವುದು ವಾಡಿಕೆ. 
“ ಈ ವರ್ಷ ಸಂಜೆ 5.35ಕ್ಕೆ ಜರಗುವುದೆಂಬ ಸೂಚನೆ ದೊರೆತಿದೆ ” ಎಂದು 
ಕೊಡಗು ದೇವಸ್ಥಾನ ನಿಧಿ ಸಮಿತಿಯ ಕಾರ್ಯದರ್ಶಿಯಾದ ಸಂಪತ್‌ಕುಮಾರ್ 
ಹೇಳುತ್ತಾರೆ. . 
- ದಕ್ಷಿಣ ಭಾರತದ ಜೀವನಾಡಿಗಳಲ್ಲಿ ಒಂದಾದ ಕಾವೇರಿ ನದಿಯನ್ನು 
ಸಪ್ತಸಿಂಧುಗಳ ಪೈಕಿ ಒಂದೆಂದು ಪರಿಗಣಿಸುವ ಜನರು ಇದನ್ನು ' ದಕ್ಷಿಣದ ಗಂಗೆ' 
ಎಂಬುದಾಗಿ ಬಣ್ಣಿಸುವುದೂ ಉಂಟು. 4 ,500 ಅಡಿ ಎತ್ತರದಲ್ಲಿ ಹರಡಿರುವ 
ಪಶ್ಚಿಮಘಟ್ಟ ಸಾಲಿನ ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಕಾವೇರಿ ಉದಯಿಸುತ್ತಾಳೆ. 
ಕಾವೇರಿ ನದಿ ಕಾಣಿಸಿಕೊಳ್ಳುವ ಪುಟ್ಟ (4 ಅಡಿ X 4 ಅಡಿ) ಹೊಂಡವನ್ನು 
ಬ್ರಹ್ಮಕುಂಡಿಕೆ ಎಂದು ಕರೆಯಲಾಗುತ್ತದೆ . ಅದಕ್ಕೆ ತಾಗಿಕೊಂಡೇ ಕಬಡ್ಡಿ 
ಅಂಗಳದಷ್ಟು ದೊಡ್ಡದಾದ ಕೊಳವಿದೆ. ಅದು ತುಂಬಿದ ನಂತರ ಕಾವೇರಿ 
ನದಿಯಾಗಿ ಹರಿಯತೊಡಗುತ್ತಾಳೆ. 


ಕಾವೇರಿ ಹರಿದು ಬಂದ ದಾರಿ 


ತಲಕಾವೇರಿಯ ಇನ್ನೊಂದು ಭಾಗದಲ್ಲಿ ಹುಟ್ಟುವ ಕನ್ನಿಕಾ ಭಾಗಮಂಡಲ 
ಬಳಿ ಕಾವೇರಿಯನ್ನು ಸೇರುತ್ತದೆ. ಸುಜ್ಯೋತಿ ಎಂಬ ಗುಪ್ತಗಾಮಿನಿ ನದಿಯೂ 
ಭಾಗಮಂಡಲ ಬಳಿಯೇ ಕಾವೇರಿ ಸೇರುತ್ತದೆಂದು ಪರಿಗಣಿಸುವ ಜನ ಆ 
ಭಾಗವನ್ನು ತ್ರಿವೇಣಿ ಸಂಗಮ ಎಂದು ಕರೆಯುತ್ತಾರೆ. ತ್ರಿವೇಣಿ ಸಂಗಮದಲ್ಲಿ 
ಮಿಂದು ಭಾಗಮಂಡಲದ ಭಗಂಡೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ 
ನಂತರ ಜನರು ತಲಕಾವೇರಿಗೆ ಬರುವುದು ವಾಡಿಕೆ. 

ಕಾವೇರಿ ನದಿಯ ಉಗಮದ ಬಗ್ಗೆ ಅನೇಕ ಪುರಾಣ - ಕತೆಗಳಿವೆ. ಎಲ್ಲಾ 
ಪುರಾಣಗಳು ಹೇಳುವಂತೆ ಕವೇರ ಎಂಬ ಮುನಿಯ ಮಗಳಾದ ಕಾರಣ 
ಕಾವೇರಿ ಎಂಬ ಹೆಸರು ಬಂತು . 

ಮಕ್ಕಳಿಗಾಗಿ ಪ್ರಾರ್ಥಿಸಿ ಕವೇರ ಮುನಿಯ ಬ್ರಹ್ಮಗಿರಿಯಲ್ಲಿ ತಪಸ್ಸಿಗೆ 
ತೊಡಗಿರಲು ಆತನ ಭಕ್ತಿಗೆ ಮೆಚ್ಚಿದ ಬ್ರಹ್ಮನು ಮಗಳನ್ನು ದಯಪಾಲಿಸುತ್ತಾನೆ. 
ಆಕೆಯ ಮತ್ತೊಂದು ಹೆಸರು ಲೋಪಾಮುದ್ರಾ ನದಿಯಾಗಿ ಹರಿದು 
ಜನರ ಪಾಪಕರ್ಮ ತೊಳೆದು ಲೋಕಪಾವನಿಯಾಗಬೇಕೆಂಬುದು ಆಕೆಯ 
ಹಂಬಲ. ಹಾಗಿರಲು ಅವಳನ್ನು ಕಂಡು ಮೋಹಗೊಂಡ ಅಗಸ್ಯ ಮುನಿಯು 
ಮದುವೆಯಾಗುವ ಆಕಾಂಕ್ಷೆ ವ್ಯಕ್ತಪಡಿಸುತ್ತಾನೆ. ತನ್ನನ್ನು ಬಿಟ್ಟು ಎಲ್ಲಿಗೂ 
ಹೋಗುವುದಿಲ್ಲ ಎಂದು ವಚನ ನೀಡುವುದಾದರೆ ಮಾತ್ರ ಮದುವೆಗೆ ಒಪ್ಪುವುದಾಗಿ 
ಆಕೆಯ ಷರತ್ತು. ವಿವಾಹಾನಂತರ ಅಗಸ್ಯ ಮುನಿಯು ನೀಡಿದ ವಚನವನ್ನು 
ಮುರಿದ ಕಾರಣ ಕಾವೇರಿಯು ನದಿಯಾಗಿ ಹರಿಯತೊಡಗಿದಳು. ಅದು ಸ್ಕಂದ 
ಪುರಾಣದ ಕತೆ. 
. ಆದರೆ ಅಗ್ನಿ ಪುರಾಣದ ಕತೆಯೇ ಬೇರೆ. ಮಕ್ಕಳಿಲ್ಲದಿದ್ದ ಕವೇರ ಎಂಬ 
ರಾಜನಿಗೆ ಬ್ರಹ್ಮನ ವರದಿಂದ ವಿಷ್ಣುಮಾಯಾ ಎಂಬ ಮಗಳು ಲಭಿಸುತ್ತಾಳೆ. 
ಆಕೆಯ ಮತ್ತೊಂದು ಹೆಸರು ಲೋಪಾಮುದ್ರ, ಹಿಮಾಲಯದಲ್ಲಿ ತಪಸ್ಸು 
ಮಾಡುತ್ತಿದ್ದ ಅಗಸ್ಯ ಆಕೆಯನ್ನು ಮೋಹಿಸಿ ಮದುವೆಯಾಗುತ್ತಾನೆ. ದಕ್ಷಿಣದಲ್ಲಿ 
ನೀರಿಗೆ ಬರಗಾಲ ಕಾಣಿಸಿಕೊಂಡಿರುವುದನ್ನು ಕೇಳಿದ ಅಗಸ್ಯ ಮುನಿಯು 
ಕಾವೇರಿಯನ್ನು ಕಮಂಡಲದಲ್ಲಿ ಧರಿಸಿ ಬರುತ್ತಾನೆ. ಬ್ರಹ್ಮಗಿರಿಯ ತಪ್ಪಲಿನ 
ಬಂಡೆಯೊಂದರ ಮೇಲೆ ಇಟ್ಟಿರಲು, ಆಕಸ್ಮಾತ್‌ ಉರುಳಿದ ಕಮಂಡಲದಿಂದ 
ಕಾವೇರಿ ನದಿಯಾಗಿ ಹರಿಯತೊಡಗುತ್ತಾಳೆ. 

ತುಲಾ ಸಂಕ್ರಮಣದ ದಿನ ತೀರ್ಥರೂಪದಲ್ಲಿ ವರ್ಷಕ್ಕೊಮ್ಮೆ 
ಕಾಣಿಸಿಕೊಳ್ಳುವುದಾಗಿ ನೀಡಿದ ಭರವಸೆಯಂತೆ ತಾಯಿ ಕಾವೇರಿ ತಲಕಾವೇರಿಯಲ್ಲಿ 
ತೀರ್ಥರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಅದೇ ಕಾವೇರಿ ತೀರ್ಥೋದ್ಭವ ಅಥವಾ 
ಕಾವೇರಿ ತುಲಾ ಸಂಕ್ರಮಣ. 


53 


ಕಾವೇರಿ ಹರಿದು ಬಂದ ದಾರಿ 


ತೀರ್ಥೋದ್ಭವ ನೋಡಲು ಅಂದು ಜನ ದೊಡ್ಡ ಪ್ರಮಾಣದಲ್ಲಿ 
ಜಮಾಯಿಸುತ್ತಾರೆ. 25ರಿಂದ 30 ಸಾವಿರ ಜನ ನೆರೆಯುತ್ತಿದ್ದುದೂ 
ಇದೆ. ತೀರ್ಥೋದ್ಭವ ನೋಡಲು ಜನ ಬ್ರಹ್ಮಗಿರಿ ಬೆಟ್ಟದ ಮೇಲೆಲ್ಲ ಹತ್ತಿ 
ಕುಳಿತಿರುತ್ತಾರೆ. ಅಲ್ಲಿಂದ ಏನೇನೂ ಕಾಣುವುದಿಲ್ಲ. ಆ ಮಾತು ಬೇರೆ, 
ತೀರ್ಥೋದ್ಭವ ಮುಹೂರ್ತಕ್ಕೆ ಸ್ವಲ್ಪ ಸಮಯಕ್ಕೆ ಮುನ್ನವೇ ಪುರೋಹಿತರು 
ಮಂತ್ರ ಉದ್ಯೋಷಿಸುತ್ತ ಆವಾಹನೆಗಾಗಿ ಕುಂಕುಮ ಮುಷ್ಟ ಮೊದಲಾದವುಗಳನ್ನು 
ಕುಂಡಿಕೆಗೆ ಅರ್ಪಿಸತೊಡಗುತ್ತಾರೆ. ಆದರೆ ಅದು ಘಟಿಸುವ ಮೊದಲೇ ಜನರು 
ತಂಡೋಪತಂಡವಾಗಿ ಕೊಳಕ್ಕೆ ಧುಮುಕಿ ಬಿಡುವ ಕಾರಣ ಸತ್ಯಸಂಗತಿಯೆಲ್ಲ 
ಗದ್ದಲದಲ್ಲಿ ಮುಳುಗಿ ಹೋಗುತ್ತದೆ. 

ಅನಂತರ ತೀರ್ಥ ಪಡೆಯಲು ನೂಕುನುಗ್ಗಲು ಶುರು ಆಗುತ್ತದೆ. ಕೆಲವರ 
ಪ್ರಕಾರ ತೀರ್ಥೋದ್ಭವವಾಗುವ ಸಮಯಕ್ಕೆ ಸರಿಯಾಗಿ ಕುಂಡಿಕೆಯಲ್ಲಿ 
ಬುದ್ದುದ ರೂಪದ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಅಂದರೆ ಗುಳ್ಳೆಗಳು 
ಏಳ ತೊಡಗುತ್ತವೆ. ಆನಂತರ ಬಹಳ ಮೃದುವಾದ ಅಲೆರೂಪದಲ್ಲಿ ಕಾವೇರಿ 
ಕಾಣಿಸಿಕೊಳ್ಳುವ ಕಾರಣ ಕುಂಡಿಕೆಯಲ್ಲಿ ನೀರು ಅಲುಗಾಡುತ್ತದಂತೆ. ಆ 
ಘಳಿಗೆಯ ಬದಲಾವಣೆಗಳನ್ನು ವೀಡಿಯೋ ಅಥವಾ ಕ್ಯಾಮರಾಗಳ ಮೂಲಕ 
ಸೆರೆಹಿಡಿಯಲು ನಡೆಸಿದ ಪ್ರಯತ್ನ ಈವರೆಗೆ ಸಫಲವಾಗಿಲ್ಲ. ಇನ್ನೂ ಕೆಲವರ 
ಪ್ರಕಾರ ಅದರ ಬಗ್ಗೆ ವೈಜ್ಞಾನಿಕ ಸಂಶೋಧನೆ ಅಗತ್ಯ . ಕಾರಣವಿಷ್ಟೆ. ನಿಸರ್ಗ 
ತಂತಾನೇ ಎಂದೂ ಪವಾಡ ಸೃಷ್ಟಿಸುವುದಿಲ್ಲ. ನಿಸರ್ಗದ ಸಹಜ ವಿದ್ಯಮಾನವನ್ನು 
ಯಥಾವತ್ತಾಗಿ ಅರ್ಥಮಾಡಿಕೊಳ್ಳುವ ಪ್ರಯತ್ನವೇ ವೈಜ್ಞಾನಿಕ ಮನೋಧರ್ಮ; 
ನಮ್ಮ ನಂಬಿಕೆಗಳು ಹುಟ್ಟುವುದು ನಮ್ಮ ಕಲ್ಪನಾ ಶಕ್ತಿಯ ತಳಹದಿಯ ಮೇಲೆ, 
ಇನ್ನೂ ಸ್ಪಷ್ಟವಾಗಿ ಹೇಳಬೇಕೆಂದರೆ ಪ್ರಕೃತಿಯ ಪ್ರಕ್ರಿಯೆಗಳಿಗೆ ತಾರ್ಕಿಕ 
ನಿಕಷಕ್ಕೊಡ್ಡದೆ ಸುಲಭೋಪಾಯದಲ್ಲಿ ಅರ್ಥೈಸುವ ಭರಾಟೆಯಲ್ಲಿ ತಲಕಾವೇರಿಯ 
ತೀರ್ಥೋದ್ಭವಕ್ಕೂ ನಿರ್ದಿಷ್ಟ ಭೂವೈಜ್ಞಾನಿಕ ಕಾರಣಗಳಿರಲು ಸಾಧ್ಯ, ಅಂತರ್ಜಲ, 
ವಿಶೇಷವಾಗಿ ಇಳಿಜಾರಿನಲ್ಲಿ ಹರಿಯುವಾಗ ನಿಯಂತ್ರಿಸುವ ಶಿಲಾ ಒಳರಚನೆಗಳು 
ಬಹುಮುಖ್ಯ ಪಾತ್ರವಹಿಸುತ್ತವೆ. ಅಮೆರಿಕದ ಯೆಲ್ಲೋಸ್ಟೋನ್ ನ್ಯಾಷನಲ್ 
ಪಾರ್ಕ್‌ನಲ್ಲಿ ಓಲ್ಡ್ ಫೇತ್‌ಫುಲ್ ಎಂಬ ಬಿಸಿ ನೀರಿನ ಬುಗ್ಗೆ ನಿಯತವಾಗಿ ಪ್ರತಿ 
65 ನಿಮಿಷಗಳಿಗೊಮ್ಮೆ ಕಾರಂಜಿ ಚಿಮ್ಮಿಸುತ್ತದೆ. 

ಅಷ್ಟೇಕೆ ತುಮಕೂರಿನ ಬಳಿಯ ದೇವರಾಯದುರ್ಗದ ನಾಮದ 
ಚಿಲುಮೆಯಲ್ಲಿ ಅತಿಸೂಕ್ಷ್ಮ ಬಿರುಕುಗಳಲ್ಲಿ ನೀರೊಸರುತ್ತದೆ, ಕೆಲವೇ ನಿಮಿಷಗಳಲ್ಲಿ 
ಕೂಡ ತುಂಬಬಹುದಾದ ಪ್ರಮಾಣ ನೀರು ಸಂಗ್ರಹವಾಗುತ್ತದೆ, ಇಂಥವುಗಳಿಗೆ 
ಧಾರ್ಮಿಕ ಲೇಪನ ಕೊಡುವುದು ಎಷ್ಟು ಸಮಂಜಸ? ತಲಕಾವೇರಿಯಲ್ಲಿ 


54 


ಕಾವೇರಿ ಹರಿದು ಬಂದ ದಾರಿ 


ಪ್ರತಿ ಅಕ್ಟೋಬರ್ 17 ರಂದೇ ಏಕೆ ತೀರ್ಥೋದ್ಭವವಾಗುತ್ತದೆ ಎನ್ನುವುದನ್ನು 
ಕೂಲಂಕಷವಾಗಿ ಅರಿಯಲು ವೈಜ್ಞಾನಿಕ ಅಧ್ಯಯನಕ್ಕೆ ಸ್ಥಳೀಯರು ಅವಕಾಶ 
ನೀಡಬೇಕು. ಇದರಿಂದ ತಲಕಾವೇರಿಯ ಬಗ್ಗೆ ಜನಸಮುದಾಯಕ್ಕೆ ಗೌರವ 
ಕುಂದುವುದಿಲ್ಲ, ಕಾವೇರಿ ಎಂದೆಂದಿಗೂ ಜೀವದಾತೆ; ಕೊಡವರಿಗಷ್ಟೇ ಅಲ್ಲ, 
ಇಡೀ ನಾಡಿಗೆ. 

ಕಾವೇರಿ ತೀರ್ಥೋದ್ಭವದ ಮಾರನೇ ದಿನ ಬಲಮುರಿಯಲ್ಲಿ ಮತ್ತೊಂದು 
ಜಾತ್ರೆ ಸೇರುತ್ತದೆ. ಕೊಡವ ಮಹಿಳೆಯರು ನೆರಿಗೆಯನ್ನು ಹಿಂಭಾಗದಲ್ಲಿ ತಂದು 
ಸೀರೆಯುಡುವುದಕ್ಕೆ ಸಂಬಂಧಿಸಿದಂತೆ ಒಂದು ಕತೆ ಇದೆ. ಬಲಮುರಿ ಬಳಿ 
ಕಾವೇರಿ ನದಿಯಲ್ಲಿ ಸ್ನಾನ ಮಾಡುತ್ತಿರಬೇಕಾದರೆ ಪ್ರವಾಹದ ಸೆಳೆತಕ್ಕೆ ಸಿಕ್ಕಿದ 
ಸೀರೆ ನೆರಿಗೆ ಹಿಮ್ಮುಖವಾಯಿತಂತೆ, ಅದು ಕಾವೇರಿ ಮಾತೆಯ ಅನುಗ್ರಹ 
ಅಥವಾ ಆದೇಶವಿರಬಹುದೆಂದು ಭಾವಿಸಿ ಅಂದಿನಿಂದ ಕೊಡವ ಮಹಿಳೆಯರು 
ನೆರಿಗೆಯನ್ನು ಹಿಂದಕ್ಕೆ ತಂದು ಉಡತೊಡಗಿದರೆಂಬುದಾಗಿ ಪ್ರತೀತಿ. 
ಬ್ರಹ್ಮಕುಂಡಿಕೆಯಲ್ಲಿ ಛತ್ರಿ ಹಿಡಿದಂತೆ ಬೆಳೆದಿದ್ದ ಅರಳೀ ಮರವೊಂದಿತ್ತು . ಅಗಸ್ಯ 
ಮುನಿಯು ಬಹಳ ಪುರಾತನ ಕಾಲದಲ್ಲಿ ನೆಟ್ಟ ಆ ಗಿಡ ಅಗಸ್ಯನಷ್ಟೆ ಕೇವಲ 
ನಾಲ್ಕು ಅಡಿ ಎತ್ತರವಿತ್ತು. ಆದರೆ 25 ವರ್ಷಗಳ ಹಿಂದೆ ಆ ಮರವನ್ನು ಕಡಿದು 
ಕೆಲವೊಂದು ಕೆಲಸಗಳನ್ನು ಅಭಿವೃದ್ಧಿ ಹೆಸರಲ್ಲಿ ಕೈಗೊಳ್ಳಲಾಯಿತು. 

ಮೊದಲಿದ್ದ ಕುಂಡಿಕೆ ತೆಗೆದು ಹೊಸದಾಗಿ ಕಟ್ಟಲಾಯಿತು. ಅಗಸ್ಯ ಮುನಿಗಳು 
ನಿರಿಸಿದ್ದು ಎನ್ನಲಾಗುವ ಮರಳು ಶಿವಲಿಂಗದ ಅಗಸ್ಯೆಶ್ವರ ದೇವಾಲಯದ 
ತಾಮ್ರದ ಚಾವಣಿಯನ್ನು ತೆಗೆದು ಹಾಕಿ ಕಲ್ಲಿನ ಮಾಡು ಹೊದಿಸಲಾಯಿತು. 
ಬ್ರಹ್ಮಗಿರಿ ಬೆಟ್ಟಕ್ಕೆ ಮೆಟ್ಟಲುಗಳನ್ನು ಹಾಕಿಸಲಾಯಿತು. 

ಬ್ರಹ್ಮಗಿರಿ ಬೆಟ್ಟದಲ್ಲಿ ಸಪ್ತಋಷಿಗಳು ಇದ್ದು ತಪಸ್ಸು ಮಾಡಿದ್ದರು ಎಂಬುದಕ್ಕೆ 
ಕುರುಹಾಗಿ ಕೆಲವು ಗುರುತುಗಳು ಬೆಟ್ಟದ ಮೇಲಿವೆ ಎಂಬುದಾಗಿ ಜನ ನಂಬುತ್ತಾರೆ . 
ಈ ಮಟ್ಟದ ತುದಿಯಲ್ಲಿ ಸಪ್ತಋಷಿಗಳ ವಿಗ್ರಹ ಸ್ಥಾಪಿಸುವ ಯೋಜನೆ ಇತ್ತು. 
ಅದಕ್ಕಾಗಿ ಹಣ ಕೂಡ ಬಿಡುಗಡೆ ಮಾಡಲಾಗಿತ್ತು. ಆದರೆ ಶಿಲ್ಪಗಳ ಪ್ರತಿಷ್ಠಾಪನೆ 
ಆಗಲಿಲ್ಲ , ಅದೆಲ್ಲ ದೊಡ್ಡ ಕರ್ಮಕಾಂಡ ಎಂಬುದಾಗಿ ಜನ ದೂರುತ್ತಾರೆ. 
ಈ ಭಾಗಮಂಡಲದಿಂದ 8 ಕಿ. ಮೀ ದೂರವಿರುವ ತಲಕಾವೇರಿಗೆ ಮೊದಲು 
ನಡೆದೇ ಹೋಗಬೇಕಿತ್ತು. ಅಲ್ಲಿಗೆ ರಸ್ತೆ ಮಾಡಬಾರದು ಎಂಬುದಾಗಿ 
ಫೀಲ್ಡ್ ಮಾರ್ಷಲ್ ಕೆ. ಎಂ .ಕಾರಿಯಪ್ಪ ಪ್ರಬಲವಾಗಿ ವಾದಿಸಿದ್ದರು. ಕಾವೇರಿ 
ದರ್ಶನ ಮಾಡಬೇಕೆನ್ನುವವರು ನಡೆದೇ ಹೋಗಬೇಕು ಎಂಬುದು ಅವರ 
ನಿಲುವಾಗಿತ್ತು. ಡಾಂಬರು ರಸ್ತೆ ಬಂತು. ಆದರೆ ಈಗಲೂ ಕೆಲವರು ಮೊದಲಿದ್ದ 


ಕಾವೇರಿ ಹರಿದು ಬಂದ ದಾರಿ 


ಕಾಲುದಾರಿಯಲ್ಲಿ ನಡೆದೇ ಹೋಗಿಬರುತ್ತಾರೆ. ಅಲ್ಲಿ ಋಷಿಗಳು ತಪಸ್ಸು 
ಮಾಡಿದರು ಎನ್ನಲಾದ ಕಲ್ಲಿನ ಗುಹೆಯೊಂದಿದೆ. ಅದನ್ನು ಭೀಮನಕಲ್ಲು ಎಂದು 
ಕರೆಯಲಾಗುತ್ತದೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಟಿಪ್ಪುವಿನ ಸಲಾಂ ಕಲ್ಲು ಬರುತ್ತದೆ. 
ಅಲ್ಲಿತನಕ ಬಂದ ಟಿಪ್ಪುಸುಲ್ತಾನ್ ಮನಸ್ಸು ಪರಿವರನೆಗೊಂಡು ನಮಸ್ಕರಿಸಿ 
ಹಿಂತಿರುಗಿದ ಕಾರಣ ಅದಕ್ಕೆ ' ಸಲಾಂ ಕಲ್ಲು' ಎಂಬ ಹೆಸರು ಬಂತು. 

ತಲಕಾವೇರಿ ಮತ್ತು ಭಾಗಮಂಡಲ ದೇವಸ್ಥಾನಗಳಿಗೆ ಮೀಸಲಾದ 
ಜಮೀನುಗಳಿಂದ ವರ್ಷಂಪ್ರತಿ 4 ರಿಂದ 5 ಸಾವಿರ ಕ್ವಿಂಟಾಲ್ ಅಕ್ಕಿ ಬರುತ್ತಿತ್ತಂತೆ. 
ಭೂಸುಧಾರಣೆ ಇತ್ಯಾದಿ ಬದಲಾವಣೆಗಳ ಕಾರಣ ಅದು ಬಹುಪಾಲು ನಿಂತೇ 
ಹೋಯಿತು. ಪರಿಣಾಮವಾಗಿ ಭಕ್ತಾದಿಗಳಿಗೆ ನೀಡಲಾಗುತ್ತಿದ್ದ ಪಡಿ ಅಕ್ಕಿ ವಿತರಣೆ 
ಪದ್ಧತಿಯನ್ನು ಈಗ ಕೇವಲ ಸಾಂಕೇತಿಕವಾಗಿ ನಡೆಸಿಕೊಂಡು ಹೋಗಲಾಗುತ್ತಿದೆ. 

ಇನ್ನೊಂದು ದೊಡ್ಡ ಬದಲಾವಣೆ ಎಂದರೆ ಕಾವೇರಿ ನದಿಯು ತನ್ನ 
ಉಗಮಸ್ಥಾನವಾದ ತಲಕಾವೇರಿಯಲ್ಲಿ ಬೇಸಿಗೆ ಕಾಲದಲ್ಲಿ ಬತ್ತಿಹೋಗುವುದು . 

ತಲಕಾವೇರಿ ಸುತ್ತಮುತ್ತ ಎಲ್ಲಿಯೂ ಕಾಡಿಲ್ಲ, ಇರುವುದು ಬರೀ 
ಬೋಳು ಗುಡ್ಡಗಳು ಮಾತ್ರ. ಆ ಬೋಳುಗುಡ್ಡಗಳು ಸಂಧಿಸುವ ಇಳಿಜಾರಿನಲ್ಲಿ 
ತಲೆಮರೆಸಿಕೊಂಡು ಅಲ್ಲಲ್ಲಿ ನಿಂತಿರುವ ಶೋಲಾ ಅರಣ್ಯಗಳು , ಆದರೆ 
ತಲಕಾವೇರಿಯಿಂದ ಸ್ವಲ್ಪ ಕೆಳಗೆ ಭಾಗಮಂಡಲದವರೆಗೆ ಕಾಡಿದೆ ; ಬೇಸಿಗೆ 
ಕಾಲದಲ್ಲೂ ಕಾವೇರಿ ಜೀವಂತವಾಗಿ ಹರಿಯುವುದು ಆ ಕಾಡೊಳಗೆ ಮಾತ್ರ 

ತಲಕಾವೇರಿ ಸುತ್ತಮುತ್ತಲ ಬೋಳುಗುಡ್ಡಗಳಿಗೆ ಹಸಿರು ಪತ್ತಲ ತೊಡಿಸುವ 
ಕಾಯಕವನ್ನು ಅರಣ್ಯ ಇಲಾಖೆ 1981 ರಿಂದ ಮಾಡುತ್ತಾ ಬಂದಿದ್ದು, ಈವರೆಗೆ 
ಸುಮಾರು 630 ಹೆಕ್ಟೇರ್‌ ಭಾಗದಲ್ಲಿ 30 ಲಕ್ಷ ಹಣ ವೆಚ್ಚ ಮಾಡಿ ಅಕೆಸಿಯಾ, 
ಗಾಳಿಗಿಡ, ಮೊದಲಾದವುಗಳನ್ನು ಬೆಳೆಸಿದೆ. ಸುಧಾರಿಸಿದಂತೆ ಅಲ್ಲಿಗೆ ಸಹಜವಾದ 
ನಿತ್ಯ ಹಸಿರು ಕಾಡು ಜಾತಿ ಗಿಡಗಳನ್ನು ಅಲ್ಲಲ್ಲಿ ನೆಡಲಾಗುತ್ತಿದೆ ಎಂಬುದಾಗಿ 
ಅರಣ್ಯಗಳ ಉಪಸಂರಕ್ಷಣಾಧಿಕಾರಿ ಕೆ. ಸುಂದರ ನಾಯ್ಕ ಹೇಳಬಯಸುತ್ತಾರೆ. 
ಆದರೆ ತಲಕಾವೇರಿಯ ಅಕ್ಕಪಕ್ಕದ ಗುಡ್ಡಗಳಲ್ಲಿ ಮೇಲ್ಪದರದ ಮಣ್ಣು ಎಂದೋ 
ತೊಳೆದು ಹೋಗಿದ್ದು, ಅಲ್ಲಿ ನೆಟ್ಟ ಗಿಡಗಳೆಲ್ಲ ಈಗಲೋ ಆಗಲೋ ಎನ್ನುವಂತಿದೆ. 
ಕಾಡು ಕಡಿಯುವುದು ಬಹಳ ಸುಲಭದ ಕೆಲಸ. ಆದರೆ ಕಾಡು ಬೆಳೆಸುವ ಕೆಲಸ 
ಅಷ್ಟೇ ಕಠಿಣ ಕೆಲಸ ಎಂಬ ಪಾಠವನ್ನು ಪ್ರಕೃತಿ ಮನುಷ್ಯನಿಗೆ ತಲಕಾವೇರಿ 
ಭಾಗದಲ್ಲಿ ಕಲಿಸತೊಡಗಿದೆ. 


ತಲಕಾವೇರಿಯಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ . ಬೀಳುವ ಸ್ಥಿತಿ ತಲುಪಿರುವ 
ಪ್ರವಾಸೋದ್ಯಮ ಇಲಾಖೆ ಕಟ್ಟಡ ಎಲ್ಲದಕ್ಕೂ ಮೂಕಸಾಕ್ಷಿ. ತಲಕಾವೇರಿಗೆ 


56 . 


ಕಾವೇರಿ ಹರಿದು ಬಂದ ದಾರಿ 


ಬಂದ ಪ್ರವಾಸಿಗರು ಪೂಜೆ ಮುಗಿಸಿಕೊಂಡು ಮರಳಿ ಬರಬೇಕು. ಆ ಕಾರಣ 
ತಲಕಾವೇರಿಯನ್ನು ಸೂಕ್ತ ಯಾತ್ರಾಸ್ಥಳವನ್ನಾಗಿ ಅಭಿವೃದ್ಧಿಪಡಿಸಬೇಕು 
ಎಂಬುದಾಗಿ ಹಲವರು ಆಗ್ರಹಿಸುತ್ತಾರೆ. 

ತೀರ್ಥೋದ್ಭವ ನೋಡಲು 15 ರಿಂದ 30 ಸಾವಿರ ಜನ ಸೇರುತ್ತಿದ್ದ 
ಉದಾಹರಣೆ ಇದೆ. ಆದರೆ ಕಳೆದ ವರ್ಷಗಳಿಂದ ಕೊಡಗಿನಲ್ಲಿ ನಡೆದ ಗದ್ದಲದ 
ಕಾರಣ ಇಳಿಮುಖ ಕಾಣಿಸಿಕೊಂಡಿದೆ. ತಮಿಳ್ಳಾಡಿನಿಂದ ಜನ ಬರುತ್ತಾರೆ. 
ಆದರೆ ಕಾವೇರಿ ನೀರಿನಿಂದಲೇ ಬದುಕುವ ಮೈಸೂರು, ಮಂಡ್ಯ ಮತ್ತು 
ಬೆಂಗಳೂರು ಭಾಗದ ಜನ ಬರುವುದಿಲ್ಲ ಎಂಬ ಬಗ್ಗೆ ಕೊಡಗಿನ ಜನರಿಗೆ 
ತೀವ್ರ ಅಸಮಾಧಾನವಿದೆ. 

ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳ ಸಚಿವರು ಹಬ್ಬದ ದಿನದಂದು ಬಂದು 
ತಲಕಾವೇರಿಯಲ್ಲಿ ಕಾವೇರಿ ಮಾತೆಗೆ ಪೂಜೆಸಲ್ಲಿಸಿ ಹೋಗುವಂತೆ ಮಾಡುವುದರ 
ಮೂಲಕ ಆ ಭಾವನೆಗಳನ್ನು ಹೋಗಲಾಡಿಸಲು ಪ್ರಯತ್ನಿಸಲಾಯಿತು. ಅದರಂತೆ 
ಒಂದೆರಡು ವರ್ಷ ಕೆಲ ಸಚಿವರು ಬಂದು ಹೋದರು. ಕನ್ನಂಬಾಡಿ ತುಂಬಿದ 
ನಂತರ ಮುಖ್ಯಮಂತ್ರಿಗಳು ಬಂದು ಪೂಜೆ ಸಲ್ಲಿಸಿ ಹೋಗುವುದು ಇತ್ತೀಚೆಗೆ 
ಒಂದು ಸಂಪ್ರದಾಯ ಆಗಿದೆ. ಅದೇ ರೀತಿ ತುಲಾ ಸಂಕ್ರಮಣದ ದಿನ 
ತಲಕಾವೇರಿಯಲ್ಲಿ ಪೂಜೆ ಸಲ್ಲಿಸುವುದು ಸಂಪ್ರದಾಯವಾಗಬೇಕು ಎಂಬುದು 
ಕೊಡಗಿನ ಜನರ ಒತ್ತಾಯ . ಆ ನೆಪದಲ್ಲಾದರೂ ಇಲ್ಲಿನ ಪ್ರವಾಸಿ ಸೌಲಭ್ಯ 
ಅಲ್ಪಸ್ವಲ್ಪ ಸುಧಾರಿಸೀತು ಎಂಬ ನಿರೀಕ್ಷೆ ಇವರದ್ದು. 
- ತಲಕಾವೇರಿಯನ್ನು ಪ್ರಮುಖ ಪುಣ್ಯಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸುವುದಾದಲ್ಲಿ 
ಯಾವ ರೀತಿ ಮಾಡಬೇಕು ಎಂಬ ಬಗ್ಗೆ ಸ್ಪಷ್ಟ ಕಲ್ಪನೆ ಇದ್ದಂತಿಲ್ಲ. ತಲಕಾವೇರಿ 
ಸುತ್ತಮುತ್ತ ಪರಿಸರ ಹಾಳಾಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಸಮೀಪದ 
ಭಾಗಮಂಡಲದಲ್ಲಿ ಪ್ರವಾಸಿಗರಿಗೆ ಅಗತ್ಯವಾದ ವಸತಿ ಮತ್ತು ಊಟದ 
ವ್ಯವಸ್ಥೆ ಮಾಡುವುದು ಕ್ಷೇಮ ಎಂಬ ಮಾತಿದೆ. ಅದರಂತೆ ಕೊಡಗು ಜಿಲ್ಲಾ 
ಪಂಚಾಯತಿಯವರು ಭಾಗಮಂಡಲದಲ್ಲೊಂದು ಯಾತ್ರಿ ನಿವಾಸ ನಿರಿಸುವ 
ಯೋಜನೆ ಹಾಕಿಕೊಂಡಿದ್ದಾರೆ. 
- ಇಲ್ಲಿ ಎಲ್ಲಕ್ಕಿಂತ ದೊಡ್ಡಕೊರತೆಯೆಂದರೆ ತಲಕಾವೇರಿಗೆ ಹೋಗಿ ಬರಲು 
ಸೂಕ್ತ ಸಾರಿಗೆ ಸೌಲಭ್ಯ ಇಲ್ಲ. ಅದನ್ನು ತುರ್ತಾಗಿ ಸರಿಪಡಿಸಿದರೆ ಯಾತ್ರಿಕರು 
ಮಡಿಕೇರಿಯಲ್ಲಿ ಉಳಿದುಕೊಂಡಾದರೂ ಹೋಗಿಬರಲು ಅನುಕೂಲ ಆಗುತ್ತದೆ. 


* * * 


ಎಂಥ ಮರಳಯ್ಯ ಇದು ಎಂಥ ಮರಳು! 


ಟಿ. ಎ . ಸಾದಿಕ್ ಪಾಶಾ 


ಪೌರಾಣಿಕ, ಐತಿಹಾಸಿಕ ಹಿನ್ನೆಲೆಯ ತಲಕಾಡು ಐದು ಪ್ರಸಿದ್ಧ ದೇವಾಲಯಗಳಿಂದ 
ಹೆಸರು ಗಳಿಸಿದ್ದರೂ ಅದರ ಹಿನ್ನಲೆಯಲ್ಲಿರುವ ಮರಳು ಗುಡ್ಡವೇ ವಿಸ್ಮಯದ ತಾಣ. 
ಕರ್ನಾಟಕದ ಮಿನಿ ಥಾರ್ ಮರುಭೂಮಿ ಇಲ್ಲಿದೆ. 


ದಂಗುಬಡಿಸುವಂತೆ ಪ್ರಕೃತಿಯ ನಿತ್ಯೋತ್ಸವ ಇಲ್ಲಿ ನಡೆದಿದೆ. 
“ತಲಕಾಡು ಮರಳಾಗಲಿ, 
ಮಾಲಂಗಿ ಮಡುವಾಗಲಿ, 
ಮೈಸೂರು ಅರಸರಿಗೆ ಮಕ್ಕಳಾಗದೆ ಹೋಗಲಿ ” 

- ಎಂಬ ಶಾಪಗ್ರಸ್ತ ಭೂಮಿ ತಲಕಾಡು ಇಂದು ಮೈಸೂರು ಜಿಲ್ಲೆಯ 
ಒಂದು ಹೋಬಳಿ, ಈ ಹಿಂದೆ ಗಂಗ - ಚೋಳರ ರಾಜಧಾನಿಯಾಗಿದ್ದ ತಲಕಾಡು 
ಇಂದು ಸಣ್ಣ ಗ್ರಾಮವಾಗಿದ್ದರೂ ಇಲ್ಲಿರುವ ಐದು ಪ್ರಸಿದ್ಧ ದೇವಾಲಯಗಳಿಂದಾಗಿ 
ತಲಕಾಡು ಪವಿತ್ರ ಕ್ಷೇತ್ರವೆಂದು ಹೆಸರುಗಳಿಸಿದೆ. ಆದರೆ ನಮ್ಮ ರಾಜ್ಯದಲ್ಲೇ 
400 ಹೆಕ್ಟೇರುಗಳಷ್ಟು ವಿಸ್ತೀರ್ಣವುಳ್ಳ ಸುಂದರ ಹಿನ್ನೆಲೆಯನ್ನೊದಗಿಸಿದೆ. 


ಕಾವೇರಿ ಹರಿದು ಬಂದ ದಾರಿ 


ತಲಕಾಡಿಗೆ ಮೊದಲ ಬಾರಿಗೆ ಬಂದವರು ದೇವಾಲಯದ ಹಿನ್ನೆಲೆಯ ವನಸಿರಿ, 
ಅಲೆಅಲೆಯಾಗಿ ಗಾಳಿಗೆ ಏರಿಳಿಯುವ ಮರಳನ್ನು ನೋಡಿ ದಂಗುಬಡಿದರೆ, 
ಉಳಿದವರಿಗೆ ಇಲ್ಲಿ ಕೇಳಿ ಬರುವ ಪವಾಡಗಳೇ ಮುಖ್ಯವಾಗುತ್ತವೆ. 

ನೆಲದಿಂದ ಸುಮಾರು 20 - 30 ಅಡಿಗಳಷ್ಟು ಮೇಲಿರುವ ಈ ಮರಳರಾಶಿ 
ಹಿಂದೆ ಇದ್ದ ಎರಡು ಮೂರು ದೇವಸ್ಥಾನಗಳನ್ನು ಆಕ್ರಮಿಸಿಕೊಂಡು ದೇವಸ್ಥಾನದ 
ಗುರುತೂ ಸಹ ಉಳಿಯದಂತೆ ನಾಪತ್ತೆ ಮಾಡಿತ್ತು. 400 ಹೆಕ್ಟೇರ್ ವಿಸ್ತೀರ್ಣದ 
ಈ ಮರಳು ರಾಶಿಯಲ್ಲಿ ದೇವಸ್ಥಾನಗಳನ್ನು ಹುಡುಕುವುದು ಬಣಿವೆಯಲ್ಲಿ 
ಸೂಜಿ ಹುಡುಕಿದಂತೆ ಎನಿಸಿದರೂ ಉತ್ಕನನಕಾರರು ಛಲಬಿಡದ ತ್ರಿವಿಕ್ರಮನಂತೆ 
ದೇವಸ್ಥಾನವನ್ನು ಪತ್ತೆಮಾಡಿ, ಅದರ ಸುತ್ತಲಿನ ಮರಳನ್ನು ಮೇಲೆತ್ತಿಸಿ 
ಸಾರ್ವಜನಿಕರ ದರ್ಶನಕ್ಕೆ ಅನುಕೂಲ ಮಾಡಿಕೊಟ್ಟರು. 

ಅದರೆ ಇನ್ನಿತರ ಮಿನಿದೇವಾಲಯಗಳು , ನೃತ್ಯ ಸಭಾಮಂಟಪಗಳು , 
ಲಿಂಗಗಳು, ಹಿಂದೆ ವಾಸವಾಗಿದ್ದವರ ಮನೆಗಳು ಮಾಯವಾಗಿರುವುದರಿಂದ 
ಅಪೂರ್ವವಾದ ಸಾಂಸ್ಕೃತಿಕ ಸಂಪತ್ತು ಭೂಮಿಯ ತಳ ಸೇರಿದಂತಾಗಿದೆ. 
ಇಂದು ತಲಕಾಡಾಗಿರುವ ಈ ಊರಿಗೆ ನಾನಾ ಹೆಸರುಗಳಿವೆ. ದಳವನಪುರ, 
ತಲವನಪುರ, ರಾಜರಾಜಪುರ ಎಂಬ ಹೆಸರುಗಳಿದ್ದರೂ ತಲಕಾಡಿನ ನಂತರ 
ಬೇರಾವ ಹೆಸರೂ ಪ್ರಾಮುಖ್ಯ ಪಡೆದುಕೊಂಡಿಲ್ಲ . 

ನಂಬಿಕೆಗಳು 
ತಲಕಾಡಿನ ಮರಳು ದಿಢೀರ್ ಉದ್ದವವಾದದ್ದೇ ? 

ಇದರ ಬಗ್ಗೆ ನಿಖರವಾಗಿ ಎನೂ ತಿಳಿಯದು? ಮರಳು ಉದ್ಭವವಾದದ್ದರ ಬಗ್ಗೆ 
: ಜನರಲ್ಲಿ ಎರಡು ರೀತಿಯ ನಂಬಿಕೆಗಳಿವೆ. ಈ ಹಿಂದೆ ಇಂದು ಮರಳುಗುಡ್ಡವಾಗಿರುವ 

ಪ್ರದೇಶದಲ್ಲಿ ಮನೆಗಳಿದ್ದು, ಮೈಸೂರು ಮಹಾರಾಜರಾದ ಚಿಕ್ಕದೇವ ರಾಜ 
ಅರಸರ ಕಾಲದಲ್ಲಿ ಶ್ರೀರಂಗರಾಯರ ಪತ್ನಿಯಾದ ಅಲಮೇಲಮ್ಮನವರ ಮೇಲೆ 
ಒಡವೆಗಳಿಗಾಗಿ ಒತ್ತಡ ತಂದಾಗ ಅಲಮೇಲಮ್ಮನವರು ತಮ್ಮ ತವರುಮನೆಯಾದ 
ಮಾಲಂಗಿಗೆ ಬಂದು “ ತಲಕಾಡು ಮರಳಾಗಲಿ , ಮಾಲಂಗಿ ಮಡುವಾಗಲಿ , 
ಮೈಸೂರು ಅರಸರಿಗೆ ಮಕ್ಕಳಾಗದೇ ಹೋಗಲಿ” ಎಂದು ಶಾಪವಿತ್ತು ನದಿಗೆ 
ಧುಮುಕಿದರೆಂದು ಆಗ ತಲಕಾಡಿನಲ್ಲಿ ಮರಳಾಗಾಡಾಯಿತೆಂದು ಒಂದು ನಂಬಿಕೆ. 

ಪವಾಡಗಳನ್ನು , ಪುರಾಣಗಳನ್ನು ನಂಬದ ಮಂದಿ ಹುಚ್ಚು ಹೊಳೆ 
ತಲಕಾಡನ್ನು ಮುಳುಗಿಸಿದಾಗ ಮರಳುಗಾಡಾಯಿತೆಂದು ಮತ್ತೊಂದು ರೀತಿ 
ವ್ಯಾಖ್ಯಾನಿಸುತ್ತಾರೆ. ಆದರೆ ಹೆಚ್ಚು ಪ್ರಚಲಿತವಿರುವುದು ಶಾಪದ ನಂಬಿಕೆಯೇ . 

ಈ ಮರಳುಗುಡ್ಡೆಯ ಮತ್ತೊಂದು ಪ್ರಮುಖ ಆಕರ್ಷಣೆ ಗೇರುಮರಗಳು. 


ಕಾವೇರಿ ಹರಿದು ಬಂದ ದಾರಿ 


59 


ಅವು ಮರಳಿಗೆ ಒಂದು ಸುಂದರ ಹಿನ್ನೆಲೆ ಒದಗಿಸಿದೆ. ಮೊದಲು ಈ ಪ್ರದೇಶದಲ್ಲಿ 
ಮರಳು ಸಾವಿರ ಎಕರೆಗಳಷ್ಟು ಹಬ್ಬಿದ್ದು ಊರಿನ ನಾಗರಿಕರು ಅದನ್ನು ದೇವ 
ಸ್ಥಾನದ ಆಸ್ತಿಯೆಂದು ಭಾವಿಸಿ ಹಂತ ಹಂತವಾಗಿ ಆ ಸ್ಥಳಗಳಿಗೆ ಚೌಕಟ್ಟಿನ ಗುರುತು 
ನೀಡುವ ಮೂಲಕ ಮರಗಳನ್ನು ಬೆಳೆಸಿದರು . ಮರಗಳು ಬೆಳೆಯತೊಡಗಿದಂತೆ 
ಅರಣ್ಯ ಇಲಾಖೆ 1918ರಲ್ಲಿ ಅದನ್ನು ತನ್ನ ವಶಕ್ಕೆ ತೆಗೆದುಕೊಂಡಿತು. 

ಈ ಭೂಮಿಯಿಂದ ಅರಣ್ಯ ಇಲಾಖೆಗೆ ಲಕ್ಷಾಂತರ ರೂಪಾಯಿ 
ಆದಾಯವಿದ್ದರೂ , ಅದರಿಂದ ಬಂದ ಲಾಭದಲ್ಲಿ ತಲಕಾಡಿನ ಮರಳುಗಾಡನ್ನು 
ಅಭಿವೃದ್ಧಿ ಪಡಿಸುವ ಯಾವುದೇ ಕ್ರಮವನ್ನು ಅರಣ್ಯ ಇಲಾಖೆ ಕೈಗೊಂಡಿಲ್ಲ. 
ಈ ಮಿನಿ ಅರಣ್ಯ ಸಂಪತ್ತನ್ನು ರಕ್ಷಿಸಲು ಸಿಬ್ಬಂದಿಯ ಕೊರತೆಯನ್ನೇ ಅದು 
ಮುಂದು ಮಾಡುತ್ತದೆ. ಅರಣ್ಯ ಇಲಾಖೆ ಮಾಡಿರುವುದೆಂದರೆ ಕೇವಲ 
ವಿಶ್ರಾಂತಿಧಾಮವೊಂದನ್ನು ನಿರ್ಮಿಸಿ ಕೈ ತೊಳೆದುಕೊಂಡಿರುವುದು ಮಾತ್ರ. 


ಪ್ರತಿಭಟನೆ 

ತಲಕಾಡಿನ ಜೀವನಾಡಿಯಾಗಿರುವ ಮರಳುಗುಡ್ಡೆಯನ್ನು ಹಣವಾಗಿ 
ಪರಿವರ್ತಿಸಿಕೊಳ್ಳುವ ಕೆಲವರ ಪ್ರಯತ್ನಗಳನ್ನು ತಲಕಾಡಿನ ನಾಗರಿಕರೇ 
ತಡೆದಿರುವುದೊಂದು ಹೆಮ್ಮೆಯ ಸಂಗತಿ . 

ಈ ಮರಳುಗುಡ್ಡೆಯ ಮರಳನ್ನು ಹಿಂಡುಹಿಂಡಾಗಿ ಸಾಗಿಸುವ ಕೆಲಸ 
ಕೇವಲ ಕರ್ನಾಟಕ ಸರ್ಕಾರವಷ್ಟೇ ಅಲ್ಲದೆ ಕೇರಳ , ಗೋವಾ, ತಮಿಳುನಾಡು 
ರಾಜ್ಯಗಳೂ ಆರಂಭಿಸಿದವು. ಇದನ್ನು ಕಂಡು ಸುಮ್ಮನಿರಲಾರದ ತಲಕಾಡಿನ 
ನಾಗರಿಕರು ಪ್ರತಿಭಟಿಸಿದರು. ಮರಳು ಸಾಗಾಣಿಕೆಗೆ ಪರವಾನಗಿ ನೀಡಬಾರದೆಂದು 
ಸಂಬಂಧ ಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಆದರೆ ಸಂಬಂಧಪಟ್ಟ 
ಇಲಾಖೆಗಳು ಇದಕ್ಕೆ ಗಮನವನ್ನೇ ನೀಡಲಿಲ್ಲ . 

ಇದರಿಂದ ತಲಕಾಡಿನ ನಾಗರಿಕರು ಸಿಡಿದೆದ್ದರು. ಪೊಲೀಸರ ಬೆತ್ತದ ರುಚಿ 
ಕಂಡರು , ಬಂಧನಕ್ಕೊಳಗಾದರು. ಸರ್ಕಾರ ಆಗ ಪ್ರತಿಭಟನೆಗೆ ಮಣಿಯಿತು. 
ಮರಳು ಸಾಗಾಣಿಕೆಗೆ ಪರವಾನಗಿ ನೀಡುವುದನ್ನು ನಿಲ್ಲಿಸಿತು. ತಲಕಾಡು 
ಮರಳುಗಾಡು - ಎರಡೂ ಉಳಿಯಿತು. 

ಪ್ರವಾಸಿಗರ ಮೆಚ್ಚಿನ ತಾಣವಾಗಿರುವ ತಲಕಾಡಿನ ಮರಳುಗಾಡು ಅವರ 
ದಾರಿ ತಪ್ಪಿಸುವ ತಾಣವೂ ಆಗಬಹುದು. ಮರಳುಗುಡ್ಡೆಯನ್ನು ಚೆನ್ನಾಗಿ 
ಬಲ್ಲ ಸ್ಥಳೀಯರೇ ಬಂದ ದಾರಿತಪ್ಪುವ ಸಾಧ್ಯತೆ ಇರುವಾಗ ಪ್ರವಾಸಿಗರ 
ಸ್ಥಿತಿ ಏನಾಗಬಹುದು ? ಮರಳು ಗುಡ್ಡೆಯು ಎಲ್ಲ ಕಡೆಯೂ ಒಂದೇ 
ಸ್ವರೂಪದಲ್ಲಿರುವುದರಿಂದ ಒಮ್ಮೆ ಒಳಹೊಕ್ಕರೆ ಸುತ್ತಿಸುತ್ತಿ ಗುಡ್ಡೆಯ ಪಶ್ಚಿಮ 


ಬಲ್ಲ ಏನಾಗಬಹುದು ? ಮರಳು 


ಕರೆ ಸುತ್ತಿಸುತ್ತಿ ಗುಡ್ಡೆಯ 


ಕಾವೇರಿ ಹರಿದು ಬಂದ ದಾರಿ 


ಉತ್ತರ ದಕ್ಷಿಣ ಪೂರ್ವದ ಬಾಗಿಲುಗಳನ್ನು ತಲಪಲು ತಾಸುಗಳೇ ಹಿಡಿದೀತು. 
ಹಾಗಾಗೇ ಸ್ಥಳೀಯರು ಪ್ರವಾಸಿಗರಿಗೆ ಮರಳುಗುಡ್ಡೆಯನ್ನು ಹೊರಭಾಗದಿಂದಲೇ 
ವೀಕ್ಷಿಸುವುದು ಒಳ್ಳೆಯದೆಂದು ಸಲಹೆ ಮಾಡುತ್ತಾರೆ. 

ಮರಳುಗುಡ್ಡೆಯಲ್ಲಿ ಇತರ ಮರಗಳಂತೆ ಶ್ರೀಗಂಧವೂ ಇದೆ. ವೀರಪ್ಪನ್‌ಗೆ 
ಹೆದರಿ ಅವು ಸಸಿಯಾಗಿಯೇ ಉಳಿದಿವೆ. ಅವು ಬೆಳೆಸಿದ್ದಲ್ಲ; ಪ್ರಕೃತಿದತ್ತ ವರದಾನ. 

ಮರಳುಗುಡ್ಡೆಗಂಟಿಕೊಂಡಂತೆ ಸರಿದು ಹೋಗುವ ಕಾವೇರಿ ಕಪಿಲೆಯರ 
ಜುಳುಜುಳು ಮಂಜುಳನಾದ ಪ್ರವಾಸಿಗರ ಮತ್ತೊಂದು ಆಕರ್ಷಣೆ. ಅಷ್ಟೇ 
ಅಪಾಯಕಾರಿ . ಈಜು ಬಾರದವರು ಇದರೊಂದಿಗೆ ಸರಸವಾಡಿದರೆ ಜಲಸಮಾಧಿ 
ಖಚಿತ. ಇಂಥ ನಾಲೈದು ಉದಾಹರಣೆ ಈಗ ಸ್ಥಳೀಯರ ಮುಂದಿವೆ. 

ಹಾಗಾಗಿ ಪ್ರವಾಸೋದ್ಯಮ ಇಲಾಖೆ ಅಥವಾ ಅರಣ್ಯ ಇಲಾಖೆಯವರು 
“ ಇಲ್ಲಿನ ನೀರಲ್ಲಿ ಅಪಾಯಕಾರಿ ಹೊಂಡಗಳಿರುವುದರಿಂದ ಈಜು ಬಾರದವರು 
ನೀರಿನೊಡನೆ ಸರಸವಾಡಬಾರದು ” ಎಂದು ಎಚ್ಚರಿಕೆ ನೀಡುವುದು ಅಗತ್ಯ . 


ವರದಾನ 

ಮರಳುಗುಡ್ಡೆಯ ಗೇರು ಮರಗಳು ಪ್ರಕೃತಿ ನೀಡಿದ ವರದಾನ. ಹೆಜ್ಜೆ 
ಹೆಜ್ಜೆಗೂ ಸಾವಿರ ಸಂಖ್ಯೆಯಲ್ಲಿ ನೋಡಸಿಗುವ ಹಳದಿ ಹಾಗೂ ಕೆಂಬಣ್ಣದ 
ಹಣ್ಣುಗಳು ಪ್ರತಿವರ್ಷ ಚಳಿಗಾಲ ಆರಂಭವಾಗುತ್ತಿದ್ದಂತೆ ಹೂಬಿಟ್ಟು ಬೇಸಿಗೆಯ 
ವೇಳೆಗೆ ಹಣ್ಣುಗಳಾಗಿ ಇಡೀ ಮರಳುಗುಡ್ಡೆಗೆ ಅಪೂರ್ವ ಕಾಂತಿಯನ್ನು 
ತಂದುಕೊಡುತ್ತವೆ. ಆದರೆ ಅವುಗಳನ್ನು ರುಚಿ ನೋಡುವುದು ಮಾತ್ರ 
ಅಸಾಧ್ಯವಾದ ಮಾತು. ಏಕೆಂದರೆ ಅವು ಇಲ್ಲಿನ ಖಾಸಗಿ ಗುತ್ತಿಗೆದಾರರ ಸ್ವತ್ತು. 
ತಿನ್ನಲೇಬೇಕೆಂಬ ಬಯಕೆಯಿದ್ದರೆ ಅದಕ್ಕೆ ಖಾಸಗಿ ಗುತ್ತಿಗೆದಾರರ ಅನುಮತಿ 
ಪಡೆಯಬೇಕು. ಖಾಸಗಿ ಗುತ್ತಿಗೆದಾರರಿಂದ ಅರಣ್ಯ ಇಲಾಖೆ ಪಡೆಯುತ್ತಿರುವ 
ಲಾಭದಲ್ಲಿ ಸ್ವಲ್ಪವನ್ನಾದರೂ ಬಳಸಿ ಮರಳುಗುಡ್ಡೆಯ ನಾಲ್ಕು ದಿಕ್ಕುಗಳಲ್ಲಿ ವಿಶ್ರಾಂತಿ 
ಧಾಮಗಳನ್ನು ನಿರ್ಮಿಸಿದರೆ ಪ್ರವಾಸಿಗರಿಗೆ ಎಷ್ಟೋ ಅನುಕೂಲವಾದೀತು. 
- ತಲಕಾಡಿನ ಮರಳುರಾಶಿ ಕೇವಲ ಪ್ರವಾಸಿಗರಿಗಷ್ಟೇ ಸೀಮಿತವಾಗಿಲ್ಲ. ಇದಕ್ಕೆ 
ಚಿತ್ರರಂಗವೂ ಮರುಳಾಗಿದೆ. ಹಿಂದಿ, ತೆಲುಗು, ತಮಿಳು, ಕನ್ನಡ ಭಾಷೆಗಳ 
ಸುಮಾರು ಐವತ್ತಕ್ಕೂ ಹೆಚ್ಚು ಚಿತ್ರಗಳು ತಲಕಾಡಿನ ನಿಸರ್ಗದ ಮಡಿಲಲ್ಲಿ 
ಚಿತ್ರೀಕರಣಗೊಂಡಿವೆ. ಆದರೆ ಇಲ್ಲಿ ಚಿತ್ರತಂಡದವರಿಗೆ ತಂಗಲು ಪ್ರವಾಸಿ 
ಮಂದಿರವಾಗಲೀ , ಒಳ್ಳೆಯ ಹೋಟೆಲ್ ಆಗಲಿ ಇಲ್ಲ. ಅಲ್ಲದೆ ಚಿತ್ರೀಕರಣಕ್ಕೆ 
ಪರವಾನಗಿ ಪಡೆಯಲು ಅಲೆಯುವ ಪರಿಸ್ಥಿತಿ. ಇದರಿಂದಾಗಿ ಚಿತ್ರೀಕರಣ 
ನಿರೀಕ್ಷಿತ ಮಟ್ಟದಲ್ಲಿ ನಡೆಯುತ್ತಿಲ್ಲ. ಸರ್ಕಾರ ಇದರತ್ತ ಸ್ವಲ್ಪವಾದರೂ ಗಮನ 


ಕಾವೇರಿ ಹರಿದು ಬಂದ ದಾರಿ 


61 


ಹರಿಸಿದರೆ ನಮ್ಮವರು ಹೊರಾಂಗಣ ಚಿತ್ರೀಕರಣಕ್ಕಾಗಿ ಹೊರ ಹೋಗುವುದು 
ಕಡಿಮೆಯಾಗುವುದಲ್ಲದೆ, ಹೊರ ರಾಜ್ಯದ ತಂಡಗಳೂ ಚಿತ್ರೀಕರಣಕ್ಕೆ 
ಬರುವುದರಿಂದ ಸರ್ಕಾರದ ಆದಾಯವೂ ಹೆಚ್ಚುವುದು. 

ತಲಕಾಡಿನ ಪ್ರಕೃತಿ ಪರಿಸರವನ್ನು ಪ್ರವಾಸೋದ್ಯಮ ಇಲಾಖೆ ಸಂಪೂರ್ಣವಾಗಿ 
ದುಡಿಸಿಕೊಂಡಾಗ ಶಾಪಗ್ರಸ್ತ ತಲಕಾಡು ಹಾಗೂ ಅದರ ಮರಳ ನಿಧಿ ಎರಡಕ್ಕೂ 
ಹೊಸ ಅರ್ಥ ಬಂದೀತು. 


* * * 


: : 62 


ತಲಕಾಡು: ಮರಳು ರಾಶಿಯತ್ತ ಹೊರಳು ನೋಟ 


ಟಿ. ಆರ್ . ಅನಂತರಾಮು 


ಪ್ರಾಚ್ಯ ಶೋಧಕರಿಗೆ ಇಲ್ಲಿ ನೂರಾರು, ಸಾವಿರಾರು ವರ್ಷಗಳ ಇತಿಹಾಸ 
ಕೆದಕುವ ತವಕ. ಭೂವಿಜ್ಞಾನಿಗಳಿಗೆ ಕೋಟಿ ವರ್ಷಗಳ ಹಿಂದಿನ ರಹಸ್ಯ ಬೆದಕುವ 
ತವಕ. ಇಷ್ಟೆಲ್ಲ ಮರಳು ಇಲ್ಲಿ ಬಂದಿದ್ದು ಹೇಗೆ? ಇದರ ಹುಟ್ಟಿನ ಗುಟ್ಟೇನು? 


1 


. 


ಹೊತ್ತು ನೆತ್ತಿಗೇರಿತ್ತು. ಮರಳುಗುಡ್ಡೆಗಳ ಮೇಲೆ ಇಳಿಯುತ್ತಿದ್ದ ಪಾದಗಳನ್ನು 
ಮೆಲ್ಲನೆ ಎತ್ತಿ ಊರುತ್ತಿದ್ದೆ . ಮರುಕ್ಷಣದಲ್ಲೇ ಗುರುತೆಲ್ಲ ಅಳಿಸಿ ಹೋಗುತ್ತಿತ್ತು. 
ತಲಕಾಡಿನ ಮರಳ ರಾಶಿಯ ಮೇಲೆ ಸಹಸ್ರಾರು ಹೆಜ್ಜೆಗಳು ಮೂಡಿವೆ; ಗುರುತಿಲ್ಲದೆ 
ಮಾಯವಾಗಿವೆ. ಮರಳ ಪುಟ್ಟ ಪುಟ್ಟ ಗುಡ್ಡೆಗಳನ್ನು ಏರಲು ನೀಲಗಿರಿ ಸಸ್ಯದ 
ತಾಯಿ ಬೇರಿನಿಂದ ಟಿಸಿಲೊಡೆದ ಮರಿಬೇರುಗಳನ್ನು ಆಶ್ರಯಿಸಿದೆ. ಅವೂ ಕೂಡಾ 
ಕಾಲೂರಿ ನಿಲ್ಲಲು ನಿತ್ಯ ಹೋರಾಟ ನಡೆಸಿವೆ. ನಡುಪ್ರಾಯ ಮೀರಿದ ಸಸ್ಯಗಳು 
ಬೇರಿಳಿಸಿವೆ; ಮತ್ತೆ ಕೆಲವು ನಗ್ನವಾದ ಮರಳಿನ ಮೇಲೆ ಹಿಡಿತ ಸಾಧಿಸಲು 
ಹೋರಾಡುತ್ತಿವೆ. ಬೇರೆಡೆ ನೀಲಗಿರಿ ಸಸ್ಯ ಶಾಪಗ್ರಸ್ತ, ಇಲ್ಲಿ ವರರೂಪಿ, ಮರಳು 
ದಿಬ್ಬದ ಬಾಗು ಬಳಕುಗಳಿಗೆ ತೂಗುಯ್ಯಾಲೆಯಾಡುತ್ತಲೇ ವೈದ್ಯನಾಥೇಶ್ವರನ 
ಗುಡಿಗೆ ಮರಳು ಒತ್ತಿ ಬಾರದಂತೆ ಈ ಗಿಡಗಳು ಲಕ್ಷ್ಮಣಗೆರೆ ಹಾಕಿ ಹಿಡಿದಿಟ್ಟಿವೆ ; 
ಗಡಿ ರಕ್ಷಣ ಪಡೆಯಂತೆ ಸಾಲುಗಟ್ಟಿ ನಿಂತಿವೆ. ಸುಮಾರು ನಾಲ್ಕಾಳು ಎತ್ತರದ 


ಕಾವೇರಿ ಹರಿದು ಬಂದ ದಾರಿ 


63 


{ ! 


ಮುಳುಕಿ 


ಮರಳುಗುಡ್ಡೆಗಳ ಮೇಲೆ ಕುಸಿದ ತಲಕಾಡಿನ ಮರಳುದಿಬ್ಬದ ನಕ್ಷೆ 
ಕಾಲುಗಳನ್ನು ಕಿತ್ತು ನೆತ್ತಿ ಮುಟ್ಟಿದಾಗ 

ದಿ ಜಗಲಿ 
ಮತ್ತೆ ಮತ್ತೆ ತಲಕಾಡು ತಲೆಕಾಡುತ್ತಿತ್ತು. 
ಅಲಮೇಲಮ್ಮನ ಶಾಪ ಬಾಯಿ 
ಪಾಠವಾಗಿತ್ತು. ವಿಜಯನಗರದ 
ಪ್ರತಿನಿಧಿಯಾಗಿದ್ದ ಶ್ರೀರಂಗರಾಯನ 
ಸುಂದರ ಮಡದಿ ಅಲಮೇಲಮ್ಮ 
ಮೈಸೂರರಸರಿಗೇನೋ ಶಾಪವಿಟ್ಟಳು; 

ಮಾಧವ ಮಂ | 
ಆದರೆ ತಲಕಾಡು ಮರಳಾದರೆ, 

ಅಣೆಕಟ್ಟು | 
ಮಾಲಂಗಿ ಮಡುವಾದರೆ 
ಅಲಮೇಲಮ್ಮನಿಗೇನು ಲಾಭ ? 

ಹೊಸತಲಕಾಡು 
ಎಲ್ಲಿಂದ ಬಂತು ಈ ಮರಳರಾಶಿ? 

ತಲಕಾಡು ಮರಳು ದಿಬ್ಬ 
ಯಾರ ಉಸಾಬರಿ ಇದು ? 

•ಹಳತಲಾದ . 
ಮರಳ ದಿಬ್ಬಗಳ ಬೆನ್ನೇರಿ ಗಡಿಯ 
ಗೆರೆ ಹಿಡಿದು ಕೀರ್ತಿನಾರಾಯಣನ 
ಗುಡಿಯತ್ತ ಬಂದೆ. ಇಲ್ಲಿ ಮರಳ ದಿಬ್ಬಗಳು ಹತ್ತು ಮೀಟರಿಗೂ ಎತ್ತರ, ಹಠಾತ್ತನೆ 
ಗೋಡೆ ಎದುರಾದಂತೆ ಭಾಸ, ಗಿರಣಿಯ ಬಾಯಿಂದ ಅಕ್ಕಿ ಉದುರುವಂತೆ 
ಇಲ್ಲಿ ಮರಳು. ಪುಟ್ಟ ಹುಡುಗಿ ಜಾರುಗುಪ್ಪೆಯಾಡುತ್ತ, ಕುಸಿಯುತ್ತ, ಹಕ್ಕಿಯ 
ಹುರುಪಿನಲ್ಲಿ ನಲಿಯುತ್ತಿದ್ದಳು. ಬುಡದಲ್ಲೇ ಬಿಳಿ ಡೇರೆಗಳು ಕಂಡವು. ಅಲ್ಲಿ 
ಕಣ್ಣಲ್ಲಿ ಕಣ್ಣಿಟ್ಟು ನೆಲ ಬಗೆದಿರುವ ಪ್ರಾಚ್ಯ ಸಂಶೋಧಕರ ತಂಡಕ್ಕೆ ಮಾರ್ಗದರ್ಶನ 
ನೀಡುತ್ತಿದ್ದ ಕೃಷ್ಣಮೂರ್ತಿಗಳು ಟೇಪಿನೊಡನೆ ಅಖಾಡಕ್ಕಿಳಿದು ಕೈ ಮೈ ಮಣ್ಣು 
ಮಾಡಿಕೊಂಡು ಇತಿಹಾಸ ಬಗೆಯುತ್ತಿದ್ದರು. ಉಪಾಯವಾಗಿ ತಳಪಾಯ 
ಬಿಡಿಸುತ್ತಿದ್ದರು. ಕಾಲದ ಬೆನ್ನೇರಿ ಹಿನ್ನಡೆಯುತ್ತಿದ್ದರು. 
- ' ಯಾವ ನಿಧಿಗಾಗಿ ಶೋಧ ನಡೆಸುತ್ತಿದ್ದೀರಿ?' ಎಂದೆ ಪರಿಚಯ 
ಮಾಡಿಕೊಳ್ಳುತ್ತ. 


Lಲು 


ನಿಧಿ? ಹೌದು, ಇದು ನಮಗೆ ನಿಧಿಯೇ ಎಂದು ಹಣೆಯ ಬೆವರನ್ನು 
ಮಣ್ಣಿನ ಕೈಗಳಲ್ಲಿ ಒರಸಿಕೊಳ್ಳುತ್ತ ಹತ್ತಿರವಿದ್ದ ನೇರಳೆಮರದತ್ತ ಬೊಟ್ಟು ಮಾಡಿ 
ಹೇಳಿದರು . 

ಅಲ್ಲಿ ಕೆಲವು ತಿಂಗಳ ಹಿಂದೆ ಪಾರ್ಶ್ವನಾಥನ ವಿಗ್ರಹವೊಂದು ದೊರೆಯಿತು. 
ಅದರ ಜಾಡು ಅನುಸರಿಸಿ ಬಂದಾಗ ಈ ದಿಬ್ಬ ಕಾಣಿಸಿತು. ನಾವು ನಡೆಸಿರುವ 


ಕಾವೇರಿ ಹರಿದು ಬಂದ ದಾರಿ 


ಉತ್ಕನನಕ್ಕೆ ಅದೇ ಪ್ರೇರಣೆ; ತಲಕಾಡು ಗಂಗರ ರಾಜಧಾನಿಯಾಗಿದ್ದರೂ 
ಅವರ ಒಂದಾದರೂ ಬಸದಿಗಳು ಇಲ್ಲಿಂದ ವರದಿಯಾಗಿಲ್ಲ. ಅವರು ಕಟ್ಟಾ 
ಜೈನ ಮತದವರು' ಎಂದು ಹೇಳುತ್ತ ನೆಲದಾಳದಲ್ಲಿ ಬಿಡಿಸಿದ್ದ ಕಟ್ಟಡದ 
ಅಡಿಪಾಯಗಳನ್ನು ತೋರಿಸಿದರು. 

'ನೋಡಿ, ಇಲ್ಲಿ ಬಳಸಿರುವ ಮರಳು ನದಿಯಿಂದ ತಂದದ್ದು, ಆಗ್ಗೆ ಈ 
ಮರಳು ರಾಶಿ ಇದ್ದಿದ್ದರೆ, ದೂರದ ನದಿಯಿಂದ ತರುವ ಅವಶ್ಯಕತೆಯಾದರೂ 
ಏನಿತ್ತು? ಪ್ರಶ್ನೆ ಕೇಳುತ್ತಲೇ ಉತ್ತರಿಸುತ್ತಿದ್ದರು. ಮರಳಿನ ಹುಟ್ಟನ್ನು ನಾಲ್ಕು ನೂರು 
ವರ್ಷಗಳ ಹಿಂದಕ್ಕೆ ಸರಿಸುತ್ತಿದ್ದರು. 

“ ನಿಧಿ ಎಂದರೆ ನಗನಾಣ್ಯವೇ ಆಗಬೇಕೆ?' ನನಗೆ ನಾನೇ ಕೇಳಿಕೊಂಡೆ. 

ತಲಕಾಡಿನ ದೇವಾಲಯಗಳ ಸುತ್ತಮುತ್ತ ನಾಲ್ಕಾರು ಕಡೆ ಮರಳನ್ನು 
ಬಗೆದಿದ್ದಾರೆ. ಏನೆಲ್ಲ ಪುರಾವೆ ಹುಡುಕಿದ್ದಾರೆ. ಇಟ್ಟಿಗೆ ಚೂರು, ಒಡೆದ ಮಡಕೆ, 
ಸ್ಮಶಾನ, ಎಲುಬು, ಒಲೆ ಬೂದಿ, ಇತಿಹಾಸ ಬಗೆಯಲು ಏನೆಲ್ಲ ಪರಿಕರ! ಗಂಗರ 
ಕಾಲಕ್ಕಿಂತ ಹಿಂದೆ ಸರಿದು ಶಾತವಾಹನ ಕಾಲವನ್ನೂ ಮೀರಿ ನವಶಿಲಾಯುಗದತ್ತ 
ಪಯಣ ಬೆಳೆಸಿದ್ದರು. 

- “ಕೀರ್ತಿನಾರಾಯಣ ದೇವಾಲಯ ಕ್ರಿ.ಶ. 1117ನೇ ಇಸವಿಯಲ್ಲಿ ಕಟ್ಟಿದ್ದು. 
ಇನ್ನು ಪಾತಾಳೇಶ್ವರ ದೇವಾಲಯ ಗಂಗ, ಚೋಳರ ಕಾಲದ್ದು. ವೈದ್ಯನಾಥೇಶ್ವರ 
ದೇವಾಲಯ ವಿಜಯನಗರ ಕಾಲದ್ದು . ಆಗ ಮರಳು ಒತ್ತಿ ಬರುತ್ತಿದ್ದರೆ ಈ ಗುಡಿ 
ಗೋಪುರಗಳನ್ನೇಕೆ ಇಲ್ಲಿ ಕಟ್ಟುತ್ತಿದ್ದರು ? ಹಲವು ಶತಮಾನಗಳ ಇತಿಹಾಸವನ್ನು 
ಬಗೆಯುತ್ತ ಅವರು ಹಿಂದೆ ಹಿಂದೆ ಸರಿಯುತ್ತಿದ್ದರು. ನೂರು, ಇನ್ನೂರು, ಸಾವಿರ 
ವರ್ಷಗಳ ಕಾಲಮಿತಿಯಲ್ಲಿ ಅವರು ಸುತ್ತುತ್ತಿದ್ದರೆ ನನಗೋ ಲಕ್ಷ ವರ್ಷಗಳ 
ಬಗ್ಗೆ ಅಲಕ್ಷ . ನೂರುಕೋಟಿ ವರ್ಷಗಳಾಚೆ ನಿಮಿಷಾರ್ಧದಲ್ಲಿ ಲಗುಬಗೆಯಿಂದ 
ನೆಗೆಯುವ ತವಕ. ಕಾವೇರಿಯ ನಾಲ್ಕು ಶತಮಾನಗಳ ಆಟಕ್ಕಿಂತ ಹಿಂದೆ ಸರಿದು 
ಆಕೆಯ ಪೂರ್ವಾಶ್ರಮವನ್ನು ಹಿಡಿಯಲು ಹೋಗಿದ್ದೆ. ಹುಡುಕುತ್ತಿದ್ದುದು ನದಿ 
ಮೂಲವನ್ನಲ್ಲ, ಮೂಲನದಿಯ ಪಾತ್ರವನ್ನು , ಅಲಮೇಲಮ್ಮನ ಕಹಿ ಶಾಪವನ್ನು 
ತೂರಿ ಬರುತ್ತಿದ್ದ ಮರಳು ಮತ್ತೆ ಮತ್ತೆ ನೆನಪಿಗೆ ತರುತ್ತಿತ್ತು. 

ಆದರೂ ಶಾಪದಿಂದ ಮರಳಾಯ್ಕೆಂದು ಮರುಳಾಗುವ ಮನಸ್ಸಿರಲಿಲ್ಲ. 

ಕಾವೇರಿ ಇಲ್ಲಿ ಮುನ್ನೂರು ಕೋಟಿ ವರ್ಷಗಳ ಪುರಾತನ ಬಂಡೆಯ 
ಮೇಲೆ ಹರಿಯುತ್ತಿದ್ದಾಳೆ. ಇಂಥ ಮೂಲಶಿಲೆಗಳ ಮೇಲೆ ಹರಿಯುವ ಅದೃಷ್ಟ 
ಇತರ ನದಿಗಳಿಗೆ ಇಲ್ಲ. ಈ ಪುರಾತನ ಬಂಡೆಗಳನ್ನು ನೀರಿನ ಒತ್ತಡದಿಂದ 
ಕೊರೆದರೆ ಅಪ್ಪಟ ಸ್ಪಟಿಕದಂಥ ಮರಳು ಸಿಗುತ್ತದೆ ವಿನಾ ಹೂಳು ಮಣ್ಣು, 
ಕೆಸರು ಅಥವಾ ಆಲೂಗಡ್ಡೆ, ಕುಂಬಳಕಾಯಿಯಂಥ ಕಲ್ಲು ಸಿಗುವುದಿಲ್ಲ. 


ಕಾವೇರಿ ಹರಿದು ಬಂದ ದಾರಿ 


65 


ಇಲ್ಲಿನ ಇನ್ನೊಂದು ವಿಶೇಷವೆಂದರೆ , ಮಾಲಂಗಿಯ ಬಳಿ ಕಾವೇರಿ ಹಠಾತ್ತಾಗಿ 
ತಿರುವು ಪಡೆದಿದೆ. ತಿರುವಿದ್ದಲ್ಲಿ ನದಿ ಸೆಳೆತ ಅತಿಯಾಗಿ, ಬಂಡೆಯ ಕೊರೆತವೂ 
ಹೆಚ್ಚುತ್ತದೆ. ಮೂರನೆಯ ವಿಶೇಷವೆಂದರೆ, ಇದೇ ಸ್ಥಳದಲ್ಲಿ ಗಾಳಿಯೂ ತೀವ್ರವಾಗಿ 
ಬೀಸುತ್ತಿರುತ್ತದೆ. ನಾಲ್ಕನೆಯ ವಿಶೇಷ ಏನೆಂದರೆ, ಇದೇ ನದಿಪಾತ್ರದ ಕೊಂಚ 
ಮೇಲ್ಗಡೆ ಮಾಧವಮಂತ್ರಿ ಒಡ್ಡನ್ನು ನಿರ್ಮಿಸಿದ್ದರಿಂದ ನದಿಯಲ್ಲಿ ನೀರು 
ಕಮ್ಮಿಯಾಗಿ, ಮರಳಿನ ರಾಶಿಯ ಬಹುಭಾಗ ಗಾಳಿಗೆ ಮೈಚಾಚಿಕೊಂಡಂತಾಂಗಿದೆ. 
ಈ ಎಲ್ಲ ಅಂಶಗಳೂ ಒಟ್ಟಾಗಿ, ಭಾರತದ ಬೇರೆ ಯಾವ ನದಿತೀರದಲ್ಲೂ ಕಾಣ 
ಸಿಗದಂಥ ಅಪರೂಪದ ಮರುಭೂಮಿ ನಿರ್ಮಿತವಾಗಿದೆ ಹಸಿರಿನ ಮಧ್ಯೆ. ಇಲ್ಲಿ 
ಮರಳೇ ಓಯಸಿಸ್ ' ಆಗಿದೆ. 

ಅಲಮೇಲಮ್ಮ ಎಂದೋ ಜಾನಪದಕ್ಕೆ ಸೇರಿ ಹೋಗಿದ್ದರೂ ಒಂದು 
ಅಂಶವನ್ನಂತೂ ಸಷವಾಗಿ ದಾಖಲಿಸಿದ್ದಾಳೆ. ಒಂದು ವೇಳೆ ತಲಕಾಡು 
ಆಗ ಮರಳಾಗಿದ್ದರೆ, ಆಕೆ ಶಾಪ ಕೊಡುವ ಅವಶ್ಯಕತೆಯಾದರೂ ಏನಿತ್ತು ? 
ಪ್ರಾಯಶಃ ಆಗಿನ್ನೂ ಮರಳು ರಾಶಿಗಳು ಮೂಡಲು ಪ್ರಾರಂಭಿಸಿದ್ದವೇನೋ . 
ಹಾಗೆಯೇ ನದಿಯ ಡೊಂಕಿನ ಭಾಗದಲ್ಲಿರುವ ದಕ್ಷಿಣದ ಮಾಲಂಗಿ ಹೆಚ್ಚು 
ಕೊರೆತಕ್ಕೊಳಗಾಗಿ ಮಡುವಾಗಲು ಪ್ರಾರಂಭಿಸಿರಬೇಕು. ಭವಿಷ್ಯದಲ್ಲಿ ಇಲ್ಲಿ ಮರಳು 
ರಾಶಿ ಉಂಟಾದೀತೆಂದು ಆಕೆ ಊಹಿಸಿದ್ದಳೆ ? ಅವಳ ಸಾಮಾನ್ಯ ಜ್ಞಾನವನ್ನು 
ಕೊಂಡಾಡುತ್ತ, ಕಾವೇರಿಯತ್ತ ಮುಖ ಮಾಡಿದೆ. ಮುಕ್ಕಾಲು ಕಿಲೋಮೀಟರ್ 
ಪಾಸಲೆಯಲ್ಲೇ ಕಾವೇರಿ ಸದ್ದಿಲ್ಲದೆ ಹರಿಯುತ್ತಾಳೆ, ಅಗಲವಾಗಿ ಮೈಚೆಲ್ಲಿ 
ಹರಿಯುವ ಈ ಭಾಗದಲ್ಲಿ ನದಿಯ ಮಧ್ಯಭಾಗದವರೆಗೂ ಸಲೀಸಾಗಿ ಸಾಗಿ 
ನಡೆಯಬಹುದಾದ ಆಳ, ಕೈಯಲ್ಲಿದ್ದ ಟೇಪು ಬಿಚ್ಚಿದೆ. ಕೇವಲ ಒಂದೂವರೆ 
ಮೀಟರು ಆಳ, ಹತ್ತಾರು ಯುವಕರು ನೀರಿನಲ್ಲಿ ಮೈ ಮರೆತಿದ್ದರು. ತೆಪ್ಪಗಳ 
ತಳಕ್ಕೆ ಟಾರು ಬಳಿದ ಗೋಣಿತಾಟನ್ನು ಮೆತ್ತಿ ವಾಟರ್‌ಪ್ಯೂಫ್ ಮಾಡಿದ್ದ 
ಬೆಸ್ತರು ಗಿರಾಕಿಗಳಿಗಾಗಿ ಕಾಯುತ್ತಿದ್ದರು. ಮತ್ತೆ ಮತ್ತೆ ನೋಡಿದೆ. ಕಾವೇರಿ 
ನದಿ ತಲಕಾಡಿನೆಡೆಗೆ ಮಹಾವ್ಯಾಧ ನಕ್ಷತ್ರ ಪುಂಜದಂತೆ ಬಾಗಿದ್ದಳೆ, ಕಾವೇರಿ 
ಇಲ್ಲಿ ದಿಕ್ಕು ಬದಲಾಯಿಸಿ ಹರಿಯುವ ಚತುರ್ವಾಹಿನಿ, ತನ್ನ ಮಡಿಲಿಗೆ ವಂಕಿ 
ಧರಿಸಿಕೊಂಡ ಮಹಾತಾಯಿ . ಪಥವನ್ನು ಗುರುತಿಸಿಕೊಳ್ಳುತ್ತ ಅಂಕುಡೊಂಕಾಗಿ 
ಗಸ್ತು ಹೊಡೆದಿದ್ದಾಳೆ. ಕೊರೆದು ಕೊರೆದು ಎಂದೋ ಒಮ್ಮೆ ಮಾಲಂಗಿಯನ್ನೇ 
ಮುಗಿಸುವ ಹುನ್ನಾರು ಮಾಡಿದ್ದಾಳೆ. 

ಕಾವೇರಿ ತನ್ನ ಪಾತ್ರದುದ್ದಕ್ಕೂ ಸ್ವಯಾರ್ಜಿತ ಕೊಚ್ಚಿ ತಂದ ಮರಳರಾಶಿಯನ್ನು 
ಜಾಲಿಸಿ ಪ್ರವಾಹವಾದಾಗಲೆಲ್ಲ ಹೊರಳಿಸಿದ್ದಾಳೆ . ತನ್ನ ಈ ಕೈಂಕರ್ಯಕ್ಕೆ ಗಾಳಿಯ 
ನೆರವನ್ನು ಬೇಡಿದ್ದಾಳೆ. ನೈಋತ್ಯ ದಿಕ್ಕಿನಿಂದ ಬಲವಾಗಿ ಬೀಸುವ ಗಾಳಿ ಸರಕು 


ಕಾವೇರಿ ಹರಿದು ಬಂದ ದಾರಿ 


ಸಾಗಿಸುವ ಗುತ್ತಿಗೆದಾರರಂತೆ ನದಿ ಹೊರಳಿಸಿದ ಮರಳ ರಾಶಿಯನ್ನು ತಲಕಾಡಿನತ್ತ 
ತೂರಿದೆ. ಗುಡ್ಡೆಗಳನ್ನು ನಿರ್ಮಿಸಿ ಜಾರುಗುಪ್ಪೆ ಮಾಡಿದೆ. 
- ಕಾವೇರಿಯ ವೈಶಿಷ್ಟ್ಯವನ್ನು ಇನ್ನೊಮ್ಮೆ ಮನನ ಮಾಡೋಣ, ಬೆಳೆಯುತ್ತಿರುವ 
ಹಿಮಾಲಯವನ್ನು ಹಸಿಹಸಿಯಾಗಿ ಕೊಚ್ಚುವ ಗಂಗಾ ಬ್ರಹ್ಮಪುತ್ರ ನದಿಗಳಂತಲ್ಲ 
ಇದು. ಹಿಮಾಲಯದ ನದಿಗಳಂತೆ ಬುಡಕಿ , ಮರಗಳನ್ನು ಜಟಾಪಟಿ 
ಮಾಡುತ್ತ, ಕಣಿವೆಯನ್ನೇ ಕ್ರೀಡಾಂಗಣ ಮಾಡಿಕೊಂಡಿಲ್ಲ ನಮ್ಮ ಕಾವೇರಿ, ಅತಿ 
ಪುರಾತನ ಬಂಡೆಯ ಮೇಲೆ ನಿಧಾನ ಬಳುಕಿ ಸಾಗುತ್ತ ಶ್ವೇತ ಶುಭ್ರ ಮರಳನ್ನು 
ನಿರಂತರವಾಗಿ, ಒಂದೇ ವೇಗದಲ್ಲಿ ಕೊರೆದು ತೆಗೆಯುತ್ತಿದ್ದಾಳೆ. ಒಂದು ವೇಳೆ 
ಮುಡುಕುತೊರೆಯ ಗುಡ್ಡಗಳು ಕಾವೇರಿಯನ್ನು ನೇರವಾಗಿ ಹರಿಯಬಿಟ್ಟಿದ್ದರೆ 
ಪ್ರಾಯಶಃ ಕಾವೇರಿ ಚತುರ್ವಾಹಿನಿಯಾಗಿ ವಂಕಿ ಸುತ್ತುತ್ತಿರಲಿಲ್ಲ. ಮಾಲಂಗಿ 
ಮಡುವಾಗುತ್ತಿರಲಿಲ್ಲ. ತಲಕಾಡು ಮರಳಾಗುತ್ತಿರಲಿಲ್ಲ. ಇನ್ನು ಮೈಸೂರಿನ 
ಅರಸರಿಗೆ ಮಕ್ಕಳಾಗದಿರುವುದು ಬೇರೆಯ ಮಾತು. 

ತಲಕಾಡಿನ ಮರಳರಾಶಿಯ ಅಂಚನ್ನು ಹಿಡಿದು ಊರು ದಾಟಿ ಮಾಧವ 
ಮಂತ್ರಿಯ ಅಣೆಕಟ್ಟೆಯತ್ತ ನಡೆದೆ. ಈ ಮಹಾರಾಯ ವಿಜಯನಗರದ ಆಳ್ವಿಕೆಯ 
ಕಾಲದಲ್ಲೇ ತಲಕಾಡಿಗೆ ನೀರುಣಿಸಲು ಹೆಮ್ಮಿಗೆಯ ಬಳಿ ಕಾವೇರಿಗೆ ಒಡ್ಡು 
ನಿರ್ಮಿಸಿ ಊರ ಹಿತ ಬಯಸಿದ. ಆದರೆ ಜನ ಅವನ ದೂರದರ್ಶಿತ್ವವನ್ನು 
ಮರೆತರು; ತಲಕಾಡಿನ ಮರಳಿನ ಭರಾಟೆಗೆ ಮಾಧವಮಂತ್ರಿಯ ಒಡೇ ಮುಖ್ಯ 
ಕಾರಣವೆಂದು ದೂಷಿಸಿದರು . ನಿಜ , ಕಾವೇರಿಯ ಈ ಒಡ್ಡಿನಿಂದಾಗಿ ತಲಕಾಡಿನ 
ಭಾಗದಲ್ಲಿ ಮರಳು ಹೆಚ್ಚಾಗಿ ತೂರಲು ಅವಕಾಶವನ್ನು ನೀಡಿದೆ. ಆದರೆ ಒಡ್ಡ 
ಇದಕ್ಕೆ ಸಂಪೂರ್ಣ ಹೊಣೆಯಲ್ಲ. ಹಾಗೆ ನೋಡಿದರೆ, ಕಾವೇರಿ ನದಿಯ ಈಗಿನ 
ಪಾತ್ರ ಅದರ ಮೂಲ ಪಾತ್ರವೇ ಅಲ್ಲ. ತಲಕಾಡು ನಿಂತಿರುವುದು ಕಾವೇರಿ 
ನದಿಯ ಹಳೆಯ ಪಾತ್ರದ ಮೇಲೆ, ತನ್ನ ಪಾತ್ರವನ್ನು ಕಾವೇರಿ ಕೈಯಾರ ಅಳಿಸಿ 
ಮಾಲಂಗಿಯತ್ತ ಸರಿದಳು, ಪುರಾತತ್ವ ಇಲಾಖೆಯವರು ಸದ್ಯ ನಡೆಸಿರುವ 
ಯಾವೊಂದು ಉತ್ಕನನದಲ್ಲೂ ತಳಗಲ್ಲು ( ಬಂಡೆ) ದೊರೆತಿಲ್ಲ. ಹಳೆಯ ಪಾತ್ರದ 
ಹೂಳಷ್ಟೇ ಇಲ್ಲಿ ಕಾಣುವುದು. ಸದ್ಯದಲ್ಲಿ ಪಾತಾಳೇಶ್ವರ, ಮರಳೇಶ್ವರರಿಗೆ ಮರಳಿನ 
ಲಘು ಅಭಿಷೇಕವಾಗುತ್ತಿದೆ. 

ಇಲ್ಲಿ ನಿಸರ್ಗ ಅತ್ಯಪೂರ್ವವಾದ ಮರಳು ಶಿಲ್ಪವನ್ನು ನಿರ್ಮಾಣ 
ಮಾಡುತ್ತಿದೆ. ಮನುಷ್ಯನ ಇತಿಹಾಸವನ್ನು ಅಳಿಸಿಹಾಕಲು ಸದಾ ಪ್ರಯತ್ನ 
ನಡೆಸುತ್ತಿದೆ. ಈಗಿನ ಆಧುನಿಕ ಮನುಷ್ಯನಾದರೋ ನಿಸರ್ಗದ ಈ ಪ್ರಯತ್ನಕ್ಕೆ ಸದಾ 
ಕಲ್ಲು ಹಾಕುತ್ತಿದ್ದಾನೆ. ಮರಳಿನ ರಾಶಿ ಚಲಿಸದಂತೆ ಗಿಡಮರ ನೆಟ್ಟು ಅಡ್ಡಗೋಡೆ 
ಕಟ್ಟುತ್ತಿದ್ದಾನೆ. ನಿಸರ್ಗದ ಇತಿಹಾಸಕ್ಕಿಂತ ತನ್ನ ಇತಿಹಾಸವೇ ಮುಖ್ಯವೆಂದು 


ಕಾವೇರಿ ಹರಿದು ಬಂದ ದಾರಿ 


67 


ಮರಳು ಬೆದಕುತ್ತಿದ್ದಾನೆ. ಇಲ್ಲಿ ಮರಳೇ ಸ್ಮಾರಕವಲ್ಲವೆ ? ನಿಸರ್ಗದ ಕುಶಲ 
ಕಲೆಗಾರಿಕೆಗೆ ತೋರುಗಂಬವಾಗಬೇಕಾಗಿದ್ದ ತಲಕಾಡಿನ ಮರಳಿಗೇ ಸಂರಕ್ಷಣೆ 
ಸಿಗಬೇಕಿತ್ತಲ್ಲವೆ? ಪ್ರಕೃತಿಯ ಮತ್ತು ಮನುಷ್ಯನ ಮಧ್ಯೆಯ ಈ ಹಣಾಹಣಿಯಲ್ಲಿ 
ಅಂತಿಮವಾಗಿ ಯಾರು ಗೆಲ್ಲುತ್ತಾರೆ ? ಮನುಷ್ಯನಿಂದಲೇ ಅವಜ್ಞೆಗೊಳಗಾಗಬೇಕಾದ 
ಇಲ್ಲಿನ ನಿಸರ್ಗಕ್ಕೆ ಯಾರ ಶಾಪ ತಟ್ಟಿದೆ? 


* * * 


68 


ಕಾವೇರಿ ನದಿಯ ಭೂವೈಜ್ಞಾನಿಕ ವಿಕಾಸ 


ಡಾ . ಬಿ . ಪಿ. ರಾಧಾಕೃಷ್ಣ 


ಕಾವೇರಿ ಕಣಿವೆಯ ಭೂಸ್ವರೂಪದ ಅಧ್ಯಯನ ಈ ನದಿಯ ವಿಕಾಸದ ಎರಡು 
ಮಜಲುಗಳನ್ನು ಸ್ಪಷ್ಟವಾಗಿ ನಮ್ಮ ಮುಂದಿಡುತ್ತದೆ. ಕಾವೇರಿ ನದಿಯ ಹಿಂದಿನ ಪಾತ್ರ 
ಈಗಿನ ಪಾತ್ರವಾಗಿರಲಿಲ್ಲ. . 


ಭೂಸ್ವರೂಪದಲ್ಲಾದ ಬದಲಾವಣೆ ವಿಶೇಷವಾಗಿ ಈ ಭಾಗ | 
ಮೇಲೊತ್ತರಿಸಿದುದರಿಂದ ಪೂರ್ವವಾಹಿಯಾಗಿ ಹರಿಯುತ್ತಿದ್ದ .. ಕಾವೇರಿ 
ಮೂಲಪಾತ್ರವನ್ನು ತೊರೆಯುವಂತೆ ಮಾಡಿ ದಕ್ಷಿಣಕ್ಕೆ ಹರಿಯುವಂತೆ ಮಾಡಿತು. 
ಇದು ನದಿ ಚೌರ್ಯ, ಕಾವೇರಿ ಪಟ್ಟಣ , ವಾಣಿಯಂಬಾಡಿ , ವೆಲ್ಲೂರು ಮೂಲಕ 
ಕಾವೇರಿ ಹರಿದು ಹಿಂದೆ ಪಾಲಾರ್ ಪಾತ್ರವನ್ನು ಸೇರಿತ್ತೆ ? ಈ ನದಿಯ ವಿಕಾಸದ 
ಪಥವನ್ನು ಗುರುತಿಸ ಹೊರಟರೆ ನದಿಯ ಬದುಕಿನ ಅನೇಕ ಅವಸ್ಥೆಗಳು ಬೆಳಕಿಗೆ 
ಬರುತ್ತವೆ. 

ಭೂವಿಜ್ಞಾನಿಯ ದೃಷ್ಟಿಯಲ್ಲಿ ಕಾವೇರಿ ಇತಿಹಾಸದ ಬಗ್ಗೆ ಮಾತನಾಡುವುದು 
ಅದು ಇಂದು ಪ್ರಮುಖವಾಗಿ ಸುದ್ದಿಯಲ್ಲಿದೆ ಎಂಬ ಕಾರಣದಿಂದಲೇ 
ಆಗಬೇಕಿಲ್ಲ. ಕಾವೇರಿ ನಮ್ಮ ದೇಶದ ಒಂದು ಬೃಹತ್ ಪ್ರಮಾಣದ ಜನತೆಯ 
ಸುಖ ಸಂಪತ್ತಿಗೆ ಗಣನೀಯ ಕಾಣಿಕೆ ಸಲ್ಲಿಸಿರುವ ಒಂದು ಶ್ರೇಷ್ಠತಮ ನದಿ 
ಎಂಬುದನ್ನೂ ಗಮನಿಸಬೇಕು. ಅದು ತಾನು ಪ್ರವಹಿಸುವ ನಾಡಿನಲ್ಲೆಲ್ಲಾ ಸುಂದರ 
ಹಸಿರು ರತ್ನಗಂಬಳಿ ಹಾಸಿದೆ. ಭಾರತದ ಇನ್ನಾವುದೇ ನದಿಯ ನೀರನ್ನೂ 
ಜನತೆ - ಸುಖಕ್ಕೆ ಕಾವೇರಿಯ ನೀರಿನಷ್ಟು ಸಮೃದ್ಧವಾಗಿ, ಪರಿಪೂರ್ಣವಾಗಿ 
ಉಪಯೋಗಿಸಲಾಗಿಲ್ಲ. 
- ನದಿ ನೀರಿನ ಹಂಚಿಕೆ ಬಗ್ಗೆ ಇಂದು ಕರ್ನಾಟಕ , ತಮಿಳುನಾಡು ನಡುವೆ ತೀವ್ರ 
ವಿವಾದವಿದೆ. ನಾನು ಈ ವಿವಾದದ ಬಗ್ಗೆ ಪ್ರಸ್ತಾಪಿಸುವುದಿಲ್ಲ . ಬದಲು ನದಿಯ 
ಭೂವೈಜ್ಞಾನಿಕ ಹಿನ್ನೆಲೆಯ ಬಗ್ಗೆ ಹೇಳಲಿದ್ದೇನೆ. ಇದು ಕೋಟ್ಯಂತರ ವರ್ಷಗಳ 
ಹಿಂದಿನಿಂದ, ಭೂಮಿಯ ಮೇಲೆ ಮಾನವನ ಉಗಮವಾಗುವುದಕ್ಕೂ ಮುಂಚಿನಿಂದ 
ಆರಂಭವಾಗುತ್ತದೆ. ಇತಿಹಾಸದ ಅವಲೋಕನ ವರ್ತಮಾನದ ಸಮಸ್ಯೆಗಳನ್ನು 
ಇನ್ನಷ್ಟು ಉತ್ತಮವಾಗಿ ಅರ್ಥಮಾಡಿಕೊಳ್ಳಲು ಸಹಾಯಕವಾಗಬಹುದು. 


ಕಾವೇರಿ ಹರಿದು ಬಂದ ದಾರಿ 


69 


ಮೂರು ಅವಸ್ಥೆಗಳು 

ಒಬ್ಬ ವ್ಯಕ್ತಿಯ ಬೆಳವಣಿಗೆಯಲ್ಲಿ ನಾವು ಯೌವನ , ಮಧ್ಯಮ , ವಾರ್ಧಕ್ಯ 
ಎಂಬ ಮೂರು ಅವಸ್ಥೆಗಳನ್ನು ಗುರುತಿಸುತ್ತೇವೆ. ಅಂತೆಯೇ ಭೂರಚನೆಯಲ್ಲೂ 
ಮೂರು ಹಂತಗಳನ್ನು ಗುರುತಿಸಬಹುದು. ಪರ್ವತದ ಇಳಿಜಾರುಗಳಲ್ಲಿ ಬೀಳುವ 
ಮಳೆ ತೊರೆಯಾಗಿ ಆರಂಭವಾಗಿ ಇನ್ನೂ ಕೆಳಗಿಳಿದಂತೆ ರಭಸದ ನದಿಯಾಗಿ 
ಪ್ರವಹಿಸುತ್ತದೆ. ಆರಂಭ ಗತಿಯಲ್ಲಿ ಅದು ಯೌವನದ ಎಲ್ಲ ಲಕ್ಷಣಗಳನ್ನೂ 
ಪ್ರದರ್ಶಿಸುತ್ತದೆ. ಅದು ಪ್ರಪಾತಗಳಲ್ಲಿ ಧುಮುಕುತ್ತದೆ. ಕಣಿವೆಗಳನ್ನು ಕೊರೆಯುತ್ತದೆ; 
ನೊರೆಯುಕ್ಕಿಸಿ ನುಗ್ಗುತ್ತದೆ. ಯುವ ನದಿಯು ಪ್ರವಹಿಸುವ ಕಣಿವೆ ಕಡಿದಾಗಿರುತ್ತದೆ. 
ಜಲಪಾತಗಳಿಗೆಡೆ ಮಾಡಿಕೊಡುತ್ತದೆ. ಇದು ನದಿಯ ಯೌವನಾವಸ್ಥೆ. 

{ } ಕಾವೇರಿ ಪಟ್ಟಣ 


ಹೊಗೇನಕಲ್ ಜಲಪಾತ 


ಈರೋಡು 2 


ಕೊಯಮ 


Bergsevona 


ಅರಬ್ಬಿ 
ಸಮುದ್ರ 


ತಂಜಾವು 


ದಿಂಡಿಗಲ್ಲು 


ಈ ಹಂತದ ನಂತರ ಮಧ್ಯಮ ಅವಸ್ಥೆ , ಇಲ್ಲಿನ ಬೆಟ್ಟಗುಡ್ಡಗಳಲ್ಲಿ ಅಷ್ಟೊಂದು 
ಏರುಪೇರಿಲ್ಲ. ಭೂಮಿ ಒಂದು ಹದಕ್ಕೆ ಬಂದಿರುತ್ತದೆ. ತೀವ್ರತರದ ಕೋನಗಳ 
ಸ್ಥಾನದಲ್ಲಿ ಬಹುಮಟ್ಟಿಗೆ ನುಣುಪಾದ ದುಂಡನೆಯ ಆಕಾರಗಳಿರುತ್ತವೆ. ಕಣಿವೆಗಳು 
ವಿಶಾಲವಾಗಿರುತ್ತವೆ. ನದಿಯ ವೇಗವೂ ಸಾಕಷ್ಟು ಕಡಿಮೆಯಾಗಿರುತ್ತದೆ. ಕಣಿವೆ 
ಕೊರೆತವೂ ಅಷ್ಟಾಗಿ ಇರುವುದಿಲ್ಲ. 

ಇನ್ನೂ ಮುಂದೆ ನದಿ ಮಧ್ಯಮಾವಸ್ಥೆಯಿಂದ ವಾರ್ಧಕ್ಯಕ್ಕೆ ತಿರುಗುತ್ತದೆ. 
ಇಲ್ಲಿ ಏರು ಪೇರುಗಳಿಲ್ಲ. ಭೂಮಿ ವಿಲಕ್ಷಣರಹಿತ ಸಮತಟ್ಟಾಗಿರುತ್ತದೆ . ವಿಶಾಲ 
ತಿರುವು ಮುರಿವುಗಳಲ್ಲಿ ನದಿ ಗಾಂಭೀರ್ಯದಿಂದ ಹರಿಯುತ್ತದೆ. ಇಲ್ಲಿ ಅದಕ್ಕೆ 
ಭೂಮಿಯನ್ನು ಸವೆಸುವ ಶಕ್ತಿ ಏನೇನೂ ಇರುವುದಿಲ್ಲ . ನದಿಯು ಅಲ್ಲಿಯವರೆಗೆ 
ಹೊತ್ತು ತಂದ ಮೆಕ್ಕಲು ಮಣ್ಣೆಲ್ಲಾ ಪ್ರವಾಹದ ಉಭಯ ಪಾರ್ಶ್ವಗಳಲ್ಲೂ 
ಸಂಗ್ರಹಿತವಾಗಿರುತ್ತದೆ. ಇದು ಸಾಗರದಲ್ಲಿ ವಿಲೀನವಾಗುವುದಕ್ಕೆ ಮುಂಚಿನ 
ಅದರ ಕೊನೆಯ ಹಂತದ ಪ್ರಯಾಣ. 


70 . 


ಕಾವೇರಿ ಹರಿದು ಬಂದ ದಾರಿ 


ಭೂಮಿಯ ಮೇಲೆಯೆಲ್ಲಾ ಇಂತೆಯೇ ಪ್ರಗತಿಯ ಮೂರು ಹಂತಗಳಲ್ಲಿ 
ಹಾದು ಹೋಗುತ್ತದೆ . ಯೌವನ, ಮಧ್ಯಮ , ವಾರ್ಧಕ್ಯ , ಭೂ ಸವೆತದ ಮೂಲಕ 
ಮೇಲೆ ಮಟ್ಟಸವಾಗುವುದಕ್ಕೆ ಸಹಸ್ರಾರು ವರ್ಷಗಳು ಬೇಕಾಗಬಹುದು. ಇಂತಹ 
ಒಂದು ಪೂರ್ಣ ಆವೃತ್ತಿಗೇ ಭೂಸವೆತದ ಆವೃತ್ತಿ ಎಂದು ಹೆಸರು . ಮಾನವನ 
ಜೀವಿತದ ಅವಧಿಯನ್ನು ನೂರು ವರ್ಷಗಳು ಎಂದು ಲೆಕ್ಕ ಹಾಕಲಾಗಿದೆ. ಭೂ 
ಆಕೃತಿ ವಿಷಯದಲ್ಲಿ ಇಂತಹ ಒಂದು ಸವೆತದ ಚಕ್ರಗತಿಗೆ ಮಾನವನ ಜೀವಿತ 
ಆವೃತ್ತಿಗಿಂತ ಹಲವು ಪಟ್ಟು ಹೆಚ್ಚುಕಾಲ ಬೇಕಾಗುತ್ತದೆ. 
- ಮಾನವ ಜೀವಿತ ಆವೃತ್ತಿಗೂ ಭೂಸವೆತ ಆವೃತ್ತಿಗೂ ಇರುವ ಒಂದು 
ಮುಖ್ಯ ವ್ಯತ್ಯಾಸವನ್ನು ಭೂಆಕೃತಿಗೆ ಸಂಬಂಧಿಸಿದಂತೆ ಗಮನಿಸಬೇಕಾಗುತ್ತದೆ. 
ಮನುಷ್ಯ ವಿಷಯದಲ್ಲಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಕ್ರಮವಾದ 
ಬದಲಾವಣೆ ಇರುತ್ತದೆ. ಹಾಗೂ ಈ ಕ್ರಿಯೆ ಪುರಾವರ್ತನೆ ಆಗದಿರುವುದು. 
ಉದಾಹರಣೆಗೆ ವೃದ್ಧನೊಬ್ಬ ಮತ್ತೆಂದೂ ಯುವಕನಾಗಲಾರ. ಆದರೆ ಭೂ 
ಆಕೃತಿಯ ವಿಷಯದಲ್ಲಿ ಇಂತಹ ಯಾವುದೇ ಪರಿಮಿತಿ ಇಲ್ಲ. ಒಂದು ಭೂ 
ಸವೆತ ಆವೃತ್ತಿ ಎಷ್ಟು ದೀರ್ಘ ಕಾಲದ್ದೆಂದರೆ ಅದರ ಪೂರ್ಣ ಅವಧಿಯಲ್ಲಿ ನೇರ 
ಗತಿಯನ್ನು ಬದಲಾಯಿಸಿ ಹೊಸ ಲಕ್ಷಣಗಳನ್ನು ಉಂಟುಮಾಡುವಂತಹ ಎಷ್ಟೋ 
ವಿದ್ಯಮಾನಗಳು ನಡೆಯಬಹುದು. ಮುದಿ ನದಿಯೊಂದು ಮತ್ತೆ ಯೌವನ 
ಪಡೆದು ಜೀವನವನ್ನು ಪುನರಾರಂಭಿಸಬಹುದು. 

ಇಂತಹ ಸಂದರ್ಭದಲ್ಲಿ ಭೂ ಸವೆತ ಪರಿಣಾಮದಿಂದ ವಿಲಕ್ಷಣ ರಹಿತ 
ಸಮತಟ್ಟಾಗಿರುವ ಭೂಮಿ ಮತ್ತೆ ಏರುಪೇರಾಗಿ ಮೊದಲಿನಂತೆಯೇ ಸವೆತಕ್ಕೆ 
ಒಳಗಾಗಬಹುದು. ಭೂಸವೆತ ಆವೃತ್ತಿ ತಿಟ್ಟಿನ ಭಾಗದಲ್ಲಿ ಆರಂಭವಾಗುತ್ತದೆ. 
ಭೂಮಿಯಲ್ಲಿ ಸವೆತ ಉಂಟುಮಾಡುವ ಶಕ್ತಿ ಕಳೆದುಕೊಂಡಿದ್ದ ನದಿ ಮತ್ತೆ 
ಚಟುವಟಿಕೆ ಆರಂಭಿಸುತ್ತದೆ. ಹೀಗೆ ಹೊಸ ಹುಟ್ಟು ಪಡೆದ ನದಿ ಸುತ್ತಮುತ್ತಲ 
ನದಿಗಳ ಪಾತ್ರಗಳನ್ನೂ ಆಕ್ರಮಿಸಿ ತನ್ನ ಪಾತ್ರವನ್ನು ಹಿಗ್ಗಿಸಿಕೊಳ್ಳುವುದೂ ಉಂಟು. 
ಪರಿವರ್ತನೆಯಿಂದಾಗಿ ಹೊಸ ಚೈತನ್ಯ ಪಡೆದ ಭೂಭಾಗಗಳಲ್ಲಿ ಹೀಗೆ ಆಕ್ರಮಣದ 
ನಿದರ್ಶನಗಳು ಅನೇಕ. 


ಕಾವೇರಿ 


ಈಗ ನಾವು ಕಾವೇರಿಯನ್ನು ಗಮನಕ್ಕೆ ತಂದುಕೊಂಡು ಯೌವನ, ಮಧ್ಯಮ , 
ವಾರ್ಧಕ್ಯ ಅವಸ್ಥೆಗಳಲ್ಲಿ ಅದರ ಗತಿಯನ್ನು ಎಷ್ಟರ ಮಟ್ಟಿಗೆ ಗುರುತಿಸಬಹುದೆಂದು 
ಪರಿಶೀಲಿಸೋಣ. ಇದು ತನ್ನ ಪ್ರಗತಿಯ ಹಾದಿಯ ಬಗ್ಗೆ ಇನ್ನೇನು ವಿವರ 
ತಿಳಿಸಬಹುದು ಎಂಬುದನ್ನೂ ಗಮನಿಸೋಣ. 


ಕಾವೇರಿ ಹರಿದು ಬಂದ ದಾರಿ 


ಕಾವೇರಿ ಜಲಾನಯನ ಪ್ರದೇಶವು 81, 155 ಚದರ ಕಿಲೋ ಮೀಟರ್ 
ವಿಸ್ತೀರ್ಣ ಹೊಂದಿರುತ್ತದೆ. ಇದು ಕೇರಳದಲ್ಲಿ 2866 ಚದರ ಕಿಲೋಮೀಟರ್, 
ಕರ್ನಾಟಕದಲ್ಲಿ 34,273 ಚದರ ಕಿಲೋಮೀಟರ್, ತಮಿಳ್ಳಾಡಿನಲ್ಲಿ 43,868 
ಚದರ ಕಿಲೋಮೀಟರ್‌, ಪಾಂಡಿಚೇರಿಯಲ್ಲಿ 148 ಚದರ ಕಿಲೋಮೀಟರ್ 
ಪ್ರದೇಶವನ್ನು ಆಕ್ರಮಿಸಿರುತ್ತದೆ. ನದಿಯು ಪಶ್ಚಿಮ ಘಟ್ಟದ ಬ್ರಹ್ಮಗಿರಿ 
ಪ್ರದೇಶದಲ್ಲಿರುವ ತಲಕಾವೇರಿಯಲ್ಲಿ ಜನ್ಮ ತಳೆಯುತ್ತದೆ. ಇದು ಅರೇಬಿಯನ್ 
ಸಮುದ್ರಕ್ಕೆ ತೀರ ಹತ್ತಿರವಾಗಿದ್ದರೂ ಪೂರ್ವ ದಿಕ್ಕಿನಲ್ಲಿ ಮೈಸೂರು ಪ್ರಸ್ಥಭೂಮಿ 
ಹಾಗೂ ತಮಿಳುನಾಡು ಸಮತಟ್ಟು ಪ್ರದೇಶಗಳ ಮೂಲಕ ಪ್ರವಹಿಸಿ ಬಂಗಾಳ 
ಕೊಲ್ಲಿ ಸೇರುತ್ತದೆ. ನದಿಯ ಒಟ್ಟು ಉದ್ದ ಸುಮಾರು 800 ಕಿಲೋಮೀಟರ್. 
ನದಿಯ ಗತಿಯನ್ನು ನಾಲ್ಕು ಹಂತಗಳಲ್ಲಿ ವಿಂಗಡಿಸಬಹುದು. 


ಕೊಡಗಿನಲ್ಲಿ ಆರಂಭ 

ಕಾವೇರಿಯ ಮೂಲ ಬ್ರಹ್ಮಗಿರಿಯಲ್ಲಿ ಸಮುದ್ರ ಮಟ್ಟಕ್ಕೆ 1,341 ಮೀಟರ್ 
ಎತ್ತರದಲ್ಲಿ ಎಂದು ಹಿಂದಿನಿಂದಲೂ ಪರಿಗಣಿತವಾಗಿದೆ. ನದಿಯು ಅತ್ಯಂತ 
ತೀವ್ರವಾಗಿ ತಗ್ಗಿಗೆ ಪ್ರವಹಿಸುತ್ತದೆ. ಬ್ರಹ್ಮಗಿರಿ ತಪ್ಪಲಲ್ಲಿನ ಭಾಗಮಂಡಲದಿಂದ 
ಇದು ಪೂರ್ವಕ್ಕೆ ಹರಿಯುತ್ತದೆ. ಇಲ್ಲಿನ ಭೂಪ್ರದೇಶ ಬೆಟ್ಟಗುಡ್ಡಗಳಿಂದ ಕೂಡಿದ್ದು 
ಯೌವನದ ಲಕ್ಷಣಕ್ಕೆ ಹೋಲುತ್ತದೆ ಎನ್ನಬಹುದು. ಆದರೆ ನದಿ - ಆಗಲೇ 
ಪ್ರಬುದ್ಧಾವಸ್ಥೆಗೆ ಬಂದಿರುತ್ತದೆ. ಕೊಡಗಿನ ಪರ್ವತ ಪ್ರದೇಶ ದಾಟಿದ ನಂತರ 
ನದಿ ಮೈಸೂರಿನ ಫಲವತ್ತಾದ ಭೂಮಿ ಪ್ರವೇಶಿಸುತ್ತದೆ. ಇಲ್ಲಿನ ಬಯಲು 
ಪ್ರದೇಶಕ್ಕೆ ತನ್ನದೇ ಆದ ಗುಣ ಧರ್ಮವಿದೆ, ಇದು ಸಮುದ್ರಕ್ಕೆ ಹತ್ತಿರದಲ್ಲಿರುವ 
ಸಮತಟ್ಟಾದ ಪ್ರದೇಶದಂತಲ್ಲ; ಆದರೆ ಹಳೆಯ ಮೇಲೆಯೊಂದು 1000 ಮೀಟರ್ 
ಮೇಲೆದ್ದು ಪ್ರಸ್ಥಭೂಮಿ ಆಗಿರುವಂಥದ್ದು. 
- ನದಿಯ ದಂಡೆಗಳಲ್ಲಿ ಹಲವಾರು ಸಂಪದ್ಯುಕ್ತ ಪಟ್ಟಣಗಳನ್ನು ಕಾಣಬಹುದು, 
ನದಿ ಹರಿಯುವ ಪ್ರದೇಶ ಅಲ್ಪಪ್ರಮಾಣದ ಏರು ತಗ್ಗುಗಳನ್ನು ಹೊಂದಿದ್ದು 
ನದಿಯು ತಿರುವು ಮುರಿವುಗಳಲ್ಲಿ ತನ್ನದೆ ಗಾಂಭಿರ್ಯದಿಂದ ಪ್ರವಹಿಸುತ್ತದೆ. 
ನದಿಯುದ್ದಕ್ಕೂ ನಿರ್ಮಿಸಲಾಗಿರುವ ಹಲವಾರು ಅಣೆಕಟ್ಟುಗಳು ನದಿಯ 
ಇಕ್ಕೆಲಗಳಲ್ಲೂ ಭೂಮಿಯನ್ನು ಕೃಷಿಗೆ ಒಳಪಡಿಸಲು ನೆರವಾಗಿವೆ. ಮೈಸೂರಿಗೆ 
ಸ್ವಲ್ಪ ಉತ್ತರದಲ್ಲಿ ಬೃಹತ್ತಾದ ಕೃಷ್ಣರಾಜಸಾಗರ ಅಣೆಕಟ್ಟು ನಿರ್ಮಿಸಲಾಗಿದೆ. 
ಶಿವಸಮುದ್ರದವರೆಗೂ ನದಿಯು ಏರುತಗ್ಗುಗಳಲ್ಲಿ ತಿರುವು ಮುರಿವುಗಳಲ್ಲಿ 
ಪ್ರವಹಿಸುತ್ತದೆ, ಇಲ್ಲಿ ಎತ್ತರದ ಗೋಡೆಯೊಂದು ಅಡ್ಡಲಾಗುತ್ತದೆ. ಇದೇ 
ಬೆಳಿಗಿರಿರಂಗನ ಬೆಟ್ಟದ ಉತ್ತರದ ಭಾಗ. 


ಇರುತಗ್ಗುಗಳ 


ಗನ ಬೆಟಗಿ ಎತ್ತರದ 


ಕಾವೇರಿ ಹರಿದು ಬಂದ ದಾರಿ 


ಶಿವಸಮುದ್ರದಿಂದ ಈರೋಡುವರೆಗೆ 

ಶಿವಸಮುದ್ರದಿಂದ ಮುಂದಕ್ಕೆ ನದಿಯ ಗತಿಯಲ್ಲಿ ತೀವ್ರತರದ 
ಬದಲಾವಣೆಗಳನ್ನು ನೋಡಬಹುದು. ಇಲ್ಲಿನವರೆಗೂ ವೃದ್ದಾಪ್ಯ ತಲುಪಿರುವ 
ಲಕ್ಷಣ ತೋರಿಸುತ್ತಾ ಮಂದಗತಿಯಲ್ಲಿ ಹರಿಯುತ್ತಿದ್ದ ನದಿಯು ಥಟ್ಟನೆ 
ಮಾರ್ಪಾಡಾಗುತ್ತದೆ; ಒಮ್ಮೆ ಜಿಗಿದದ್ದು ಭೋರ್ಗರೆಯುತ್ತಾ ಮುನ್ನಗ್ಗಿ ಎತ್ತೆಂದರತ್ತ 
ತಿರುಗುತ್ತದೆ . ಹಲವಾರು ಕವಲುಗಳಾಗಿ ಒಡೆದು ಶಿವಸಮುದ್ರದ ಕಡಿದಾದ 
ಪ್ರದೇಶದಲ್ಲಿ ಸುಂದರ ಜಲಪಾತವಾಗುತ್ತದೆ. ಇಲ್ಲಿಂದ ಮುಂದೆ ತೀವ್ರವಾಗಿ 
ಎತ್ತರ ಕಳೆದುಕೊಳ್ಳುತ್ತಾ ತನ್ನ ಪಾತ್ರವನ್ನು ತಾನೇ ಕೊರೆದುಕೊಂಡು ಸಾಗುತ್ತದೆ. 
ಆರಂಭದಲ್ಲಿನ ನಳನಳಿಸುವ ವಸತಿ ಪ್ರದೇಶಗಳು ಕಳೆದು ಈಗೆಲ್ಲಾ ನಿರ್ಜನ 
ಭೂಮಿಯಲ್ಲಿ ಮುನ್ನಡೆಯುತ್ತದೆ. ಇಲ್ಲೊಮ್ಮೆ ಜನವಸತಿ ಕಾಣಬಹುದಷ್ಟೆ. 
ಈ ಪ್ರದೇಶದಲ್ಲಿನ ನೀರಿನ ರಭಸವನ್ನು ನೋಡಿ ನಂಬಬೇಕಷ್ಟೇ . ನೀರಿನಷ್ಟು 
ಮೃದುವಾದ, ಹೇಗೆಂದರೆ ಹಾಗೆ ಆಕಾರ ಪಡೆಯಬಲ್ಲ ವಸ್ತು ಸಹ ಕೆಲವು 
ಸಂದರ್ಭಗಳಲ್ಲಿ ಅತ್ಯಂತ ಗಡಸಾದ ಬಂಡೆಯನ್ನು ಕೂಡ ಒಡೆಯಬಲ್ಲ, ಅದನ್ನು 
ಚಿತ್ರ ವಿಚಿತ್ರ ಆಕಾರಗಳಿಗೆ ಕೊರೆಯಬಲ್ಲ ಸಾಮರ್ಥ್ಯ ಹೊಂದಬಲ್ಲದೆಂಬುದು ಆಗ 
ಮನದಟ್ಟಾಗುತ್ತದೆ . ನದಿಯ ಅತ್ಯಂತ ಇಕ್ಕಟ್ಟಾದ ಪಾತ್ರ ಮೇಕೆದಾಟು ಎಂಬಲ್ಲಿ 
ಬರುತ್ತದೆ. ಇಲ್ಲಿ ಒಂದು ದಂಡೆಯಿಂದ ಇನ್ನೊಂದು ದಂಡೆಗೆ ಎಷ್ಟು ಕಡಿಮೆ 
ಅಂತರ ಇದೆಯೆಂದರೆ ಒಂದು ಮೇಕೆ ಸಹ ಅದನ್ನು ದಾಟಬಹುದಾಗಿತ್ತಂತೆ! 
ಇಲ್ಲಿ ಸವೆತದ ಶಕ್ತಿ ಮಾತ್ರ ಗರಿಷ್ಠ ಪ್ರಮಾಣದ್ದು, ಇಕ್ಕಟ್ಟಾದ ಕಾಲುವೆಗಳಲ್ಲಿ ಒಮ್ಮೆ 
ನೇರವಾಗಿ, ಒಮ್ಮೆ ತೀವ್ರ ತಿರುವಿನೊಂದಿಗೆ ಮುಂದುವರಿಯುತ್ತದೆ. ನದಿಯ 
ಚಲನೆ ಭಾರಿ ಬಂಡೆಗಳ ನಡುವಣ ಬಿರುಕುಗಳಲ್ಲಿ ನಡೆಯುವಂತೆ ತೋರುತ್ತದೆ. 
ಹೊಗೆನಕಲ್‌ನಲ್ಲಿ ನದಿ ತಮಿಳುನಾಡಿಗೆ ಒಮ್ಮೆಲೇ ಚಿಮ್ಮುತ್ತದೆ. ಹೊಗೆನಕಲ್ 
ಎಂಬ ಹೆಸರು ನೀರು ರಭಸದಿಂದ ಕೆಳಕ್ಕೆ ಬಿದ್ದಾಗ ಅಸಂಖ್ಯಾತ ಜಲಕಣಗಳು 
ಹೊಗೆಯಂತೆ ಭಾವನೆ ಉಂಟು ಮಾಡುವುದರಿಂದ ಬಂದಿದೆ. 
- ನದಿಯ ಮುಂದಿನ ಪ್ರವಾಹ ಕಡಿದಾದ ಪ್ರದೇಶದಲ್ಲಿ ಕಾವೇರಿಯಂತಹ 
ಭಾರಿ ಪ್ರಮಾಣದ ನದಿಗೆ ಹೊಂದದಿರತಕ್ಕದ್ದು ಎನಿಸುವಂತಿಲ್ಲ. ಇಲ್ಲಿನ ಬೃಹತ್ 
ಕಾಂಕ್ರೀಟ್ ಅಣೆಕಟ್ಟು ಮೆಟ್ಟೂರು ಜಲಾಶಯಕ್ಕೆ ಕಾರಣವಾಗಿದೆ. 


ತಮಿಳುನಾಡಿನಲ್ಲಿ ವೃದ್ದಾಪ್ಯದ ನಡಗೆ 

ಮೆಟ್ಟೂರಿನಿಂದ ಮುಂದೆ ಹೊರಟನಂತರ ಇಕ್ಕಟ್ಟಿನಲ್ಲಿಯೇ ನೇರವಾಗಿ 
ಪ್ರವಹಿಸುತ್ತಾ ಭವಾನಿ ನದಿಯ ಪಾತ್ರವನ್ನು ಪಶ್ಚಿಮದಿಂದ ಸೇರುತ್ತದೆ. ಇಲ್ಲಿಂದ 


ಕಾವೇರಿ ಹರಿದು ಬಂದ ದಾರಿ 


ಮತ್ತೆ ಪೂರ್ವಾಭಿಮುಖವಾಗುತ್ತದೆ. ತಿರುಚಿಯಿಂದ ವಿಶಾಲವಾದ ಮರಳ 
ಹಾಸಿನ ಮೇಲೆ ಹರಿಯುವ ಕಾವೇರಿ ಈ ವೇಳೆಗೆ ತನ್ನ ಸವೆತದ ಶಕ್ತಿಯನ್ನು 
ಪೂರ್ಣವಾಗಿ ಕಳೆದುಕೊಂಡಿರುತ್ತದೆ. ಇದುವರೆಗೆ ಹೊತ್ತು ತಂದ ಮೆಕ್ಕಲು 
ಮಣ್ಣನ್ನು ವಿಸ್ತಾರವಾದ ಪ್ರವಾಹ ಪಾತ್ರದಲ್ಲಿ ಚೆಲ್ಲುತ್ತದೆ. ವೃದ್ದ ಕಾವೇರಿ ಈಗ 
ಇಬ್ಬಾಗವಾಗುತ್ತದೆ. ಉತ್ತರಭಾಗವನ್ನು ಕೊಳ್ಳವಮ್ ಎಂದು ಕರೆಯುತ್ತಾರೆ. ದಕ್ಷಿಣ 
ಭಾಗ ಕಾವೇರಿ ಎಂಬ ಹೆಸರನ್ನೇ ಉಳಿಸಿಕೊಳ್ಳುತ್ತದೆ. 


ಎರಡು ನದಿ ? 

ಈ ಮೇಲಿನ ವಿವರಣೆ ವಾಸ್ತವವಾಗಿ ಮೂಲತಃ ಎರಡು ನದಿಗಳಾಗಿದ್ದು 
ಆಕಸ್ಮಿಕ ಸಂಯೋಜನೆಯಿಂದ ಒಂದಾಗಿರುವ ನದಿಯೊಂದರ ಬಗ್ಗೆ 
ಪರ್ಯಾಲೋಚಿಸುತ್ತಿದ್ದೇವೆಯೇ ಎಂಬ ಪ್ರಶ್ನೆಗೆಡೆಮಾಡಿಕೊಡುತ್ತದೆ. ಮೈಸೂರು 
ಪ್ರಸ್ಥಭೂಮಿಯಲ್ಲಿ 900 ರಿಂದ 100 ಮೀಟರ್ ಎತ್ತರದಲ್ಲಿರುವ ನದಿಯ 
ಆರಂಭಿಕ ಪಾತ್ರವನ್ನು ಮೇಲು ಕಾವೇರಿ ಎಂದೂ , ತಮಿಳುನಾಡು ಬಯಲು 
ಭೂಮಿಯಲ್ಲಿ 100ರಿಂದ 200 ಮೀಟರ್‌ಗಳಷ್ಟು ಮಾತ್ರ ಎತ್ತರದಲ್ಲಿ ಪ್ರವಹಿಸುತ್ತಿದ್ದು 
ತನ್ನದೇ ಆದ ವೈಲಕ್ಷಣಗಳನ್ನು ಹೊಂದಿರುವ ಪಾತ್ರವನ್ನು ಕೆಳ ಫಾವೇರಿ ಎಂದೂ 
ಕರೆಯಬಹುದಾಗಿದೆ. 


ಮೇಲು ಕಾವೇರಿಯ ಪೂರ್ವ ವಿಸ್ತರಣೆ 
ಮೇಲು ಕಾವೇರಿಯು ದಕ್ಷಿಣಕ್ಕೆ ತಿರುಗುವ ಮುನ್ನ ಪೂರ್ವ ದಿಕ್ಕಿನಲ್ಲಿ 
ಹರಿಯುತ್ತಿತ್ತೆಂದು ಊಹಿಸಬಹುದಾಗಿದೆ. ವಾಣಿಯಂಬಾಡಿಯಿಂದ ಮುಂದಿನ 
ಪಾತ್ರ ಅಂದರೆ, ಇಂದಿನ ಪಾಲಾರ್ ನದಿಯನ್ನು ಮೇಲು ಕಾವೇರಿಯ ಅಸಲಿ 
ಮಾರ್ಗ ಎಂದು ಪರಿಗಣಿಸಲು ತರ್ಕ ಬದ್ಧ ವಾದವನ್ನು ವೈದ್ಯನಾಥನ್ 
ಎಂಬುವರು ಮಂಡಿಸುತ್ತಾರೆ. 

ವಾಣಿಯಂಬಾಡಿ ಬಳಿ ಇರುವ ವಿಸ್ತಾರವಾದ ನದಿ ಪಾತ್ರವು ಹಿಂದೆ 
ಪ್ರಮುಖ ನದಿಯೊಂದರ ಪಾತ್ರವಾಗಿದ್ದು ಅಲ್ಲಿ ಈಗಿನ ಪಾಲಾರ್ ತೊರೆಯಾಗಿದೆ 
ಎಂದು ಭಾವಿಸಬಹುದಾಗಿದೆ. ಬಹುಶಃ ಇದು ಹಿಂದಿನ ಮುಖ್ಯ ನದಿಯೊಂದರ 
ಸ್ಥಾನವನ್ನು ಆಕ್ರಮಿಸಿರುವ ಉಪನದಿಯಾಗಿರಬಹುದು, 
- ಶಿವಸಮುದ್ರಮ್, ಈರೋಡ್, ನಡುವಣ ಕಾವೇರಿ ನದಿಯ ವಿಪರೀತ ಸುತ್ತು 
ಬಳಸು, ಕೆಲವೊಮ್ಮೆ 90 ಡಿಗ್ರಿಯಷ್ಟು ತಿರುವು ಪೂರ್ವ ದಿಕ್ಕಿನಲ್ಲಿ ಪ್ರವಹಿಸುತ್ತಿದ್ದ 


ಕಾವೇರಿ ಹರಿದು ಬಂದ ದಾರಿ 


ಅನೇಕ ನದಿಗಳೊಡನೆ ಸಂಗಮದ ಕಾರಣವಾಗಿದೆ. ಇವುಗಳ ಉಪನದಿಗಳ 
ಈಶಾನ್ಯ , ನೈರುತ್ಯ ದಿಕ್ಕುಗಳಲ್ಲಿನ ಏರಿಳಿತದ ಪರಿಣಾಮವೂ ಇರಬಹುದು. 

ಕೆಳಕಾವೇರಿಯ ಹಿಂದಿನ ಪಾತ್ರವೂ ಅಷ್ಟೇ ಸ್ವಾರಸ್ಯಕರವಾದುದು. ಕೆಳಕಾವೇರಿ 
ಪೂರ್ವಾಭಿಮುಖವಾಗಿ ಹರಿಯುವ ಪ್ರಮುಖ ನದಿ. ಪಾಶ್ಚಾಟ್ ತೆರಪಿನಲ್ಲಿ 
ಹರಿಯುವ ಅಮರಾವತಿ ಮತ್ತು ನೋಯಿಲ್ ನದಿಗಳು ಕೆಳಕಾವೇರಿಯ ಪಶ್ಚಿಮದ 
ಮುಂದುವರಿದ ನದಿಪಾತ್ರವೆಂದು ಗುರುತಿಸಬಹುದು. ಪಾಲಾಟ್ ತೆರಪೆಂದರೆ 
ಯಾವುದು? 

ಈ ಭಾಗದಲ್ಲಿ ತಮಿಳುನಾಡು ಮತ್ತು ಕರ್ನಾಟಕದ ಎರಡು 
ಭಿನ್ನಶಿಲಾವಲಯಗಳು ಕೂಡಿಕೊಂಡಿರುವುದರಿಂದ ಇದೊಂದು ದುರ್ಬಲ 
ವಲಯವಾಗಿ ರೂಪುಗೊಂಡಿದೆ; ಮೊದಲಿನಿಂದಲೂ ಕೆಳಮಟ್ಟದ ಭೂಲಕ್ಷಣವಾಗೇ 
ಉಳಿದಿದೆ. ಛಿದ್ರಗೊಂಡಿರುವುದರಿಂದ ಕಣಿವೆ ಕೊರೆಯುವುದು ನದಿಗಳಿಗೆ ಸುಲಭ; 
ಎಂದೇ ಪಾಲ್ಪಾಟ್ ತೆರಪು ಬಹುದೊಡ್ಡ ಕಣಿವೆಯಾಗಿ ಮೈದಳೆದಿದೆ. 

- ಬೇರೆ ಬೇರೆ ಅಕ್ಷಾಂಶಗಳಲ್ಲಿ ಬೇರೆ ಬೇರೆ ಬೌನ್ನತ್ಯದಲ್ಲಿ ಹರಿಯುತ್ತಿದ್ದ ಎರಡು 
ನದಿಗಳು ಒಂದರೊಡನೊಂದು ಕೂಡಿ ಜೊತೆಯಾಗೇ ಹರಿದ ಬಗೆಯಾದರೂ 
ಹೇಗೆ ಎಂಬುದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸುವುದು ಅಗತ್ಯ . 

ಭಾರತದ ಪರ್ಯಾಯ ದ್ವೀಪದ ನದಿಗಳ ಪ್ರಮುಖ ಲಕ್ಷಣವೆಂದರೆ ಅವು 
ಪೂರ್ವಾಭಿಮುಖವಾಗೇ ಹರಿಯುವುದು. ಸರಿಸುಮಾರು ಎಲ್ಲ ನದಿಗಳೂ 
ಪರ್ಯಾಯ ದ್ವೀಪದ ಅಂಚಿನಲ್ಲೇ ಅರಬ್ಬಿ ಸಮುದ್ರಕ್ಕೆ ಬಹು ಸಮೀಪದಲ್ಲಿ 
ಹುಟ್ಟಿ ಅವು ಬಂಗಾಳಕೊಲ್ಲಿಯನ್ನು ಸೇರುವ ಮುನ್ನ ಇಡೀ ಪರ್ಯಾಯ 
ದ್ವೀಪದ ಅಗಲವನ್ನು ಹಾಯುತ್ತವೆ. 

* ಈ ಲಕ್ಷಣಕ್ಕೆ ಕಾರಣಗಳೇನು? ಪಶ್ಚಿಮ ಘಟ್ಟಗಳು ಮೇಲೆತ್ತಲ್ಪಟ್ಟಾಗ 
ಪರ್ಯಾಯ ದ್ವೀಪ ಪೂರ್ವದತ್ತ ವಾಲಿದುದರ ಪರಿಣಾಮವಿದು. ಅಂದರೆ ಈಗಿನ 
ಪಶ್ಚಿಮಘಟ್ಟ, ಪ್ರಸ್ಥಭೂಮಿ ಎತ್ತರಿಸಿದ ಮೊನಚು ಭಾಗವೆಂದು ಭಾವಿಸಬಹುದು. 
- ಇತ್ತೀಚಿನ ಉಪಗ್ರಹ ಹಾಗೂ ವೈಜ್ಞಾನಿಕ ಛಾಯಾಚಿತ್ರಗಳನ್ನು ಎಚ್ಚರಿಕೆಯಿಂದ 
ಅಧ್ಯಯನ ಮಾಡಿದಾಗ ಈ ಅಭಿಪ್ರಾಯವನ್ನು ಸಮರ್ಥಿಸುವ ಅನೇಕ ಹೊಸ 
ಅಂಶಗಳು ಬೆಳಕಿಗೆ ಬಂದಿವೆ . ಶಿವಸಮುದ್ರ ಮತ್ತು ವೆಲ್ಲೂರಿನ ಪ್ರದೇಶ ಕ್ರಮವಾಗಿ 
ಕರ್ನಾಟಕ ಮತ್ತು ತಮಿಳುನಾಡಿಗೆ ಭೌಗೋಳಿಕವಾಗಿ ಸೇರಿದ ಭಾಗಗಳು. ಈ 
ಪ್ರದೇಶಗಳು ಭೂಲಕ್ಷಣದ ದೃಷ್ಟಿಯಿಂದ ತುಂಬ ಮಹತ್ವದ್ದಾಗಿವೆ. ಏಕೆಂದರೆ 
ವಿಶೇಷವಾಗಿ ಮೇಲೇರಿದ ಭಾಗಗಳಿವು. ಇಲ್ಲಿ ವಿಪರೀತ ಏರಿಳಿತವಿರುವ ಹಲವು 


ಕಾವೇರಿ ಹರಿದು ಬಂದ ದಾರಿ 


ಬೆಟ್ಟಗಳ ಸಾಲುಗಳನ್ನೇ ಕಾಣಬಹುದು. ಅಲ್ಲದೇ ಇಡೀಭಾಗ ಛಿದ್ರಛಿದ್ರವಾಗಿದೆ. 
ಇವು ಹಿಂದಿನ ಬೆಟ್ಟಗಳ ಉಳಿಕೆಗಳೆಂದು ತಪ್ಪಾಗಿ ತಿಳಿಯಬಾರದು. ಮೇಲೆತ್ತಲಟ್ಟ 
ಭೂ ಭಾಗಗಳ ತುಣುಕುಗಳಿವು. ಭೂಲಕ್ಷಣಗಳ ದೃಷ್ಟಿಯಿಂದ ಮತ್ತೆ ತಾರುಣ್ಯಾವಸ್ಥೆ 
ಕಾಣುತ್ತಿರುವ ಬೆಟ್ಟಗುಡ್ಡಗಳು. ಬಿಳಿಗಿರಿ ರಂಗನ ಬೆಟ್ಟ, ಮಹದೇಶ್ವರ ಬೆಟ್ಟ ಶ್ರೇಣಿ, 

ಚಾವಡಿ ಶೆವರಾಯ್ ಬೆಟ್ಟ ಶ್ರೇಣಿ ಮತ್ತು ಕಲ್ ರೋಯ್ಶ್ರೇಣಿಗಳು 
ಈ ಗುಂಪಿಗೆ ಸೇರುತ್ತವೆ. ಇಡೀ ದಕ್ಷಿಣ ಭೂಭಾಗವನ್ನೇ ಅಲುಗಿಸಿದ ಈ 
ಕ್ರಿಯೆ ಜರುಗಿ ಲಕ್ಷಾಂತರ ವರ್ಷಗಳೇ ಸಂದಿವೆ. ಆ ಹೊತ್ತಿಗಾಗಲೇ ಈ 
ನದಿಗಳು ಪೂರ್ವಾಭಿಮುಖವಾಗಿ ಹರಿಯುತ್ತಿದ್ದವು. ಅಲ್ಲದೆ ನದಿಪಾತ್ರವನ್ನು 
ಸ್ಪಷ್ಟವಾಗಿ ಕಡೆದಿದ್ದುವು. ಈ ಕಾರಣದಿಂದಾಗಿಯೇ ನದಿಯ ಹರಿಯುವ ದಿಕ್ಕು 
ತೀವ್ರವಾಗಿ ಬದಲಾವಣೆ ಯಾಯಿತು. ಇದರ ಫಲವಾಗಿ ನದಿಗಳು ಮತ್ತೊಂದು 
ನದಿಪಾತ್ರವನ್ನು ಕಸಿದು ನದಿಚೌರ್ಯಕ್ಕೂ ಇಳಿದುವು. ಜಲಪಾತಗಳನ್ನೂ 
ಸೃಷ್ಟಿಸಿದುವು, ಹರಿಯುವ ದಿಕ್ಕುಗಳನ್ನೇ ಬದಲಾಯಿಸಿದುವು. ಕಿರಿದಾದ 
ಕಂದರಗಳಲ್ಲಿ ಹರಿಯತೊಡಗಿದುವು. ಇವೆಲ್ಲದರ ಒಟ್ಟು ಪರಿಣಾಮವೆಂದರೆ 
ನದಿಗಳಿಗೆ ನೆಲವನ್ನು ಕೊಚ್ಚಲು ಭೀಮಶಕ್ತಿ ಲಭಿಸಿತು. ಮೇಲು ಕಾವೇರಿಯು 
ಎರಡು ನದಿಗಳಾಗಿ ಒಡೆದದ್ದು ಕೂಡ ಪ್ರಸ್ಥಭೂಮಿಯ ಏರಿಕೆಯ ಕಾರಣವಾಗಿ. 

ಮೈಸೂರು ಪ್ರಸ್ಥಭೂಮಿಯಲ್ಲಿ ಹರಿಯುತ್ತಿದ್ದ ನದಿಯನ್ನು ಈಗಿನ 
ಕೆಳಕಾವೇರಿಗೆ ಈ ಕ್ರಿಯೆ ಕೂಡಿಸಿತ್ತು. ಪರಿಣಾಮವಾಗಿ ಪೂರ್ವಾಭಿಮುಖವಾಗಿ 
ಪಾಲಾರ್ ಮೂಲಕ ಹರಿಯುತ್ತಿದ್ದ ನದಿ ಪ್ರತ್ಯೇಕವಾಯಿತು. ಬರುಬರುತ್ತ ಅದು 
ಬತ್ತಿಹೋಯಿತು. ಕೊನೆ ಕೊನೆಗೆ ತನ್ನ ಅಸ್ಥಿತ್ವವನ್ನೇ ಕಳೆದುಕೊಂಡಿತು. ಮೇಲು 
ಕಾವೇರಿಯ ಪಾತ್ರ ಅನಾಥವಾಯಿತು. ಅದರಲ್ಲಿ ಹರಿಯುತ್ತಿದ್ದ ನದಿ ದಕ್ಷಿಣಕ್ಕೆ 
ತಿರುಗುತ್ತಲೇ ಶಿವನಸಮುದ್ರ, ಕೃಷ್ಣಗಿರಿ ಮತ್ತು ಭವಾನಿ ಈ ತ್ರಿಕೋಣಾಕೃತಿಯ 
ಪ್ರದೇಶವನ್ನು ನದಿ ಹೆಚ್ಚು ಕೊಚ್ಚುತ್ತಾ ಸಾಗಿತು. ಈ ಭಾಗದಿಂದ ಸುಮಾರು 
ಮುನ್ನೂರು ಮೀಟರ್ ಮಂದದ ಶಿಲಾಸ್ತರ ತೀವ್ರವಾಗಿ ನಗ್ನವಾಗಿ ಕೆಳಕಾವೇರಿಯ 
ಮೂಲಕ ಸಾಗರಕ್ಕೆ ಸಾಗಣೆಯಾಯಿತು. ಕೆಲಕಾವೇರಿ ತೀವ್ರವಾಗಿ ರಭಸದಿಂದ 
ಹರಿದು ತನ್ನ ಯೌವನಾವಸ್ಥೆ ತಲುಪಿದ್ದುದರಿಂದ ಈಗಿನ ತಿರುಚಿ, ತಂಜಾವೂರು, 
ಕುಂಭಕೋಣಂ ಪ್ರಾಂತ್ಯ ಫಲವತ್ತಾದ ಮುಖಜ ಭೂಮಿಯಾಗಿ ರೂಪು 
ಗೊಂಡಿತು. ತಂಜಾವೂರಿನ ಸುತ್ತಣ ಮೆಕ್ಕಲು ಭೂಮಿ ಮೇಲಣ ಕಾವೇರಿಯ 
ಶಿಲಾನಗೀಕರಣದಿಂದಾದ ಫಲ . ಸೃಷ್ಟಿ ಕ್ರಿಯೆಯೇ ಹೀಗೆ. ಒಂದೆಡೆ ಶಿಲೆಗಳನ್ನು 
ಕೊಚ್ಚುತ್ತಾ ನೆಲವನ್ನು ಧ್ವಂಸ ಮಾಡುತ್ತಾ ಆಕ್ರಮಣ ಮಾಡಿದರೆ ಮತ್ತೆಲ್ಲೋ 
ಸಂಚಯನಗೊಳಿಸುತ್ತಾ ರಚನಾತ್ಮಕ ಕಾರ್ಯದಲ್ಲಿ ತೊಡಗುತ್ತದೆ . ನಿಸರ್ಗವನ್ನು 
ಸಮತೂಕದಲ್ಲಿಡುತ್ತದೆ. ತಕ್ಕಡಿಯಂತೆ ವರ್ತಿಸುತ್ತದೆ. 


ಕಾವೇರಿ ಹರಿದು ಬಂದ ದಾರಿ 


ಕಾವೇರಿಯ ಹಿಂದಿನ ಭೂವೈಜ್ಞಾನಿಕ ಸ್ಥಿತಿಯ ಬಗ್ಗೆ ಸ್ಪಷ್ಟ ಪರಿಕಲ್ಪನೆ 
ಮುಂದಿಡುವ ಈ ಪ್ರಯತ್ನ ಒಂದು ದಿಟ್ಟ ಹೆಜ್ಜೆ. ಇಂಥ ಹೆಜ್ಜೆ ಇಡಲು 
ಕಳೆದುಹೋದ ಮಿಲಿಯಾಂತರ ವರ್ಷಗಳ ಭೂವೈಜ್ಞಾನಿಕ ಕ್ರಿಯೆಗಳನ್ನು 
ಯಥಾವತ್ತಾಗಿ ಪರಿಗಣಿಸಬೇಕಾಗುತ್ತದೆ. ಇಲ್ಲಿ ರಾಜ್ಯ ರಾಜ್ಯಗಳ ನಡುವಿನ ಭವ್ಯ 
ಹರಿವು, ನದಿ ಜಾಲಗಳ ಬೆರಗುಗೊಳಿಸುವ ವಿಕಾಸ ಪಥಗಳನ್ನು ಸೂಕ್ಷವಾಗಿ 
ಅವಲೋಕಿಸಬೇಕಾಗುತ್ತದೆ. ಕಾವೇರಿ ಮಾತೆ ಮತ್ತೆ ಮತ್ತೆ ಯೌವನ ಗಳಿಸಿದ್ದಾಳೆ. 
ಈ ಕ್ರಿಯೆ ಈ ನದಿಯನ್ನು ಆಶ್ರಯಿಸಿದ ಎಲ್ಲರಿಗೂ ಸುಖ ಸಮೃದ್ಧಿಯನ್ನು 
ನೀಡಿದೆ. ನನ್ನ ಈ ಅಭಿಪ್ರಾಯವೇ ಅಂತಿಮವೆಂದು ನನ್ನ ಭಾವನೆಯಲ್ಲ. 
ವಿಶೇಷವಾಗಿ ಕಾವೇರಿ ನದಿ ಹರಿಯುವ ಮಾರ್ಗದುದ್ದಕ್ಕೂ ಇರುವ ಭೂ 
ಲಕ್ಷಣಗಳ ಕೂಲಂಕಷ ಅಧ್ಯಯನವಾಗಬೇಕು. ಸದ್ಯದಲ್ಲಿ ಇದೊಂದು ಪ್ರಾರಂಭಿಕ 
ಹೆಜ್ಜೆ ಎನ್ನಬಹುದು. 

( ಜರ್ನಲ್ ಆಫ್ ಜಿಯಾಲಾಜಿಕಲ್ ಸೊಸೈಟಿ ಆಫ್ ಇಂಡಿಯಾ- ಸಂಪುಟ 40. 1992 
ರಲ್ಲಿ ಪ್ರಕಟವಾದ ಡಾ . ಬಿ. ಪಿ. ರಾಧಾಕೃಷ್ಣ ಅವರ 'ಕಾವೇರಿ - ಇಟ್ಸ್ ಜಿಯಲಾಜಿಕಲ್ ಪಾಸ್ 
ಲೇಖನದ ಕನ್ನಡ ರೂಪ) 


* * * 


ಮೇಕೆ ದಾಟು: ಕಾವೇರಿಯ ಶಿಲ್ಪಕಲಾಶಾಲೆ 

ಕೆ. ವಿದ್ಯಾಶಂಕರ 


ಮಳೆ ಬರಲಿ, ಬಿಸಿಲು ಸುರಿಯಲಿ, ಪ್ರವಾಸಿಗರನ್ನು ಸರ್ವಋತುಗಳಲ್ಲೂ ಕೈ 
ಬೀಸಿ ಕರೆಯುತ್ತದೆ ಮೇಕೆದಾಟು. 


ತಲೆಯ ಮೇಲೆ ಹೆಬ್ಬಂಡೆಯೇ ಸೂರು. ಎಡಬಲಗಳಿಗೆ ಬಂಡೆಗಳ 
ಇಳಿಜಾರು. ಬೆನ್ನಿನಲ್ಲಿ ಗೋಡೆಗೆ ಭಾರಿ ಬಂಡೆಗಳು. ಅಲ್ಲಿ ಅಕ್ಕಪಕ್ಕಗಳಲ್ಲಿ 
ತೆರೆದಿರುವುದೇ ಕಿಟಕಿಗಳು , ತೆರೆದ ಗುಹೆಯ ಈ ತಂಪು ತಾಣದಲ್ಲಿ ಹಾಯಾಗಿ 
ಕುಳಿತು ನೋಡಿದರೆ ಎದುರಿಗೆ ಕಲ್ಲಿನ ಕೋಟೆ. ಆ ಕೋಟೆಯೊಳಗೆ ತಗ್ಗಿನಲ್ಲಿ 
ನುಗ್ಗಿ ಹರಿಯುವಳು ಕಾವೇರಿ, ಇಂಥ ಅಪರೂಪದ ತಾಣವೇ ಮೇಕೆದಾಟು. 


ಬೆಂಗಳೂರಿನಿಂದ ವಾಹನದಲ್ಲಿ 2 ತಾಸು ಸಾಗಿದರೆ ಸಿಗುವುದು ಕಾವೇರಿ 
ಅರ್ಕಾವತಿ ನದಿಗಳ ಸಂಗಮ . ಈ ಸ್ಥಳಕ್ಕೆ ಕನಕಪುರದಿಂದ ಒಂದು ಗಂಟೆ 
ದೂರ, ಸಂಗಮದಿಂದ ಒಂದು ತಾಸು ಕಚ್ಚಾರಸ್ತೆಯಲ್ಲಿ ನಡೆದರೆ ಸಿಗುವುದು 
ಮೇಕೆದಾಟು. 


ಕಾವೇರಿ ಹರಿದು ಬಂದ ದಾರಿ 


ಮೇಕೆದಾಟು ಒಂದು ಪಾತಾಳ . ಈ ಕಮರಿ ಬಂಡೆಗಳ ಆಡುಂಬೋಲ. 
ಮೇಲಿನಿಂದ ನೋಡಿದರೆ ಕಮರಿಯ ಮಧ್ಯಭಾಗದಲ್ಲಿ ಹೆಬ್ಬಂಡೆಗಳ ನೆಲೆಗಟ್ಟು 
ಕಾಣುತ್ತದೆ. ದೂರದಲ್ಲಿ ಕೋಟೆಯೊಳಗೆ ನಾಲೆಯಂತೆ ಕಿರಿದಾಗಿ ಹರಿದು ಬರುವ 
ಕಾವೇರಿ ಇಲ್ಲಿ ಕಾಣೆಯಾಗುತ್ತಾಳೆ. ನೆಲೆಗಟ್ಟಿನಾಚೆ ಮತ್ತೆ ಸ್ವಲ್ಪ ಅಗಲವಾಗಿ 
ಹರಿಯುತ್ತಾಳೆ. 

ನೆಲೆಗಟ್ಟು ತಲಪಲು ಕಡಿದಾದ ಕಮರಿಯಲ್ಲಿ ಇಳಿಯಬೇಕು. ಇಳಿದರೆ 
ನೆಲಗಟ್ಟಿನಲ್ಲಿ ಒಂದು ಚಾಚು ಬಂಡೆ ಇದೆ. ಈಜುಕೊಳದ ಡೈವಿಂಗ್ ವೇದಿಕೆಯಂತೆ 
ಚಾಚಿರುವ ಈ ಜಾಗ ವಿಶೇಷವಾದದ್ದು. ಬೆನ್ನಟ್ಟಿದ ಹುಲಿರಾಯನಿಂದ ಪಾರಾಗಲು 
ಬಂಡೆಬಂಡೆಗೆ ಹಾರಿ ಓಟ ಓಡುತ್ತಿದ್ದ ಮೇಕೆ ಈ ಚಾಚು ಬಂಡೆಯಿಂದ ಅತ್ತಕಡೆಯ 
ಬಂಡೆಗೆ ಹಾರಿದ್ದು ಜೀವ ಉಳಿಸಿಕೊಂಡದ್ದು , ಕಾವೇರಿ ಬದಿಯನ್ನೇ ದಾಟಿದ್ದು 
ದಂತಕಥೆಯಾಗಿದೆ. ಇನ್ನೊಂದು ಬಂಡೆಯಂತೆ ಮೇಕೆಗೆ ಕಂಡ ಆಚೆ ಬಂಡೆ 
ಕಾವೇರಿಯ ಇನ್ನೊಂದು ದಂಡೆ ಎಂದು ಮೇಕೆಗೆ ಹೇಗೆ ತಿಳಿದೀತು? ಅಂತೂ 
ಹನುಮಸಮುದ್ರೋಲ್ಲಂಘನ ಮಾಡಿದಂತೆ ಕಾವೇರಿಯನ್ನು ಮೇಕೆ ದಾಟಿದ್ದು 
ಒಂದು ಅದ್ಭುತ ಕಥೆಗೆ ಸ್ವಲ್ಪ ಕಲ್ಪನೆ ಕೊಟ್ಟರೂ ರೋಮಾಂಚನವಾಗುತ್ತದೆ . 
ಚಾಚುಬಂಡೆಯ ಮೇಲೆ ಆಗ ಹೆಬ್ಬುಲಿ, ಈಗ ನಾವು ಅನುಭವಿಸುವ ಈ 
ರೋಮಾಂಚನವೇ ಮೇಕೆದಾಟಿನ ಪವಾಡ; ಆಕರ್ಷಣೆ. ಈ ಪವಾಡಕ್ಕೆ 
ಕಾರಣವಾಗಿದ್ದು ಕಾವೇರಿಯ ಪಾಡು. 4 ಕಿ. ಮೀ . ಗಳಷ್ಟು ಹಿಂದೆ ಸಂಗಮದಲ್ಲಿ 
ಫರ್ಲಾಂಗಿನಷ್ಟು ಅಗಲವಾಗಿ ಮೈಚಾಚಿ ಗಜಗಮನೆಯಾಗಿರುವ ಕಾವೇರಿ 
ಇಲ್ಲಿ ಕೆಲವೇ ಗಜಗಳಷ್ಟು ಕಿರಿದಾಗಿ ಬಂಡೆಗಳ ಬುಡದಲ್ಲಿ ನುಸುಳಿ ಸಾಗುತ್ತಾಳೆ ! 
ಮೇಕೆದಾಟಿನ ಚಾಚುಗಲ್ಲಿನ ಬಳಿ ನಿಂತು ಬಾವಿಯಂತೆ ಇಳಿದಿರುವ ಬಂಡೆಯ 
ಕೆಳಗೆ ಬುಸುಗುಟ್ಟುವ ನಾಗರದಂತೆ ಕಾವೇರಿ ರೋಷದಿಂದ ಹರಿಯುವುದನ್ನು 
ಕಂಡಾಗ ಜೀವ ಝಲ್ಲೆನಿಸುತ್ತದೆ. ರುದ್ರರಮಣೀಯತೆ ಭಯವನ್ನು ಮೆಟ್ಟುತ್ತದೆ; 
ಮಾತು ಮೂಕವಾಗಿ ಮೌನ ವಾಚಾಳಿಯಾಗುತ್ತದೆ. 

ಈ ಕಮರಿಯಲ್ಲಿ ಕಳೆಯುವುದು ಕಾವೇರಿಯ ಜೋರು. ಬಂಡೆಗಳ 
ಗಂಡಾಗುಂಡಿಗೆ ಬಗ್ಗಿದ್ದರೂ ಕುಗ್ಗಿದ್ದರೂ ಕಾವೇರಿ ಬಂಡೆ ಬಲು ಜೋರು. 
ಅವಳದು ಉಗ್ರಗಾಮಿಯ ಹುನ್ನಾರು. ಯುಗ ಯುಗಗಳಿಂದ ಕಮರಿಯಲ್ಲಿ 
ಕಾವೇರಿಯ ಸಂಘರ್ಷ ಸಾಗುತ್ತಲೇ ಇದೆ. ಕಾವೇರಿಯ ಈ ಉಗ್ರ ಸೆಳೆತದಲ್ಲಿ 
ಕಲ್ಲುಗಳು ಸವೆತ ಆಗಿ ಹೋಗಿದೆ. ಈ ಕಡೆದ ಕಲ್ಲುಗಳೇ ಸುಂದರ ಕಲಾಕೃತಿಗಳು . 
ಈ ಕಲಾಶಾಲೆಯಲ್ಲಿ ಕಾವೇರಿ ಶಿಲ್ಪಿಯಾಗಿರುವುದು ಮೇಕೆದಾಟಿನ ಇನ್ನೊಂದು 
ಮುಖ . 

ನಿಜ , ಇಲ್ಲಿ ಬಂಡೆಗಳು ಬರಿ ಬಂಡೆಗಳಲ್ಲ. ಅವುಗಳು ಶಿಲ್ಪಗಳು, ಅವೇ 
ಇಲ್ಲಿನ ಬಂಡವಾಳ, ಬೋಳು ಬಂಡೆಗಳು, ಕೋಡು ಬಂಡೆಗಳು , ಕೊರಕಲು 


ಕಾವೇರಿ ಹರಿದು ಬಂದ ದಾರಿ 


79 


ಬಂಡೆಗಳು , ಜಾರು ಬಂಡೆಗಳು , ಸರಳು ಬಂಡೆಗಳು , ಮಿಥುನ ಬಂಡೆಗಳು , ಆನೆ 
ಬಂಡೆಗಳು, ಈ ಬಂಡೆಗಳ ನಡುವೆ ಬಯಕೆಗಳು ಅರಳುತ್ತವೆ ; ನಯನಮನೋಹರ 
ಲೋಕ ವಿಸ್ಮಯಗೊಳಿಸುತ್ತದೆ. ಬರಿ ಕೃಷ್ಣಗಷ್ಟೆ ಅಲ್ಲ ಬಂಡೆಯೇರಿ ಇಳಿಯುವ 
ಕಾಲುಗಳ ಕದನ ಕುತೂಹಲಕ್ಕೆ ಇದು ಮೈದಾನ; ಬಂಡೆ ಏರಿಳಿವ ಆಟಕ್ಕೆ ಇಲ್ಲಿದೆ 
ಆಹ್ವಾನ, ಧಿಮಾಕು ಮಾಡಿದರೆ ಜೀವಹೋದೀತುಜೋಪಾನ, ಎಚ್ಚರಿಕೆಯಿಂದ 
ಕೈವೂರಿ, ಕಾಲೂರಿ, ತಗ್ಗಿ ಬಗ್ಗಿ ಬಂಡೆಗಳನ್ನು ಏರಿಳಿಯುತ್ತಿದ್ದರೆ ಅದೇ ಒಂದು 
ಸಂತೋಷ- ಸಾಹಸ. 

ಕುಗ್ಗಿದ ಕಾವೇರಿ, ಹಿರಿಹಿರಿ ಹಿಗ್ಗಿರುವ ಬಂಡೆಗಳ ಜತೆಗೆ ಇಲ್ಲಿ ಸಾಥಿ 
ಬಿರುಬಿಸಿಲು, ಬಂಡಿ ಬಿಸಿಲಿನ ನಡುವೆ ಓಡಾಡಿದರೆ ಬೆವರು - ಬುಳಬುಳಮೈ . 
ಆದರೂ ಬಂಡೆಗಳ ಏರಿಳಿವ , ಕಾವೇರಿ ಮುಟ್ಟುವ ಬಯಕೆ ನಿಲ್ಲುವುದಿಲ್ಲ. 
ಕೆಳಗಿಳಿದು ಕಾವೇರಿಯಿಂದ ತಂದ ನೀರು ಬೆವರಿಹೋಗಿಬಿಡುತ್ತದೆ. ಬಯಕೆಗಳು 
ತೀರಿ ಕಮರಿಯ ಏರಿ ಹತ್ತಲು ಹೊರಟರೆ ಹೊಸ ಕಂಟಕ . ಅದೇ ಸಂಕಟ. 
ಬಂಡೆ ಬಿಸಿಲು, ಉರಿ ಬಂಡೆ, ಭಯಗಳ ನಡುವೆ ಮೂಡಿದ ಬಯಕೆಗಳ 
ಈಡೇರಿಸಿಕೊಂಡು ಸಂತೋಷಪಡುವಷ್ಟರಲ್ಲಿ ನಮಗೇ ಗೊತ್ತಾಗದಂತೆ ಬಿಸಿಲು 
ದೇಹವನ್ನು ಬಸಿದಿರುತ್ತದೆ. ಕಾಲು ಸೋಲುತ್ತದೆ. ಆದರೆ ಹೊಸ ಜೀವಕ್ಕೆ ಜಗತ್ತನ್ನು 
ಸೋರಿಸುವ ಬಸುರಿ ಬೇನೆಯಂತೆ ಅದು. ಆ ಅನುಭವ - ಯಾತನೆ ಪ್ರಕೃತಿ 
ರುದ್ರ ಸೌಂದರ್ಯ ಆಸ್ವಾದಿಸಿದ ಮನಸ್ಸಿಗೆ ಆಹ್ಲಾದಕರ! ಬಯಲು ಸೀಮೆಯಲ್ಲಿ 
ಬಕಾಸುರಿಯಂತೆ ಭೂಮಿ ಕಬಳಿಸಿ, ಶಿವನ ಸಮುದ್ರದಲ್ಲಿ ಕುಣಿದು ಕುಪ್ಪಳಿಸುವ 
ಕಾವೇರಿಯೇ ಪರಿಣಿಯಂತೆ ಹೆದರಿ ಹೋಗುವ ಈ ಕ್ಷೇತ್ರದಲ್ಲಿ ಹುಲುಮಾನವ 
ಉಸ್ಸಪ್ಪ ಎಂದರೆ ಸರಿಯೆಸರಿ. ಆದರೆ ಸಂಗಮ ನಿಮ್ಮ ಚೇತರಿಕೆಗೆ ಕಾದಿರುತ್ತದೆ. 
ಅಲ್ಲಿ ತಂಪು ಕಾವೇರಿ ಮೈಮನ ತಣಿಸುತ್ತಾಳೆ. ಆಗ ನಿದ್ರಾಣಕ್ಕೆ ವಿರಾಮ ; 
ಸಾರ್ಥಕ ಶ್ರಮ . 


- ಮನಸ್ಸು ಬಂದಾಗ ಮೇಕೆದಾಟಿಗೆ ಹೋಗುವುದು ಸಲ್ಲ . ಏಕೆಂದರೆ 
ಪ್ರಕೃತಿಮಾತೆ ಅಲ್ಲಿ ನಿಷ್ಕರುಣಿ, ಹಸಿವಿಗೆ ಅಲ್ಲಿ ಪರಿಹಾರವಿಲ್ಲ. ನೀರಡಿಕೆಯಾದರೆ 
ನೀರೂ ಇಲ್ಲ. ಮರದ ನೆರಳೂ ವಿರಳ, ನೀರು ಬೇಕಾದರೆ ಭಗೀರಥ ಪ್ರಯತ್ನ 
ನಡೆಸಿ ಪಾತಾಳದಲ್ಲಿ ಕಾವೇರಿಯನ್ನು ಸಂಧಿಸಬೇಕು. ಬೆಂಗಳೂರಿನಿಂದ 
ಸಂಗಮಕ್ಕೆ 8 ಗಂಟೆಗೆ ತಲುಪಿ ಒಂದು ತಾಸು ನಡೆದರೆ ಬಿಸಿಲೇರುವವರೆಗು 
ಮೇಕೆದಾಟು; ಬಳಿಕ ವಾಪಸ್‌ ಸಂಗಮಕ್ಕೆ 1 ಗಂಟೆಗೆ ಬಂದು ಊಟ ಮಾಡಿ 
ಕಾವೇರಿಯಲ್ಲಿ ನೀರಾಟವಾಡಿ ಸಂಜೆ ಊರಿಗೆ ಮರಳಿದರೆ ಒಂದು ಸುಂದರ 
ಪ್ರವಾಸ ನಿಮ್ಮದಾಗುತ್ತದೆ. 


* * * 


ಕಾವೇರಿಯ ಮಾಲಿನ್ಯ 
ಮುಂದಿನ ಊರಿಗೆ, ಮುಂದಿನ ಪೀಳಿಗೆಗೆ 


ನಾಗೇಶ ಹೆಗಡೆ 


ಕಾವೇರಿ ಜಲಾನಯನ ಪ್ರದೇಶದ ಯಾವುದೇ ಭಾಗದಲ್ಲಿ ಎಂಥದೇ ದ್ರವ 
ಇಂಗಿದರೂ ಅದು ಅಂತರ್ಜಲಕ್ಕೆ ಕ್ರಮೇಣ ಸೇರಿ ಅಂತಿಮವಾಗಿ ಕಾವೇರಿ ನದಿಪಾತ್ರಕ್ಕೆ 
ಸೇರುತ್ತದೆ. ಕಾವೇರಿ ನಮ್ಮೆಲ್ಲರ ಪಾಪಗಳನ್ನು ದೂರ ಸಾಗಿಸುವುದಿಲ್ಲ. ಬದಲಿಗೆ 
ನಗರದ ದುಷ್ಪಲವನ್ನು ಹಳ್ಳಿಯ ಮುಗ್ಗರಿಗೆ, ಪ್ರಾಣಿ ಪಕ್ಷಿಗಳಿಗೂ ಏಕರೂಪವಾಗಿ 
ಹಂಚಿಬಿಡುತ್ತದೆ. 


“ಎಲ್ಲಿ ಸಾರ್, ಇಂಡಸ್ಟೀನೇ ಇಲ್ಲಿ ಕಾವೇರಿ ಬೇಸಿನ್ನಲ್ಲಿ ಇನ್ನು ಸೊಲ್ಯೂಶನ್ 
ಪ್ರಾಬ್ಲಮ್ ಎಲ್ಲಿಂದ ಬರ್‌ಬೇಕು ? ” | 

ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಲಿಯ ಹಿರಿಯ 
ಅಧಿಕಾರಿಯೊಬ್ಬರ ಉದ್ಧಾರ ಇದು. 

ಅವರ ಅಭಿಪ್ರಾಯದ ಪ್ರಕಾರ, ಕಾವೇರಿ ನದಿಯ ತಟಾಕದಲ್ಲಿ ಉದ್ಯಮಗಳೇ 
ಇಲ್ಲವಾದ್ದರಿಂದ ಮಾಲಿನ್ಯ ಸಮಸ್ಯೆ ಬರಲು ಕಾರಣವೇ ಇಲ್ಲ. 


81 


ಕಾವೇರಿ ಹರಿದು ಬಂದ ದಾರಿ 


“ಎರಡೇ ಎರಡು ಪ್ರಮುಖ ಉದ್ಯಮಗಳು, ಒಂದು, ಮಂಡ್ಯದ ಸಕ್ಕರೆ 
ಕಾರ್ಖಾನೆ, ಇನ್ನೊಂದು ಅಲ್ಲೇ ಸಮೀಪದ ಕಾಗದ ಕಾರ್ಖಾನೆ . ಅದರಲ್ಲೂ 
ಕಾಗದ ಕಾರ್ಖಾನೆಯನ್ನು ನಾವೇ ಮುಚ್ಚಿಸಿದ್ದೇವೆ. ಅಂದೇಲೆ ಮಾಲಿನ್ಯ 
ತೀರಾ ನೆಗ್ಲಿಜಿಬಲ್ಲು - ಇಲ್ಲವೇ ಇಲ್ಲ ಅಂತ್ತೂ ಹೇಳಬಹುದು! ” ತುಂಬ 
ಅಧಿಕಾರವಾಣಿಯಿಂದ ಹೇಳುತ್ತಾರೆ, ಈ ಹಿರಿಯ ಅಧಿಕಾರಿ , ದನಿಯೇರಿಸಿ 
ಮಾತನಾಡಿದ ಸುಸ್ತಿನಿಂದ, ಅಲ್ಲೇ ಪಕ್ಕದಲ್ಲಿ 'ಝೀರೋ - ಬಿ' ಯಿಂದ ಸೋಸಿ 
ತೆಗೆದ ಸ್ಪಟಿಕ ಸದೃಶ ನೀರು ತುಂಬಿದ ಗ್ಲಾಸನ್ನು ಗುಟುಕರಿಸುತ್ತಾರೆ. ಆ ಕ್ಷಣದಲ್ಲಿ 
ಅವರಿಗೆ ತಾವು ಸೋಸಿ ಕುಡಿಯುತ್ತಿದ್ದ ನೀರು ಕಾವೇರಿಯದೇ ಎಂಬುದೂ 
ಮರೆತು ಹೋಗಿರುತ್ತದೆ. 

ಕಾವೇರಿ ನೀರನ್ನು ಕುಡಿಯುವ ಎಲ್ಲ ನಗರವಾಸಿಗಳ ಸಮಸ್ಯೆಯೇ ಇದು. 
ಪಟಕದಲ್ಲಿ ಸೋಸಿ, ಬೀಜಿಂಗ್ ಪೌಡರಿನಲ್ಲಿ ಜಾಲಾಡಿ, ಕೊನೆಗೆ ಅಲ್ಪಾವಯೋಲೆಟ್ 
ಬೆಳಕಿನಲ್ಲಿ ಹಾಯಿಸಿ ಬ್ಯಾಕ್ಟಿರಿಯಾ ನಾಶಮಾಡಿ, ಅಂತಿಮವಾಗಿ 'ಝೀರೋ - ಬಿ ' 
ಸೋಸುದಂಡದ ಮೂಲಕ ದಾಟಿಸಿ ತಂದ ಶುದ್ಧ ಸ್ಪಟಿಕದಂಥ ಪಳಪಳ 
ಹೊಳೆಯುವ ಈ ನೀರನ್ನು ಬಳಸುವಾಗ ಕಾವೇರಿ ನದಿಯ ಮಾಲಿನ್ಯದ 
ಲವಲೇಶವೂ ಅವರ ಅರಿವಿಗೆ ಬರುವುದಿಲ್ಲ. ಅವರಿವರಿಗೆ ಹಾಗಿರಲಿ, ಸ್ವತಃ 
ಮಾಲಿನ್ಯ ನಿಯಂತ್ರಣ ಮಂಡಲಿಯ ಅಧಿಕಾರಿಗಳಿಗೂ ಕಾವೇರಿ ತನ್ನ ನಿಜ 
ಸ್ವರೂಪವನ್ನು ತೋರಿಸಿಕೊಡುವುದಿಲ್ಲ. 

ಮೇಲ್ನೋಟಕ್ಕೆ ಈ ಎರಡು ಮಹತ್ವದ ಕಾರ್ಖಾನೆಗಳನ್ನು ಬಿಟ್ಟರೆ , 
ಕರ್ನಾಟಕದಲ್ಲಿ ಕಾವೇರಿ ನದಿಯನ್ನು ನಾವು 'ಔದ್ಯಮೀಕರಣ' ಮಾಡಲೇ ಇಲ್ಲ. 
ಈ ನದಿಯ ದಂಡೆಯಲ್ಲಿ ದಂಡಿಯಾಗಿ ಕೃಷಿ ನಡೆಯುತ್ತಿದೆ ವಿನಾ, ಕಾರ್ಖಾನೆಗಳ 
ಆರಂಭವೇ ಆಗಿಲ್ಲ. 

ಕಾವೇರಿಯ ಈ ಅಲಿಪ್ತ ಮನೋಭಾವ ಎಷ್ಟೆಂದರೆ, ಮೂರು ವರ್ಷಗಳ 
ಹಿಂದೆ ಮಂಡ್ಯದ ಕಾಗದ ಕಾರ್ಖಾನೆಯ ಮಾಲಿನ್ಯದ ವಿರುದ್ದ ಅಲ್ಲಿನ ಭಾರತಿ 
ಕಾಲೇಜಿನ 2000 ವಿದ್ಯಾರ್ಥಿಗಳು ಭಾರಿ ಪ್ರತಿಭಟನೆ ಮಾಡಿದ್ದರೂ , ಅಂದು 
ನೀರಿನ ಗುಣಮಟ್ಟದ ಬಗ್ಗೆ ಚಕಾರ ದನಿ ಏಳಲಿಲ್ಲ . ಏನಿದ್ದರೂ ವಾಯು 
ಮಾಲಿನ್ಯದ ಬಗ್ಗೆ ವಿದ್ಯಾರ್ಥಿಗಳ ಆಕ್ಷೇಪಣೆ ಇತ್ತು. ಕಾಲೇಜಿನವರೆಗೆ ಗಬ್ಬು ವಾಸನೆ 
ಬರುತ್ತಿದೆ. ಕಾರ್ಖಾನೆಯನ್ನು ಸ್ಥಗಿತ ಮಾಡಬೇಕು” ಎಂದು ಒತ್ತಾಯಿಸಿ ಮೂರು 
ದಿನಗಳ ಕಾಲ, ಓದು ಬರಹ ಸ್ಥಗಿತಗೊಳಿಸಿ , ಬೀದಿಗಿಳಿದು ಪೊಲೀಸರಿಂದ 
ಪೆಟ್ಟು ತಿಂದು ಗಪ್ ಚಿಪ್ ಆದರು. ಆ ಕಾಲೇಜಿನ ಕೊಳಾಯಿಗಳಲ್ಲೂ ಸ್ಪಟಿಕ 
ಜಲವೇ ಬರುತ್ತಿತ್ತೇನೋ ; ಯಾರೂ ನೀರಿನ ಮಾಲಿನ್ಯದ ಕಡೆ ಲಕ್ಷ ಹಾಕಲೇ 
ಇಲ್ಲ. ನದಿಯ ಸಮೀಪದಲ್ಲೇ ಇದ್ದವರಿಗೂ ಕಾವೇರಿಯ ಕೊಳೆ ಕಾಣಿಸುವುದಿಲ್ಲ. 


82 


. 


ಕಾವೇರಿ ಹರಿದು ಬಂದ ದಾರಿ 


ಕಾವೇರಿ ನೀರು ಕೊಳೆಯಾಗಲು ಸಾಧ್ಯವಿಲ್ಲ ಎಂಬ ಗ್ರಹಿಕೆಗೆ ಮೂರು 
ಮುಖ್ಯ ಕಾರಣಗಳಿವೆ. ಒಂದು, ದೊಡ್ಡ ಕಾರ್ಖಾನೆಗಳ ಸಂಖ್ಯೆ ತೀರಾ ಕಡಿಮೆ ; 
ಎರಡನೆಯದಾಗಿ, ಕರ್ನಾಟಕ ಭಾಗದಲ್ಲಿ ಕಾವೇರಿ ' ತಾರುಣ್ಯದ ನದಿ ' ಅಂದರೆ, 
ಇದು ಇಲ್ಲಿ ಸಾಕಷ್ಟು ರಭಸದಿಂದ ಹರಿಯುತ್ತದೆ. ಅಲ್ಪಸ್ವಲ್ಪ ಕೊಳೆ ಇದ್ದರೂ 
ತೊಳೆದು ಹೋಗುತ್ತದೆ; ಕಣ್ಣಿಗೆ ಕಾಣುವುದಿಲ್ಲ. ಮೂರನೆಯದಾಗಿ, ಬೇಸಿಗೆಯಲ್ಲಿ 
ಇದು ಕ್ಷೀಣಿಸಿದಂತೆ ಕಂಡರೂ , ಮಳೆಗಾಲದಲ್ಲಿ ಭಾರೀ ಆರ್ಭಟದಿಂದ ಹರಿಯುತ್ತ, 
ಇದ್ದ ಬದ್ದ ಕೊಳೆಯನ್ನೆಲ್ಲ ದೂರ ತಮಿಳುನಾಡಿನ ಗಡಿದಾಟಿಸಿ ತನ್ನನ್ನು ತಾನು 
ಚೊಕ್ಕಟಗೊಳಿಸಿಕೊಳ್ಳುತ್ತದೆ. 

- ಈ ಮೂರೂ ಗ್ರಹಿಕೆಗಳು ತಪ್ಪು ಗ್ರಹಿಕೆಯಾಗಲು ಸಾಧ್ಯ ಎಂಬುದನ್ನು 
ಸ್ಪಷ್ಟಪಡಿಸುವುದು ಈ ಬರಹದ ಉದ್ದೇಶ. 

ಮೊದಲನೆಯದಾಗಿ, ಕಾವೇರಿಯ ದಡದಲ್ಲಿ ಎರಡೇ ದೊಡ್ಡಉದ್ಯಮಗಳಿವೆ 
ಎಂಬುದು ಸರಿಯಲ್ಲ. 'ಕಾವೇರಿ' ಎಂದಾಕ್ಷಣ ನಾವು ಆ ನದಿಗೆ ಸೇರುವ ಎಲ್ಲ 
ಉಪನದಿಗಳನ್ನು ಸೇರಿಸಿಕೊಳ್ಳಬೇಕು; ಉಪನದಿಗಿಂತಲೂ ದೂರದಲ್ಲಿ, ಕಾವೇರಿ 
ಜಲಾನಯನ ಪ್ರದೇಶದ ಎಲ್ಲ 34 ,273 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿನ 
ಎಲ್ಲ ಮಾನವ ಚಟುವಟಿಕೆಗಳನ್ನು ಪರಿಗಣಿಸಬೇಕು. ಕಾವೇರಿಗೆ ಕಬಿನಿ , ಶಿಂಷಾ, 
ಅರ್ಕಾವತಿ, ಸುವರ್ಣಾವತಿ, ಹೇಮಾವತಿ, ಲಕ್ಷ್ಮಣ ತೀರ್ಥ ಹಾಗೂ ಹಾರಂಗಿ 
ಉಪನದಿಗಳು ಸೇರುತ್ತವೆ. ಬೆಂಗಳೂರಿನಿಂದ ಮೈಸೂರಿಗೆ ಹೊರಡುವಾಗ 
ಹೆದ್ದಾರಿಯ ಪಕ್ಕದಲ್ಲಿ ಕೆಂಗೇರಿ ಬಳಿ ಮೂಗಿಗೆ ರಾಚುವ ವೃಷಭಾವತಿ 
ಮಾಲಿನ್ಯವನ್ನೂ ನಾವು ಕಾವೇರಿ ನದಿಯ ಮಾಲಿನ್ಯವೆಂದೇ ಪರಿಗಣಿಸಬೇಕು*. 
ಕನ್ನಂಬಾಡಿ ಜಲಾಶಯಕ್ಕೆ ರಟ್ಟಿಹಳ್ಳಿಯ ಪರಮಾಣು ಸಾಂದ್ರೀಕರಣ ಘಟಕದಿಂದ 
ವಿಸರ್ಜನೆಯಾಗುವ ಮಾಲಿನ್ಯವನ್ನೂ ಕಾವೇರಿ ನದಿಯ ಮಾಲಿನ್ಯವೆಂದೇ ಲೆಕ್ಕಕ್ಕೆ 
ಸೇರಿಸಬೇಕು. ಕೆಲವು ಭಾರಿ ಸಕ್ಕರೆ ಕಾರ್ಖಾನೆಯಂಥ ದೊಡ್ಡ ಉದ್ಯಮದಿಂದ 
ಹೊರಬರುವ ಮಾಲಿನ್ಯಕ್ಕಿಂತ ಫೋಟೊಫಿಲ್ಸ್ ಸಂಸ್ಕರಣ ಮಾಡುವ ಪುಟ್ಟ 
ಘಟಕದಿಂದ ಹೊರ ಹೊಮ್ಮುವ ಪಾದರಸದ ಸಂಯುಕ್ತವೇ ಹೆಚ್ಚು ಅಪಾಯಕಾರಿ 
ಎಂಬುದು ಗೊತ್ತಿರಬೇಕು. ಕಾಗದ ಕಾರ್ಖಾನೆಯ ದಟ್ಟ ಕಂದು ಬಣ್ಣದ 
ಮಾಲಿನ್ಯಕ್ಕಿಂತ ಲೆಡ್ ಆಸಿಡ್ ಬ್ಯಾಟರಿ ಸಂಸ್ಕರಣ ಕಾರ್ಯಾಗಾರದಿಂದ 
ಹೊರಬರುವ ಸೀಸ ಲವಣಗಳುಳ್ಳ ಪಾರದರ್ಶಕ ಚೊಕ್ಕಟ ನೀರೇ ಹೆಚ್ಚು 
ಅಪಾಯಕಾರಿ ಎಂಬ ಪರಿಜ್ಞಾನ ನಮಗಿರಬೇಕು. 

ಈಗ ಒಂದು ಚಿಕ್ಕ ಲೆಕ್ಕಾಚಾರ ಮಾಡೋಣ: ಬೆಂಗಳೂರಿನಲ್ಲಿ ಸುಮಾರು 
ನಾಲ್ಕೂವರೆ ಸಾವಿರ ಚಿಕ್ಕ ದೊಡ್ಡ ಕಾರ್ಖಾನೆಗಳಿವೆ. ಎಚ್ ಎಮ್ ಟಿ, ಎಚ್ ಎ 
* ಅನುಬಂಧ ನೋಡಿ 


ಕಾವೇರಿ ಹರಿದು ಬಂದ ದಾರಿ 


ತಿರುಚಿಯ ಚಿಂತಾಮಣಿ ಬಳಿ ಕಾವೇರಿಗೆ ಮಾಲಿನ್ಯದ ಬಾಗಿನ 
ಎಲ್, ಬಿಇಎಲ್, ಬಿಎಚ್‌ಇಎಲ್ ನಂಥ ದೊಡ್ಡ ಕಾರ್ಖಾನೆಗಳ ಜತೆ ಜತೆಗೇ 
ಘೋರವಿಷ ಪದಾರ್ಥಗಳನ್ನು ಸಣ್ಣ ಪ್ರಮಾಣದಲ್ಲಿ ನಿರಂತರ ಹೊರಸೂಸುವ 
ಇಲೆಕೊಪ್ಲೇಟಿಂಗ್, ಡೈಕಾಸ್ಟಿಂಗ್, ಬಣ್ಣ ತಯಾರಿಕೆ, ಔಷಧ ಸಂಸ್ಕರಣವೇ 
ಮುಂತಾದ ಘಟಕಗಳಿವೆ. ಕ್ಯಾಡ್ಮಿಯಂ, ಪಾದರಸ, ಕ್ರೋಮಿಯಂ, ಸೀಸ, ತಾಮ್ರ , 
ವೆನಾಡಿಯಂ ಇತ್ಯಾದಿ. ಪೀರಿಯಾಡಿಕ್ ಟೇಬಲ್‌ನ ಎಲ್ಲ ಮೂಲವಸ್ತುಗಳೂ , 
ಬೆಂಝಿನ್, ಕ್ಲೋರಿನ್, ಫಾಸೆಜೀನ್ ಮುಂತಾದ ಲೆಕ್ಕವಿಲ್ಲದಷ್ಟು ಬಗೆ ಘೋರ 
ವಿಷದ ರಸಾಯನ ಸಂಯುಕ್ತಗಳೂ ಇಲ್ಲಿ ಹೊರಬೀಳುತ್ತವೆ. ಇದೇ ರೀತಿ ಕಾವೇರಿ 
ಜಲಾನಯನಕ್ಕೆ ಕೊರಳು ಸೇರಿಸುವ ಕಾರ್ಖಾನೆಗಳು ಮಂಡ್ಯ, ಮೈಸೂರು, 
ತುಮಕೂರು ( ದಕ್ಷಿಣ ಭಾಗ), ಮಡಿಕೇರಿ, ಚಿಕ್ಕಮಗಳೂರು ಇತ್ಯಾದಿ ಏಳು 
ಜಿಲ್ಲೆಗಳ (ಕರ್ನಾಟಕ ರಾಜ್ಯದ ಶೇಕಡಾ 18 ಭಾಗದ) ಔದ್ಯಮಿಕ ತ್ಯಾಜ್ಯವಸ್ತುಗಳು 
ಅಂತಿಮವಾಗಿ ಕಾವೇರಿಗೆ ಸೇರುತ್ತವೆ. 
– ಅನೇಕರು ನಂಬಲಿಕ್ಕಿಲ್ಲ. ಅವನ್ನೆಲ್ಲ ಕಾವೇರಿಯ ಲೆಕ್ಕಕ್ಕೆ ಹೇಗೆ ಸೇರಿಸಲು 
ಸಾಧ್ಯ ? ಎಷ್ಟೋ ಕೊಳೆ ಪದಾರ್ಥಗಳು ಕಾವೇರಿಗೆ ನದಿ ತಲುಪುವುದು ಹಾಗಿರಲಿ, 
ಅರ್ಕಾವತಿಯಂಥ ಉಪನದಿಗೂ ಸೇರುವುದಿಲ್ಲ. ಎಲ್ಲೋ ಹಳ್ಳಕೊಳ್ಳಗಳಲ್ಲಿ 
ಕಚಡಾ ರಾಶಿಯಾಗಿ ಒಣಗುತ್ತವೆ ಇಲ್ಲವೆ ಅಲ್ಲೇ ಇಂಗುತ್ತವೆ. 

ಇದು ನಮ್ಮ ಎರಡನೇ ತಪ್ಪು ಗ್ರಹಿಕೆ. 

ಕಾವೇರಿ ಜಲಾನಯನ ಕ್ಷೇತ್ರದ ಯಾವುದೇ ಭಾಗದಲ್ಲಿ ಎಂಥದೇ ದ್ರವ 
ಇಂಗಿದರೂ ಅದು ಅಂತರ್ಜಲಕ್ಕೆ ಕ್ರಮೇಣ ಸೇರಿ, ಅಂತಿಮವಾಗಿ ಅದು 


ಕಾವೇರಿ ಹರಿದು ಬಂದ ದಾರಿ | 


ಕಾವೇರಿ ನದಿಯ ಪಾತ್ರವನ್ನೇ ಸೇರುತ್ತದೆ . ಇಂದಲ್ಲದಿದ್ದರೆ ನಾಳೆ, ಕೆಲವೊಂದು 
ಸಂದರ್ಭಗಳಲ್ಲಿ (ದೊಡ್ಡ ಬಳ್ಳಾಪುರದ ಬಳಿಯ ಒಂದು ಔಷಧ ದ್ರವ್ಯ ಉತ್ಪಾದನಾ 
ಘಟಕದ ಬಳಿ ಆದಂತೆ) ಆಸುಪಾಸಿನ ಬಾವಿಗಳಲ್ಲಿ ಇಲ್ಲವೆ ಕೊಳವೆ ಬಾವಿಗಳಲ್ಲೇ 
ಈ ರಸಾಯನ ದ್ರವ್ಯಗಳು ನುಗ್ಗಿ ಬರುತ್ತವೆ. ಹೇಗೇ ಬಂದರೂ ಅಂತಿಮವಾಗಿ 
ಅದು ಕಾವೇರಿಗೇ ಸೇರುತ್ತದೆ, ಸೇರಬೇಕು. 

ಹಾಗೆ ಸೇರಿದರೂ , ಕಾವೇರಿ ನದಿ ' ತಾರುಣ್ಯದ ಹಂತ' ದಲ್ಲಿರುವುದರಿಂದ 
ಹಾಗೂ ತುಂಬ ಚಲನಶೀಲವಾಗಿರುವುದರಿಂದ ಎಲ್ಲ ಮಲಿನ ಪದಾರ್ಥಗಳೂ 
ದೂರ ಸಾಗಿ ಹೋಗಬೇಕು ತಾನೆ? ಬೇಸಿಗೆಯಲ್ಲಿ ಹೋಗದಿದ್ದರೂ ಮಳೆಗಾಲದಲ್ಲಿ 
ಇಡೀ ಜಲಾನಯನ ಕ್ಷೇತ್ರವೇ ತೊಳೆದು ಚೊಕ್ಕಟ ಆಗಬೇಕಲ್ಲವೆ? 

ಇಲ್ಲ . ಇದು ಮೂರನೆಯ ತಪ್ಪು ಗ್ರಹಿಕೆ. 

ಏನಾಗುತ್ತದೆಂದರೆ, ಬೆಂಗಳೂರಿನ ತಗ್ಗು ದಿನ್ನೆಗಳಲ್ಲಿ ಒಣಗಿ ನಿಂತಿದ್ದ 
ಘನವಸ್ತುಗಳೆಲ್ಲ ನೀರಲ್ಲಿ ನಿಧಾನಕ್ಕೆ ತೊಳೆದು ಹಳ್ಳಕೊಳ್ಳಗಳಲ್ಲಿ ಹರಿದು, 
ಅರ್ಕಾವತಿಗೋ ವೃಷಭಾವತಿಗೋ ಬರುತ್ತವೆ. ಅಲ್ಲಿ ದಂಡೆಗಳಂಚಿನಲ್ಲಿ ಇಲ್ಲವೆ, 
ಪ್ರವಾಹದ ತಳ ಭಾಗದಲ್ಲಿ ಶೇಖರವಾಗುತ್ತದೆ. ಬೆಂಗಳೂರಿನ ಓಕಳಿಪುರದ 
ಫ್ಯಾಕ್ಟರಿಗಳ ಕೊಳೆ ಹೆಚ್ಚೆಂದರೆ ಕೆಂಗೇರಿಯವರೆಗೆ, ಅಲ್ಲಿಂದ ಮುಂದಿನ 
ಮಳೆಗಾಲದಲ್ಲಿ ಕನಕಪುರದವರೆಗೆ ನಿಧಾನ ಸಾಗುತ್ತ , ಕೊಳೆ ಕಕ್ಕುತ್ತಲೇ 
ಇರುವುದರಿಂದ ಮುಂದಿನ ವರ್ಷ ಮತ್ತೆ ಇದರ ಪುನರಾವರ್ತನೆ ಆಗುತ್ತಲೇ 
ಇರುತ್ತದೆ. ಬೆಂಗಳೂರಿನ ಕಚಡಾ ದ್ರವ್ಯಗಳೆಲ್ಲ ಇಲ್ಲಿಂದ ಮುಂದಿನ ದಶಕದಲ್ಲಿ 
ಮೇಕೆದಾಟುವರೆಗೆ ವ್ಯಾಪಿಸುತ್ತದೆ. ಕೆರೆ, ಕುಂಟೆ, ಕೊಳವೆಗಳಲ್ಲಿ ಮಡುಗಟ್ಟಿ 
ನಿಲ್ಲುತ್ತದೆ. 

ಹೀಗೆ ಕಾವೇರಿ ನದಿ ನಮ್ಮೆಲ್ಲರ ಪಾಪಗಳನ್ನು ದೂರ ಸಾಗಿಸುವುದಿಲ್ಲ. 
ಬದಲಿಗೆ ನಗರವಾಸಿಗಳ ಅನುಚಿತ ವರ್ತನೆಯ ದುಷ್ಪಲಗಳನ್ನು ಏಕರೂಪವಾಗಿ 
ಹಳ್ಳಿಯ ಮುಗ್ಗರಿಗೂ , ನಿಸರ್ಗದ ಸಕಲ ಪ್ರಾಣಿ, ಪಕ್ಷಿಗಳಿಗೂ ಏಕರೂಪವಾಗಿ 
ವಿತರಿಸುತ್ತದೆ. ನಂಜನಗೂಡಿನ ಫ್ಯಾಕ್ಟರಿ ಮಾಲಿಕರ ಅಕೃತ್ಯಗಳ ಫಲವನ್ನು 
ಟಿ. ನರಸೀಪುರದ ಹಸುಳೆಗಳಿಗೂ , ಇಂದಿನವರ ಹೊಣೆಗೇಡಿ ಕೆಲಸದ ಫಲವನ್ನು 
ಭವಿಷ್ಯದ ಪೀಳಿಗೆಗೂ ವರ್ಗಾಯಿಸುತ್ತ ಹೋಗುತ್ತದೆ. 

ಆದರೂ ತಮಿಳುನಾಡಿನ ಈರೋಡು, ವೆಲ್ಲೂರು, ತಿರುಚ್ಚಿಗಳಲ್ಲಿರುವ ಸಾಲು 
ಸಾಲು ಶುಚಿಗೇಡಿ ಫ್ಯಾಕ್ಟರಿಗಳಿಗೆ ಹೋಲಿಸಿದರೆ ಕರ್ನಾಟಕದ ಪಾಲಿನ ಕಾವೇರಿ 
ತುಂಬ ಕ್ಲೀನಲ್ಲವೆ? ಇಲ್ಲಿ ಬಹುಪಾಲು ನೀರನ್ನು ಬೇಸಾಯದ ನೀರಾವರಿಗೇ 
ಬಳಸುತ್ತಿರುವುದು ಸುಳ್ಳೆ ? ಬರಿಗಣ್ಣಿನಲ್ಲಿ ನೋಡಲಿಕ್ಕಾದರೂ ಇಲ್ಲಿನ ಕಾವೇರಿ 
ನೀರು ಚೊಕ್ಕಟವಾಗಿ ಕಾಣುವುದು ಸುಳ್ಳೆ ? 


85 


ಕಾವೇರಿ ಹರಿದು ಬಂದ ದಾರಿ 


ಸುಳ್ಳೇನಲ್ಲ, ಆದರೂ ಇಲ್ಲೊಂದಿಷ್ಟು ತಪ್ಪು ಗ್ರಹಿಕೆ ಇದೆ. ಅದೇನೆಂದರೆ, ಕೃಷಿ 
ನೀರಾವರಿಗೆ ಬಳಸುವ ನೀರು ಚೊಕ್ಕಟವಾಗಿ ಕಾಲುವೆಗಳ ಮೂಲಕ ಮತ್ತೆ ನದಿ 
ಸೇರುತ್ತದೆ ಎಂಬುದು. ಐದು ವರ್ಷಗಳ ಹಿಂದೆ ರಂಗನತಿಟ್ಟು ಪಕ್ಷಿಧಾಮದಲ್ಲಿ 
ಮರಿಗಳ ಸಾವಿನ ಸಂಖ್ಯೆ ಹೆಚ್ಚುತ್ತಿರುವುದಕ್ಕೆ ಅಲ್ಲಿನ ಪಕ್ಷಿಗಳ ಮೊಟ್ಟೆಗಳ ಹೊರಪದರ 
ಇತ್ತೀಚೆಗೆ ತೀರಾ ತೆಳುವಾಗಿರುವುದೇ ಕಾರಣವೆಂದು ತಜ್ಞರು ತರ್ಕಿಸಿದ್ದರು. ಇದಕ್ಕೆ 
ಕಾವೇರಿ ನದಿಯ ನೀರಿನ ಮಾಲಿನ್ಯ ಕಾರಣವಾಗಿರಲಿಲ್ಲ . ಆದರೆ ಅಕ್ಕಪಕ್ಕದ 
ರೈತರ ಹೊಲಗಳಲ್ಲಿ ಪ್ರಮಾಣದಲ್ಲಿ ಕೀಟನಾಶಕ ಹಾಗೂ ರಸಗೊಬ್ಬರವನ್ನು 
ಬಳಕೆ ಮಾಡುತ್ತಿರುವುದೇ ಕಾರಣವೆಂದು ವಿಜ್ಞಾನಿಗಳು ಹೇಳಿದ್ದರು. ಕೊಕ್ಕರೆ 
ಬೆಳ್ಳೂರಿನಲ್ಲಿ ಹೆಜ್ಜಾರ್ಲೆಗಳ ಸಂಖ್ಯೆ ಕಡಿಮೆ ಆಗುತ್ತಿರುವುದಕ್ಕೂ ಕೆರೆ -ಕೊಳಗಳಲ್ಲಿ 
ಶೇಖರವಾಗುತ್ತಿರುವ ಪೀಡೆನಾಶಕ ರಾಸಾಯನಿಕಗಳ ಕೊಳೆಯೇ ಕಾರಣವೆಂದೂ 
ವರದಿ ಬಂದಿತ್ತು. ಅವೆಲ್ಲ ಕಾವೇರಿ ಜಲಾನಯನದಲ್ಲೇ ಬರುತ್ತವೆ, ನೆನಪಿಡೋಣ. 
ಪಾಶ್ಚಾತ್ಯ ದೇಶಗಳಲ್ಲಿ ಔದ್ಯಮಿಕ ಮಾಲಿನ್ಯವನ್ನು ತಕ್ಕಮಟ್ಟಿಗೆ ತಹಬಂದಿಗೆ 
ತಂದಿದ್ದಾರಾದರೂ , ಅಪಾರ ಪ್ರಮಾಣದ ಕೃಷಿ ಪದ್ಧತಿಯಿಂದಾಗಿ ಅಂತರ್ಜಲಕ್ಕೆ 
ಹಾಗೂ ಹರಿಯುವ ನೀರಿಗೆ ನೈಟ್ರೇಟ್ ಮತ್ತು ನೈಟ್ರೈಟ್ ರೂಪದ ಮಾಲಿನ್ಯ 
ದೊಡ್ಡ ಪ್ರಮಾಣದಲ್ಲಿ ಸೇರ್ಪಡೆಯಾಗುತ್ತಿದೆ. 

ಕೊಡಗಿನ ಕಾಫಿ, ಮೆಣಸು, ಏಲಕ್ಕಿಯಿಂದ ಹಿಡಿದು ಮಂಡ್ಯದ ಬತ್ತ 
ಕಬ್ಬುಗಳವರೆಗಿನ ಪ್ರತಿಯೊಂದು ಕೃಷಿ ಉತ್ಪನ್ನದ ಜತೆಗೂ ಔದ್ಯಮಿಕ ವಿಷವಸ್ತುಗಳು 
ತಳಕು ಹಾಕಿಕೊಂಡಿವೆ. ಕಾವೇರಿ ನದಿ ಇದನ್ನೆಲ್ಲ ಸಾರ್ವತ್ರೀಕರಣಗೊಳಿಸುತ್ತಿದ್ದಾಳೆ 
ಅಷ್ಟೆ. 
- ಮುಂಬೈ , ಮಂಗಳೂರು, ವಿಶಾಖಪಟ್ಟಣ ಮತ್ತು ಮದ್ರಾಸಿನ ಹಡಗುಕಟ್ಟೆ 
ಗಳಲ್ಲಿಳಿದು ಅಲ್ಲಿಂದ ಲಾರಿ , ರೈಲುಗಳ ಮೂಲಕ ಬೆಂಗಳೂರು ಮಂಡ್ಯ, 
ಮೈಸೂರುಗಳಿಗೆ ಬರುವ ಬಹುತೇಕ ಎಲ್ಲ ರಾಸಾಯನಿಕ ಪದಾರ್ಥಗಳೂ 
ಅಂತಿಮವಾಗಿ ಕಾವೇರಿಯ ಪಾತ್ರ ಸೇರುತ್ತವೆ. ಈ ಕೀಟನಾಶಕ, ಕ್ರಿಮಿನಾಶಕ , 
ಪಿಡುಗುನಾಶಕಗಳನ್ನು ' ಡರ್ಟಿ ಡಝನ್' ಎಂಬ ಪಟ್ಟಿಯಲ್ಲಿ ಸೇರಿಸಿ ಸುಧಾರಿತ 
ದೇಶಗಳು ತಮ್ಮಲ್ಲಿಂದ ಅವುಗಳನ್ನು ಗಡೀಪಾರು ಮಾಡುತ್ತಿವೆ . ಅವು ನಮ್ಮಲ್ಲಿಗೆ 
ದುಬಾರಿ ಬೆಲೆಪಟ್ಟಿಯೊಂದಿಗೆ ಬರುತ್ತಿವೆ. ದುಬಾರಿ ಯಾಕೆಂದರೆ , ಆ ಸುಧಾರಿತ 
ರಾಷ್ಟಗಳ ಪರಿಸರವನ್ನು ಚೊಕ್ಕಟ ಇಟ್ಟುಕೊಳ್ಳುವ ವೆಚ್ಚವೂ ಅದರಲ್ಲಿ ಸೇರಿದ್ದು ಆ 
ಹೊರೆಯೂ ನಮ್ಮ ಪ್ರಜೆಗಳ ತಲೆಯ ಮೇಲೆಬೀಳುತ್ತದೆ. ಇವು ಎಷ್ಟು ಪ್ರಮಾಣದಲ್ಲಿ 
ಬರುತ್ತವೆ, ಹೇಗೆ ಲಕೋಪಲಕ್ಷ ಪಟ್ಟಣಗಳಲ್ಲಿ ಕಾವೇರಿ ಜಲಾನಯನದ ಪೇಟೆ 
ಪಟ್ಟಣಗಳಲ್ಲಿ ವಿತರಣೆಯಾಗಿ ನದಿಗೆ ಸೇರುತ್ತವೆ ಎಂಬುದರ ಲೆಕ್ಕ ನಮ್ಮ ಈ 
ಮಾಲಿನ್ಯ ನಿಯಂತ್ರಣ ಮಂಡಳಿಯ ಗಮನಕ್ಕೂ ಬರುತ್ತಿಲ್ಲ. . 


86 


ಕಾವೇರಿ ಹರಿದು ಬಂದ ದಾರಿ 


, 'ಎಲ್ಲಿ ಸಾರ್, ಇಂಡಸ್ಟೀನೇ ಇಲ್ಲಿ ಕಾವೇರಿ ಬೇಸಿನ್ನಲ್ಲಿ ಮಾಲಿನ್ಯದ ಸಮಸ್ಯೆ 
ಎಲ್ಲಿಂದ ಬರಬೇಕು ?' ಎಂಬ ಆ ಮಂಡಲಿಯ ಹಿರಿಯ ಅಧಿಕಾರಿಯ ಮಾತು 
ಈಗ ಮತ್ತೆ ಮಾರ್ದನಿಗೊಳ್ಳುತ್ತದೆ. ಅವರ ಮೇಜಿನ ಮೇಲಿನ ಶುದ್ದ ಸ್ಪಟಿಕ ಜಲದ 
ದೃಶ್ಯ ಕಣ್ಣಿಗೆ ಕಟ್ಟುತ್ತದೆ. ರಾಶಿ ಜಲಮಂಡಲಿಯ ಹಿತ್ತಲಿನಿಂದ ಕ್ರಮೇಣ ಕರಗಿ 
ಮತ್ತೆ ಕಾವೇರಿಯನ್ನು ಸೇರುವುದು ನೆನಪಾಗುತ್ತದೆ. ಕಾವೇರಿ ತನ್ನ ಜುಳುಜುಳು 
ನಿನಾದದೊಂದಿಗೆ ಆ ಕಚಡಾ ರಾಶಿಯನ್ನು ಮುಂದಕ್ಕೆ ತಳ್ಳುತ್ತಾಳೆ. ಮುಂದಿನ 
ಊರಿಗೆ, ಮುಂದಿನ ಪೀಳಿಗೆಗೆ..... 


ತಮಿಳುನಾಡಿನಲ್ಲಿ ಕಾವೇರಿ ಮಾಲಿನ್ಯ 


ಕಾವೇರಿ ನದಿ ಮೆಟ್ಟೂರು ಜಲಾಶಯದಿಂದ ಮುಂದೆ ಸಾಗಿ ತಮಿಳುನಾಡಿಗೆ 
ಪ್ರವೇಶಿಸಿದ ಮೇಲೆ ಹಠಾತ್ತಾಗಿ 'ಔದ್ಯಮಿಕ ಯುಗಕ್ಕೆ ಕಾಲಿಡುತ್ತಾಳೆ. ಅಲ್ಲಿ ಈ 
ನದಿ ಪಲ್ಲಿಪಾಳ್ಯಮ್, ಈರೋಡ್ ಮತ್ತು ತಿರುಚನಾಪಲ್ಲಿಯ ಮೂಲಕ ಹಾದು 
ಹೋಗುವಾಗ ದೊಡ್ಡ ದೊಡ್ಡ ರಾಸಾಯನಿಕ ಕಾರ್ಖಾನೆ, ಕಾಗದ ಕಾರ್ಖಾನೆ, 
ಸಕ್ಕರೆ ಕಾರ್ಖಾನೆ, ಮದ್ಯ ಉತ್ಪದನಾ ಘಟಕ, ಜವಳಿ ಸಂಸ್ಕರಣ ಘಟಕ, ಚರ್ಮ 
ಹದಮಾಡುವ ಉದ್ಯಮಗಳ ಕೊಳೆಯನ್ನು ಸಾಗಿಸುವ ಚರಂಡಿಯಾಗುತ್ತಾಳೆ. 
ಈ ಎಲ್ಲ ಉದ್ಯಮಗಳಿಂದ ಒಟ್ಟೂ ಪ್ರತಿದಿನವೂ ಸುಮಾರು 110 ದಶಲಕ್ಷ 
ಲೀಟರ್ ಕೊಳಚೆ ದ್ರವ ಕಾವೇರಿ ನದಿಯನ್ನು ಸೇರುತ್ತದೆ. ಅರ್ಥಾತ್ ಅಷ್ಟು 
ಪ್ರಮಾಣದ ಕಾವೇರಿ ನೀರು ಪ್ರತಿ ದಿನವೂ ಫ್ಯಾಕ್ಟರಿಗಳನ್ನು ಪ್ರವೇಶಿಸಿ ಕೊಳೆಯಾಗಿ 
ಹೊರಬಂದು ಮತ್ತೆ ತನ್ನಲ್ಲೇ ಲೀನವಾಗುತ್ತದೆ. ಇದಲ್ಲದೆ ಪ್ರತಿ ನಿತ್ಯ ಇನ್ನೂ 
ಸುಮಾರು 10 ಲಕ್ಷ ಲೀಟರ್ ಚರಂಡಿ ನೀರು ಕಾವೇರಿ ತಟದಗುಂಟ ಇರುವ 
ಪೇಟೆ ಪಟ್ಟಣಗಳ ಮುನಿಸಿಪಾಲಿಟಿಗಳಿಂದ ಬಂದು ಸೇರುತ್ತದೆ. 

ಇತರ ಕಾರ್ಖಾನೆಗಳನ್ನು ಬಿಡಿ ; ಚರ್ಮ ಹದಮಾಡುವ ಪುಟ್ಟ 
ಕೈಗಾರಿಕೆಗಳನ್ನೇ ನೋಡೋಣ; ತಮಿಳುನಾಡಿನಲ್ಲಿ ಸುಮಾರು 400 ರಷ್ಟು 
( ಚರ್ಮ ಹದ ಮಾಡುವ) ' ಟ್ಯಾನರಿ' ಗಳಿವೆ. ಇವುಗಳಲ್ಲಿ ಕಾವೇರಿ ಜಲಾನಯನಕ್ಕೆ 
ಸೇರಿದ ಉತ್ತರ ಅರ್ಕಾಟ್ ಜಿಲ್ಲೆಯೊಂದರಲ್ಲೇ 260ಕ್ಕೂ ಹೆಚ್ಚು ಟ್ಯಾನರಿಗಳಿವೆ. 
ಹಿಂದೊಮ್ಮೆ ಶುದ್ದ ಕುಡಿಯುವ ನೀರನ್ನು ಪೂರೈಸುತ್ತಿದ್ದ ಪಾಲಾರ್ ನದಿಯನ್ನು 
ಈಗ ' ಪಾಝರ್‌' ನದಿ ಎಂದು ಕರೆಯುತ್ತಾರೆ . ( ತಮಿಳಿನಲ್ಲಿ ಪಾಝಾರ್ 
ಎಂದರೆ ಕೊಳಚೆ ಚರಂಡಿ- ಪಾಷಾಣದ ನದಿ- ಎಂಬ ಅರ್ಥ ಇದೆಯಂತೆ). 
ಈ ನದಿಗುಂಟ ಸುಮಾರು 20 ಸಹಸ್ರ ಹೆಕ್ಟೇರ್‌ ಬೇಸಾಯ ಭೂಮಿಯನ್ನು 


| 


87 


ಕಾವೇರಿ ಹರಿದು ಬಂದ ದಾರಿ 


“ಕೃಷಿಗೆ ಅನರ್ಹ ' ಎಂದು ಘೋಷಿಸಲಾಗಿದೆ. ಚರ್ಮೋದ್ಯಮದಲ್ಲಿ ಹೊರಬೀಳುವ 
ಕ್ರೋಮಿಯಂ ಲವಣ ಘೋರ ವಿಷವಸ್ತುವಾಗಿದ್ದು, ಅದು ನದಿ ಪಾತ್ರದ ಆಚೆ 
ಈಚೆಗಿನ ಅಂತರ್ಜಲಕ್ಕೂ ಸೇರಿದೆ. ನದಿ ನೀರನ್ನಷ್ಟೇ ಅಲ್ಲ , ಬಾವಿಯ ನೀರನ್ನೂ 
ಬಳಕೆಗೆ ಅನರ್ಹವಾಗಿ ಮಾಡಿದೆ. 

- ಇತ್ಯ - ಕರ್ನಾಟಕದಲ್ಲಿ ಕಾವೇರಿಯನ್ನು ಅದೇ ಮಾದರಿಯಲ್ಲಿ 
- ಔದ್ಯಮೀಕರಣಗೊಳಿಸುವ ನೀಲನಕ್ಷೆ ಸಿದ್ಧವಾಗುತ್ತಿದೆ. 


* * * 


ಕಾವೇರಿ: ಗಗನದಿಂದ ಕಂಡಂತೆ 


ವೈ . ಲಿಂಗರಾಜು 


ಉಪಗ್ರಹ ತೆಗೆದ ಛಾಯಾಚಿತ್ರಗಳನ್ನು ಗಮನಿಸಿದರೆ ಕಾವೇರಿ ಕಣಿವೆಯ 
ಬಹುಮುಖಿ ರೂಪ ಬೆರಗುಗೊಳಿಸುತ್ತದೆ. ಗಗನದಿಂದ ಕಂಡ ಕಾವೇರಿ ಕಣಿವೆಯ 
ಮಹಾದೃಶ್ಯದ ಪಕ್ಷಿನೋಟ ಇಲ್ಲಿದೆ. 


ಕಾವೇರಿ ಎಂದೊಡನೆ ಜುಳು ಜುಳು ಹರಿಯುವ ನದಿ ಇಲ್ಲವೇ 
ಪೂರ್ಣಕುಂಭದಿಂದ ಜಲಧಾರೆ ಹರಿಸುವ ಕಾವೇರಿ ಮಾತೆಯ ಭವ್ಯ ಶಿಲ್ಪ 
ಥಟ್ಟನೆ ನಮ್ಮ ಕಣ್ಣ ಮುಂದೆ ಮೂಡುತ್ತದೆ. ಪಶ್ಚಿಮ ಘಟ್ಟದ ಕೊಡಗಿನ 
ಭಾಗಮಂಡಲದಲ್ಲಿ ಹುಟ್ಟಿ, ಮೈಕುಗ್ಗಿಸಿ ಮೇಕೆದಾಟಿನಲ್ಲಿ ಹರಿದು ಮುಂದೆ 
ಬಂಗಾಲ ಕೊಲ್ಲಿ ಸೇರುವ ಹೊತ್ತಿಗೆ ಕಾವೇರಿ ನದಿ ತಳೆಯುವ ರೂಪ ವೈವಿದ್ಯ 
ವಿಸ್ಮಯ ತರುತ್ತದೆ. ಕಾವೇರಿಯನ್ನು ಕೂಡಿಕೊಳ್ಳುವ ತೊರೆಗಳು ಅಸಂಖ್ಯ . ವೈವಿಧ್ಯ 
ಶಿಲೆಗಳನ್ನು ಹಾಯ್ದು ತರತಮ ಮಣ್ಣಿನ ಸವಿ ನೋಡುತ್ತ ಕಾವೇರಿ ಸಾಗುವ 
ದಾರಿಯುದ್ದಕ್ಕೂ ಸಸ್ಯಶ್ಯಾಮಲೆ ಸೆರಗು ಹಾಯಿಸುತ್ತಾಳೆ. ನಗರ ಗ್ರಾಮದಲ್ಲಿ 
ಜೀವಸೆಲೆ ಮಿಡಿಯುತ್ತದೆ. ಕಾವೇರಿ ಕೇವಲ ಜಲರಾಶಿಯಲ್ಲ, ಅದೊಂದು 
ಜೀವನದಿ ; ನೈಸರ್ಗಿಕ ಜಲಚಕ್ರದ ಅವಿಭಾಜ್ಯ ಅಂಗ. 

ನೈಸರ್ಗಿಕ ಪ್ರಕ್ರಿಯೆಗಳಾದ ಮಳೆ- ಮಾರುತ ವಿವಿಧ ಭೂವೈಜ್ಞಾನಿಕ ಶಿಲಾ 
ಶಿಥಿಲೀಕರಣ , ಅವುಗಳಿಂದ ಉದ್ಭವಿಸಿದ ವೈವಿಧ್ಯ ಮಣ್ಣು, ಜಲಾನಯನ 
ಪ್ರದೇಶಗಳು , ಸಂಗಮಿಸುವ ನದಿ ತೊರೆ ಹಳ್ಳಗಳು, ನದಿ ನೀರು ಅವಲಂಬಿಸಿದ 
ಕೃಷಿ, ತೋಟಗಾರಿಕೆ, ನಗರೀಕರಣ ಎಲ್ಲವೂ ಕಾವೇರಿಯ ಅಂಗಗಳೇ . 
ನೆಲಮುಗಿಲುಗಳ ಒಂಡಂಬಡಿಕೆಯ ಫಲವಾದ ಈ ರಮ್ಯ ಘಟಕಗಳನ್ನು 
ಗಗನದಿಂದ ಮಾತ್ರ ಕಾಣಲು ಸಾಧ್ಯ. ಅಲ್ಲವೆ? 
- ನೆಲ ಕೊರೆದು ಬಾನಿಗೆ ಜಿಗಿದು ಭೂಮಿಯನ್ನು ದೃಷ್ಟಿಸಿದರೆ ಅಂಥ ದೃಷ್ಟಿ 
ಸಮಗ್ರ ದೃಷ್ಟಿಯಾಗುತ್ತದೆ. ಅದು ದೂರದೃಷ್ಟಿಯೂ ಹೌದು. ಪರಿಪೂರ್ಣವೂ 


89 


ಕಾವೇರಿ ಹರಿದು ಬಂದ ದಾರಿ 


ಹೌದು, ಬಾನಂಗಳದಿಂದ ಕಾಣುವ ಭುವಿಯ ದೃಶ್ಯ ರಮ್ಯ ಮನೋಹರ . 
ಅಷ್ಟೇ ಅಲ್ಲ ಅಂಥ ದೃಶ್ಯಾವಳಿಗಳು ಯೋಜಕರಿಗೆ ವರರೂಪಿ. ಕಾವೇರಿಯಂತಹ 
ಜೀವನದಿಯನ್ನು ಪಡೆದ ನಾಡು ಧನ್ಯ . ಡಾ . ಹೋಮಿ ಭಾಭಾ, ವಿಕ್ರಮ್. 
ಸಾರಾಭಾಯ್ ರಂತಹ ಯೋಜಕರು ಭಾರತದ ಹೆಸರನ್ನು ಬಾನೆತ್ತರಕ್ಕೆ 
ಒಯ್ದರು. ಬಾಹ್ಯಾಕಾಶ ತಂತ್ರಜ್ಞಾನ ಬೆಳೆಸಿದರು . ಅವರ ಕಾರ್ಯತತ್ಪರತೆ, 
ದೂರದೃಷ್ಟಿಯಿಂದಾಗಿ ಇಂದು ಭಾರತ ಬಾಹ್ಯಾಕಾಶದಲ್ಲಿ ನಿಬ್ಬೆರಗಾಗುವಂತಹ 
ಸಾಧನೆ ಮಾಡಿದೆ. ಉಪಗ್ರಹಗಳ ಉಡಾವಣೆಯಲ್ಲಿ ಭಾರತ ಯಾವ ರಾಷ್ಟಕ್ಕೂ 
ಕಡಿಮೆ ಇಲ್ಲ. ಉಪಗ್ರಹಗಳಿಂದ ಪಡೆದ ಕಾವೇರಿ ಜಲಾನಯನ ಪ್ರದೇಶದ 
ಮಾಹಿತಿ ಚಿತ್ರಗಳು, ಅವುಗಳ ವಿಶ್ಲೇಷಣೆಯಿಂದ ಪಡೆದು ತಯಾರಿಸಿದ ನಕ್ಷೆಗಳು , 
ಅಮೂಲ್ಯ ಮಾಹಿತಿಗಳನ್ನೇ ನಮ್ಮ ಮುಂದೆ ತಂದಿಟ್ಟಿವೆ. ಉಪಗ್ರಹಗಳು ರವಾನಿಸುವ 
ಮಾಹಿತಿಯ ಬಗ್ಗೆ ಪುಟ್ಟ ಹಿನ್ನೆಲೆಯೊದಗಿಸಿದರೆ ಅದು ಯುಕ್ತವಾದೀತು. 
- ಭಾರತೀಯ ಬಾಹ್ಯಾಕಾಶ ಇಲಾಖೆ ಉಡಾಯಿಸುತ್ತಿರುವ ಕೃತಕ 
ಉಪಗ್ರಹಗಳಲ್ಲಿ ಎರಡು ವಿಧ. ಮೊದಲನೆಯದು, ಇನ್ಸಾಟ್ ಸರಣಿ. ಈ ಉಪಗ್ರಹ 
ಭೂಮಿಯಿಂದ ಸುಮಾರು 2000 ಕಿ. ಮೀ . ದೂರದಲ್ಲಿ ಎಂದರೆ ಭಾರತ 
ದೇಶವನ್ನು ಸದಾ ದೃಷ್ಟಿಸುವಂತೆ ಭೂಮಿ ತಿರುಗಿದಂತೆಲ್ಲ ಅಷ್ಟೇ ವೇಗದಲ್ಲಿ 
ಚಲಿಸುತ್ತಾ ಭೂಮಿಯ ನೇರದೃಷ್ಟಿಗೆ ನಿಂತಂತೆ ( Geostationary ) ಇರುವುದು. 
ಈ ಉಪಗ್ರಹಗಳಲ್ಲಿ ಅಳವಡಿಸಿರುವ ಚಿತ್ರಗ್ರಾಹಿ (Sensor ) ಇಡೀ ಭಾರತದ 
ಚಿತ್ರಣವನ್ನು ಮತ್ತು ಆಸುಪಾಸಿನಿಂದ ಹಾಯುವ ಮೋಡ ಮಾರುತಗಳನ್ನು 
ಬಿತ್ತರಿಸುತ್ತದೆ. ಅಲ್ಲದೆ ದೂರಸಂಪರ್ಕ ಸಾಧನಗಳಾದ ದೂರದರ್ಶನ, 
ದೂರವಾಣಿಗಳ ಕಾರ್ಯ ಚಟುವಟಿಕೆಗಳಿಗೆ ನೆರವಾಗುತ್ತದೆ. ಎರಡನೆಯ ವಿಧ 
ದೂರಸಂವೇದಿ ಉಪಗ್ರಹಗಳು, ಐ . ಆರ್. ಎಸ್ , ಎಂದರೆ ಇಂಡಿಯನ್ ರಿಮೋಟ್ 
ಸೆನ್ಸಿಂಗ್ ಸರಣಿಯಲ್ಲಿ ಒಂದು ಎ , ಒಂದು ಬಿ , ಹಾಗೂ ಸಿ ಉಪಗ್ರಹಗಳನ್ನು 
ಒಂದಾದ ನಂತರ ಒಂದರಂತೆ ಉಡಾಯಿಸಲಾಗಿದೆ. ಸುಮಾರು 800ರಿಂದ 
೨೦೦ ಕಿ. ಮೀ . ಎತ್ತರದಲ್ಲಿ ಹಾಯ್ದು ಈ ಉಪಗ್ರಹಗಳು ನೀಡುವ ಚಿತ್ರಗಳು 
ಯಾವುದೇ ಪ್ರದೇಶದ ಸಮಗ್ರ ಚಿತ್ರವನ್ನು ನೀಡುವುದಲ್ಲದೇ ಪದೇ ಪದೇ 
ಒಂದೇ ಪಥದಲ್ಲಿ ಭೂಮಿಯ ಧ್ರುವಪ್ರದೇಶಗಳನ್ನು ಹಾಯುತ್ತಾ ವಿವಿಧ ದೇಶಗಳ 
ಎಲ್ಲಾ ಭಾಗಗಳನ್ನು ದೃಷ್ಟಿಸಿ ಚಿತ್ರಗ್ರಾಹಿಗಳ ಮೂಲಕ ವಿವಿಧ ಋತುಮಾನಗಳಲ್ಲಿ 
ಉಂಟಾಗುವ ಬದಲಾವಣೆಗಳನ್ನು ಕೂಡ ದಾಖಲಿಸಬಲ್ಲವು. ಈ ಚಿತ್ರಗಳು 
ಛಾಯಾಚಿತ್ರಗಳಲ್ಲ. ಸೂರ್ಯನ ಕಿರಣ ವಿವಿಧ ವಸ್ತುಗಳ ಮೇಲೆ ಬಿದ್ದಾಗ 
ಪ್ರತಿಫಲಿಸಿದ ಕಿರಣ ಭಾಗಗಳನ್ನು ವಿವಿಧ ಬೆಳಕಿನ ತರಂಗಗಳಲ್ಲಿ ದಾಖಲಿಸಿ 
ನೆಲದ ಮೇಲಿನ ದಾಖಲಾತಿ ನಿಲಯಗಳಿಗೆ ರವಾನಿಸುತ್ತದೆ. ವಿದ್ಯುತ್ ಕಾಂತೀಯ 


90 


ಕಾವೇರಿ ಹರಿದು ಬಂದ ದಾರಿ 


ಟೇಪುಗಳ ಮೇಲೆ ದಾಖಲಾದ ಮಿಥ್ಯಾವರ್ಣ ( False colour) ಚಿತ್ರ ಅಥವಾ 
ವಿವಿಧ ತರಂಗ ಚಿತ್ರಗಳನ್ನು ವಿವಿಧ ವಿಷಯ ವಿಜ್ಞಾನಿಗಳು ವಿಶ್ಲೇಷಿಸಿ ಅರ್ಥೈಸಿ 
ವಿವಿಧ ಸಂಪನ್ಮೂಲ ನಕ್ಷೆಗಳನ್ನು ತಯಾರಿಸಲು ಸಾಧ್ಯವಾಗಿದೆ. 

ಸ್ವಾಭಾವಿಕವಾಗಿ ನೆಲ ಪಡೆದಿರುವ ಲಕ್ಷಣಗಳನ್ನು ನೆಲ ಹೊದಿಕೆ ಎಂದೂ 
ಮಾನವನ ವಹಿವಾಟುಗಳಿಗೊಳಗಾದ ಪ್ರದೇಶವನ್ನು ನೆಲಬಳಕೆ ಎಂದು 
ವಿಂಗಡಿಸಬಹುದು. ಅರಣ್ಯ , ಪಾಳು ನೆಲ, ಬಂಡೆಗಾಡು ಜಲಾವೃತ ಪ್ರದೇಶಗಳನ್ನು 
ನೆಲಹೊದಿಕೆ ಎಂದೂ ಕೃಷಿ, ವಸತಿ, ಬೆಳಸಿದ ಅರಣ್ಯ , ತೋಟಗಾರಿಕೆ 
ಮುಂತಾದವನ್ನು ನೆಲಬಳಕೆ ಎಂದು ಕರೆಯಬಹುದು. ನೆಲ ಹೊದಿಕೆ ಅಥವಾ 
ನೆಲಬಳಕೆಗೆ ಆಯಾ ಪ್ರದೇಶದ ಜಲಭೂವೈಜ್ಞಾನಿಕ ಪ್ರಕ್ರಿಯೆಗಳು ಕೆಲವೊಮ್ಮೆ 
ನೇರವಾಗಿ, ಕೆಲವೊಮ್ಮೆ ಅಪ್ರತ್ಯಕ್ಷವಾಗಿ ಪರಿಣಾಮ ಬೀರುತ್ತವೆ. ಯಾವುದೇ 
ನದಿಯ ಜಲಾನಯನ ಪ್ರದೇಶ ತನ್ನ ಸ್ವಾಭಾವಿಕ ಲಕ್ಷಣಗಳಲ್ಲಿ ಸಸ್ಯರಾಶಿಯನ್ನು 
ಹೆಚ್ಚು ಹೊಂದಿದಷ್ಟೂ ಸಂಪದ್ಭರಿತವಾಗುತ್ತಾ ಹೋಗುತ್ತದೆ. ಸಸ್ಯರಾಶಿಯ ವೃದ್ಧಿಗೆ 
ತಕ್ಕನಾದ ಜಲಪೂರೈಕೆ, ಹರಿವ ನೀರಿನ ಹಂಚಿಕೆ , ಅಂತರ್ಜಲ ಶೇಖರಣೆ ಮತ್ತು 
ಮಣ್ಣಿನ ಗುಣ ಮುಖ್ಯವಾಗುತ್ತದೆ. 


91 


ಕಾವೇರಿ ಜಲ ವಿವಾದ 
ಶತಮಾನ ಕಳೆದರೂ ಪರಿಹಾರವಿಲ್ಲ. 


ಸಿ . ಪಿ . ಮಾಯಾಚಾರಿ 


ನ್ಯಾಯ ನಿರ್ಣಯದ ಮೂಲಕ ತೃಪ್ತಿಕರವಾಗಿ ಬಗೆಹರಿಸಲಾಗದ ಈ ಕಾವೇರಿ 
ನೀರಿನ ಹಂಚಿಕೆಯ ವಿವಾದವನ್ನು ಸಂಧಾನಗಳ ಮೂಲಕ ಎರಡೂ ರಾಜ್ಯಗಳು 
ಇತ್ಯರ್ಥಗೊಳಿಸಬಹುದು. ಈ ಸತ್ಯವನ್ನು ಬೇಗ ಮನಗಂಡರೆ ಎರಡು ರಾಜ್ಯಗಳು 
ನೆಮ್ಮದಿಯಿಂದಿರಬಲ್ಲವು. 


ಕಾವೇರಿ ನೀರಿನ ಹಂಚಿಕೆ ಬಗೆಗಿನ ಕರ್ನಾಟಕ ಮತ್ತು ತಮಿಳ್ಳಾಡು ರಾಜ್ಯಗಳ 
ನಡುವಿನ ಜಲ ವಿವಾದ ಒಂದು ಶತಮಾನದಷ್ಟು ಕಾಲ ಹಳೆಯದೆಂಬುದನ್ನು 
ದಾಖಲೆಗಳು ಹೇಳುತ್ತವೆ. 1981 ರಲ್ಲಿ ಮೈಸೂರಿನ ಅಂದಿನ ದಿವಾನರು 
ಮೈಸೂರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಕಾವೇರಿ ನೀರಿನ ಗರಿಷ್ಠ ಬಳಕೆ 
ಸಂಬಂಧದಲ್ಲಿ ಮೈಸೂರು ರಾಜ್ಯ ಮತ್ತು ಬ್ರಿಟಿಷ್ ಆಡಳಿತದ ಮದ್ರಾಸ್ ರಾಜ್ಯಗಳ 
ನಡುವೆ ಉಂಟಾಗಿರುವ ಭಿನ್ನಾಭಿಪ್ರಾಯ ನಿವಾರಣೆಗೆ ಯತ್ನ ನಡೆದಿದ್ದು, ಈ 
ಸಮಸ್ಯೆಯನ್ನು ಭಾರತ ಸರ್ಕಾರದ ಪರಾಮರ್ಶೆಗೆ ಒಪ್ಪಿಸಲಾಗುವುದು' ಎಂದು 
ಹೇಳಿದ್ದರು. 
- ಅಂದಿನ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ನಡೆದ ಚರ್ಚೆಯಲ್ಲಿ ಕಾಫಿ ತೋಟಗಳ 
ಮಾಲೀಕರ ಸಂಘದ ಎಲಿಯಟ್ ಎಂಬ ಆಂಗ್ಲ ಸದಸ್ಯ ಕಾವೇರಿ ನೀರಿನ 
ಬಳಕೆ ವಿಚಾರದಲ್ಲಿ ಮಾಡಿದ ವಾದ, ಉಲ್ಲೇಖನಾರ್ಹವಾಗಿದೆ. ಅವರು ತಮ್ಮ 
ವಾದವನ್ನು ಮಂಡಿಸುತ್ತ, 'ಮೈಸೂರು ರಾಜ್ಯ ಕಾವೇರಿ ನೀರಿನ ಪೂರ್ಣ 
ಬಳಕೆ ವಿಚಾರದಲ್ಲಿ ಮದ್ರಾಸ್ ಪ್ರಾಂತ್ಯದ ಮಧ್ಯಪ್ರವೇಶದಿಂದ ಮೈಸೂರನ್ನು 
ಮುಕ್ತಗೊಳಿಸಬೇಕು' ಎಂದು ಭಾರತ ಸರ್ಕಾರವನ್ನು ಒತ್ತಾಯಿಸಿದ್ದರು. ಅವರು 
ಮುಂದುವರಿದು, 'ಮೈಸೂರು ರಾಜ್ಯ ಮದ್ರಾಸ್ ಪ್ರಾಂತ್ಯದ ಭಾಗವೇ ಆಗಿದ್ದರೆ, 
ಮದ್ರಾಸ್‌ ( ಈಗ ತಮಿಳು ನಾಡು) ಸರ್ಕಾರ ಈ ತಾರತಮ್ಯ ಮಾಡುತ್ತಿತ್ತೇ ?” 
ಎಂದು ಪ್ರಶ್ನಿಸಿ, ' ಇದು ಮದ್ರಾಸ್ ಪ್ರಾಂತ್ಯದ ಔಚಿತ್ಯವಲ್ಲದ ತಪ್ಪು ಕ್ರಮ ' 
ಎಂದು ನಿರ್ದಾಕ್ಷಿಣ್ಯವಾಗಿ ಮಾತನಾಡಿದ್ದರು. ನೀರನ್ನು ಉದ್ದದ ಕಾಲುವೆಗಳಲ್ಲಿ 
ಬಹುದೂರ ಕೊಂಡೊಯ್ಯುವುದರಿಂದ ಆವಿಯಾಗುವಿಕೆ ಮತ್ತು ಸೋರಿಕೆಯಿಂದಾಗಿ 


92 


ಕಾವೇರಿ ಹರಿದು ಬಂದ ದಾರಿ 


ಜಲಸಂಪತ್ತು ಪೋಲಾಗುತ್ತದೆ. ಇದರಿಂದ ಬರ ಎದುರಿಸಲು ಬೇಕಾದ ಅಗತ್ಯ 
ಜಲಸಂಗ್ರಹ ನಷ್ಟವಾಗಿ ಸರ್ಕಾರದ ಯತ್ನ ಫಲಿಸದು, ತನ್ನ ಭೂಪ್ರದೇಶದಲ್ಲಿ 
ಹರಿಯುವ ನೀರನ್ನು ಬಳಸಿಕೊಳ್ಳುವ ಹಕ್ಕನ್ನು ಮೈಸೂರು ರಾಜ್ಯ ಯಾವುದೇ 
ಅಂತರರಾಷ್ಟ್ರೀಯ ನಿಯಮಗಳನ್ನು ಗಣಿಸದೆ ಪ್ರತಿಪಾದಿಸಬೇಕು' ಎಂದು ಸಹ 
ಎಲಿಯಟ್ ವಾದಿಸಿದ್ದರು . ಆದರೆ, ಮೈಸೂರು ಪ್ರಜಾಪ್ರತಿನಿಧಿಯ ಸಭೆಯಲ್ಲಿ 
ಎಲಿಯಟ್‌ರ ಈ ಪ್ರಶ್ನೆಗಳಿಗೆ ಮೈಸೂರು ರಾಜ್ಯದ ಬಳಿ ನಿಖರ ಉತ್ತರವೇ ಇರಲಿಲ್ಲ. 
ಬಹುಶಃ ದಿವಾನರಿಗೆ ಭಾರತ ಸರ್ಕಾರ ಅಥವಾ ಮದ್ರಾಸ್ ಪ್ರಾಂತವನ್ನು ಎದುರು 
ಹಾಕಿಕೊಳ್ಳುವ, ಇಲ್ಲ ಇಕ್ಕಟ್ಟಿಗೆ ಸಿಕ್ಕುವುದು ಬೇಕಾಗಿರಲಿಲ್ಲವೆಂದು ಕಾಣುತ್ತದೆ. 
ಈ ಕಾರಣದಿಂದ ಅಂದಿನ ಮೈಸೂರು ರಾಜ್ಯ ಕಾವೇರಿ ಜಲ ವಿವಾದದ 
ಮೂಲ ಅಂಶಗಳನ್ನು ಒರೆಗೆ ಹಚ್ಚಿ ನ್ಯಾಯಬದ್ದ ಪಾಲಿಗಾಗಿ ಹೋರಾಟ 
ಮಾಡದೆ ಸಮಸ್ಯೆಯನ್ನು ಕಾಲವೇ ನಿರ್ಧರಿಸಲೆಂದು ಸುಮ್ಮನಾಯಿತು. ಅಂದಿನ 
ಮದ್ರಾಸ್ ಪ್ರಾಂತ, ನೇರವಾಗಿ ಬ್ರಿಟಿಷರ ಆಡಳಿತಕ್ಕೊಳಪಟ್ಟು, ಮೈಸೂರು ರಾಜ್ಯ 
ಸ್ಥಾನೀಯ ಅರಸರ ಅಧೀನದಲ್ಲಿದ್ದದ್ದು ಕಾವೇರಿ ಜಲವಿವಾದ ಉಳಿಯಲು ಮತ್ತು 
ಅರ್ಬುದದಂತೆ ಬೆಳೆಯಲು ಬಹುಮಟ್ಟಿಗೆ ಕಾರಣವಾಯಿತು. 
- ಈ ಮಧ್ಯೆ, 1892 ರಲ್ಲಿ ಅಂದಿನ ಬ್ರಿಟಿಷ್ ಭಾರತ ಸರ್ಕಾರದ ಮಧ್ಯಸ್ಥಿಕೆಯಲ್ಲಿ 
ಮೈಸೂರು ಮತ್ತು ಮದ್ರಾಸ್ ಸರ್ಕಾರಗಳ ಮಧ್ಯೆ ಕಾವೇರಿ ನೀರಿನ ಬಳಕೆ 
ಬಗ್ಗೆ ಒಪ್ಪಂದವೊಂದು ಉಂಟಾಯಿತು. ಈ ಒಪ್ಪಂದ, ಕಾವೇರಿ ಮತ್ತು ಅದರ 
ಉಪನದಿಗಳ ನೀರನ್ನು ಮೈಸೂರು ರಾಜ್ಯವು ನೀರಾವರಿಗೆ ಒಳಪಡಿಸಿಕೊಳ್ಳುವ 
ಬಗ್ಗೆ ಅನೇಕ ಕಟ್ಟುಪಾಡುಗಳನ್ನು ಹೇರಿತು. ಇದರಿಂದಾಗಿ ರಾಜ್ಯದಲ್ಲಿದ್ದ 
ನೀರಾವರಿ ವ್ಯವಸ್ಥೆಯ ದುರಸ್ತಿಯೂ ಸೇರಿದಂತೆ ನೀರಾವರಿ ಯೋಜನೆಗಳನ್ನು 
ಎತ್ತಿಕೊಳ್ಳಬೇಕಾದರೂ ಪೂರ್ವಭಾವಿಯಾಗಿ ಮದ್ರಾಸ್ ಪ್ರಾಂತ್ಯದ ಅನುಮತಿ 
ಪಡೆಯುವಂತಾಯಿತು. ನೀರಿನ ಕೆಳ ಹರಿವಿನ ಫಲಾನುಭವಿ ರಾಜ್ಯಕ್ಕೆ ( ಮದ್ರಾಸ್ ) 
ಹೆಚ್ಚಿನ ಪ್ರಯೋಜನ ಸಿಕ್ಕುವ 'ಗರಿಷ್ಠ ಪ್ರಯೋಜನ ಸೌಲಭ್ಯ ಪ್ರಾಪ್ತವಾಯಿತು. 
ಮದ್ರಾಸ್ ಪ್ರಾಂತ್ಯಕ್ಕೆ ಕಾವೇರಿ ಕಣಿವೆ ಅಥವಾ ಇನ್ನಾವುದೇ ಕಣಿವೆ ಪ್ರದೇಶಕ್ಕೆ 
ಸಂಬಂಧಿಸಿದ ನೀರಿನ ಬಳಕೆಗೆ ಯಾವುದೇ ಕಟ್ಟುಪಾಡುಗಳನ್ನು ವಿಧಿಸಲಾಗಲಿಲ್ಲ. 
1892ರ ಒಪ್ಪಂದದ 2ನೇ ಉಪವ್ಯಾಖ್ಯೆಯಲ್ಲಿ ಮದ್ರಾಸ್ ಪ್ರಾಂತದ ಪೂರ್ವಾನುಮತಿ 
ಪಡೆಯದೆ ಮೈಸೂರು ರಾಜ್ಯದ 15 ನದಿಗಳ ಯಾವುದೇ ಭಾಗದಲ್ಲಿ (ಕಾವೇರಿ 
ಕಣಿವೆ ಪ್ರದೇಶ) ನೀರಾವರಿ ಜಲಾಶಯಗಳನ್ನು ನಿರ್ಮಿಸಕೂಡದೆಂದು 
ನಿಬಂಧನೆ ವಿಧಿಸಲಾಗಿತ್ತು. ಆದರೆ, 3ನೇ ಉಪವ್ಯಾಖ್ಯೆಯಲ್ಲಿ ಮೈಸೂರು ರಾಜ್ಯಕ್ಕೆ 
ನೀಡಲಾಗಿರುವ ನೀರಿನ ಬಳಕೆ ಹಕ್ಕನ್ನು ತಿರಸ್ಕಾರಿಸಬಾರದೆಂದು ಮದ್ರಾಸ್ 
ಪ್ರಾಂತಕ್ಕೆ ನಿರ್ದೇಶನ ನೀಡಲಾಗಿತ್ತು. 


93 


ಕಾವೇರಿ ಹರಿದು ಬಂದ ದಾರಿ 


ಇಂದಿನ ಕಾವೇರಿ ಜಲ ವಿವಾದದ ಬೀಜಾಂಕುರವಾದುದೇ ಈ ಒಪ್ಪಂದದಿಂದ 
ಎಂದರೆ ತಪ್ಪಾಗದು. ಮುಂದೆ, ಮೈಸೂರು ರಾಜ್ಯ ತನ್ನ ಜನತೆಗೆ ನೀರಾವರಿ 
ಸೌಲಭ್ಯ ಕಲ್ಪಿಸಲು ಕೈಕೊಳ್ಳಲಿಚ್ಚಿಸಿದ ಯಾವುದೇ ನೀರಾವರಿ ಯೋಜನೆಗಳಿಗೂ 
ಮದ್ರಾಸ್ ಸರ್ಕಾರ ಆಕ್ಷೇಪವೆತ್ತುತ್ತಲೇ ಬಂತು. ಕ್ರಿ.ಶ. ಪೂರ್ವದಲ್ಲೇ ತಂಜಾವೂರು 
ಮುಖಜ ಭೂಮಿಯಲ್ಲಿ ಚೋಳರ ಅತ್ಯುತ್ತಮ ನೀರಾವರಿ ವ್ಯವಸ್ಥೆಯನ್ನು 
ರೂಪಿಸಿರುವುದರಿಂದ, ಕಾವೇರಿ ನೀರಿನ ಬಳಕೆಗೆ ತಮಗೆ ಆಗಲೇ ಅನುಭೋಗದ 
ಹಕ್ಕು ಪ್ರಾಪ್ತವಾಗಿದೆಯೆಂದು ಹೇಳುತ್ತಾ ' ಮೈಸೂರು ರಾಜ್ಯವೇನಾದರೂ ಕಾವೇರಿ 
ಕಣಿವೆಯಲ್ಲಿ ಜಲಾಶಯಗಳನ್ನು ಕಟ್ಟಿದರೆ, ಕಾವೇರಿ ನೀರಿನ ಮೇಲಿನ ತಮ್ಮ 
ಹಕ್ಕಿಗೆ ಧಕ್ಕೆಯೊದಗುತ್ತದೆ' ಎಂದು ಪುಕಾರು ಎತ್ತಿತು. 
- ಮೈಸೂರು ದಿವಾನರು ಅಂದಿನ ಭಾರತ ಸರ್ಕಾರದ ಪ್ರತಿನಿಧಿಯಾಗಿದ್ದ 
ಮೈಸೂರು ರೆಸಿಡೆಂಟರಿಗೆ ಮನವಿ ಸಲ್ಲಿಸಿ ಮದ್ರಾಸ್ ಪ್ರಾಂತದ ಅನುಭೋಗದ 
ಹಕ್ಕನ್ನು ವಿರೋಧಿಸಿದರು. ' ಪುರಾತನ ಕಾಲದಿಂದ ಕಾವೇರಿ ನೀರನ್ನು 
ಬಳಸುತ್ತಿದೆಯೆಂಬ ಮಾತ್ರಕ್ಕೆ ಮದ್ರಾಸ್ ಪ್ರಾಂತಕ್ಕೆ ಅನುಭೋಗದ ಹಕ್ಕು 
ಪ್ರಾಪ್ತವಾಗಲಾರದು, ಮೈಸೂರು ರಾಜ್ಯ ಈ ಹಿಂದೆ ತಾನು ಬಳಸಿಕೊಳ್ಳುತ್ತಿರುವ 
ನೀರಿನ ಪ್ರಮಾಣ ಮಿಕ್ಕಿ ಹೆಚ್ಚಿನ ನೀರನ್ನು ಸಂಗ್ರಹಿಸಿಡುವ ಉದ್ದೇಶ ಹೊಂದಿರಲಿಲ್ಲ. 
ತಾನು ನೀರನ್ನು ಬಳಸಲು ಅಸಮರ್ಥವಾಗಿರುವಷ್ಟು ಕಾಲ ಅಥವಾ ಸಂಗ್ರಹಿಸಿ 
ಇಡಲು ಇಷ್ಟಪಡದಿರುವಷ್ಟು ಕಾಲ ಕೆಳಹರಿವಿನ ರಾಜ್ಯ ಆ ನೀರಿನ ಮೇಲೆ ಹಕ್ಕು 
ಸ್ಥಾಪಿಸಬಹುದೇ ವಿನಾ ಎಲ್ಲ ಕಾಲಕ್ಕೂ ಅಲ್ಲ' ಎಂದು ತಿಳಿಸಿದರು. 

1892ರ ಒಪ್ಪಂದದ ವಿಚಿತ್ರ ಅಂಶವೆಂದರೆ, ಕೆಳ ಹರಿವಿನ ರಾಜ್ಯವಾದ 
ಮದ್ರಾಸ್‌ಗೆ ಪರಮಾಧಿಕಾರ ನೀತಿ, ಮೈಸೂರು ರಾಜ್ಯದ ನೀರಾವರಿ ಕಾಮಗಾರಿಗಳಿಗೆ 
ಅದರಿಂದ ಏನಾದರೂ ತೊಂದರೆಯಾದೀತೇ ಅಥವಾ ಅದರ ಮುಂದಿನ 
ಅವಶ್ಯಕತೆಯೇನೆಂಬ ವಿವೇಕದ ಚಿಂತನೆಯೇ ಈ ಒಪ್ಪಂದದಲ್ಲಿ ಇರಲಿಲ್ಲ. 
ಅಂದಿನ ಮೈಸೂರು ರಾಜ್ಯವು ಬ್ರಿಟಿಷ್ ರೆಸಿಡೆಂಟರಿಂದ ನಿಯಂತ್ರಿಸಲ್ಪಡುತ್ತಿತ್ತೆಂಬ 
ಒಂದೇ ಕಾರಣದಿಂದ ಈ ಒಪ್ಪಂದವನ್ನು ಮೈಸೂರು ರಾಜ್ಯ ಕೊನೆಗೂ 
ಒಪ್ಪಿಕೊಳ್ಳುವಂತಾದುದು ಐತಿಹಾಸಿಕ ವಿಪರ್ಯಾಸ. 


2ನೆಯ ಒಪ್ಪಂದ 

ಆದರೂ , ಮೈಸೂರು ರಾಜ್ಯ ತನ್ನ ನೀರಾವರಿ ಯೋಜನೆಗಳ ವಿಸ್ತಾರಕ್ಕೆ 
ಸದಾ ಹಂಬಲಿಸುತ್ತಿತ್ತು . 1909ರಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕೃಷ್ಣರಾಜಸಾಗರ 
ಜಲಾಶಯ ಕಟ್ಟುವ ಸಂಬಂಧದಲ್ಲಿ ಮೈಸೂರು ಸರ್ಕಾರ, ಭಾರತ ಸರ್ಕಾರಕ್ಕೆ 


ಕಾವೇರಿ ಹರಿದು ಬಂದ ದಾರಿ 


ಮನವಿ ಮಾಡಿತು. ತಂಜಾವೂರು ಮುಖಜ ಭೂಮಿಯ ಪ್ರದೇಶಕ್ಕೆ ಇದರಿಂದ 
ತೊಂದರೆಯಾಗುತ್ತದೆಯೆಂದು ಮದ್ರಾಸ್ ಸರ್ಕಾರ ಇದನ್ನು ವಿರೋಧಿಸಿತು. 
1892ರ ಒಪ್ಪಂದದ 4ನೇ ಉಪವ್ಯಾಖ್ಯೆಯಂತೆ ಈ ವಿವಾದದ ಪರಾಮರ್ಶೆ 
ನಡೆದು, ಮೈಸೂರು ಸರ್ಕಾರದ ಪರ ತೀರ್ಪು ಬಂದುದು ಒಂದು ಸುಯೋಗ. 
ಭಾರತ ಸರ್ಕಾರ, ಈ ಸಂಬಂಧದಲ್ಲಿ ಹೊಸ ಸಂಧಾನಕ್ಕೆ ಮುಂದಾಗುವಂತೆ 
ತಿಳಿಸಿದ್ದರಿಂದ 1924ರ ಫೆಬ್ರುವರಿ 18 ರಂದು ಮದ್ರಾಸ್ ಮತ್ತು ಮೈಸೂರು 
ರಾಜ್ಯದ ನಡುವೆ ಮತ್ತೊಂದು ಒಪ್ಪಂದ ಏರ್ಪಟ್ಟಿತು. 

1924 ರ ಒಪ್ಪಂದದಂತೆ, ಮೈಸೂರು ರಾಜ್ಯ ತನ್ನ 1,10 , 000 ಎಕರೆಗೆ 
ನೀರಾವರಿ ಸೌಲಭ್ಯ ವಿಸ್ತರಿಸಲು ಅವಕಾಶ ಪ್ರಾಪ್ತವಾಯಿತು. ಇದಕ್ಕಾಗಿ ತನ್ನ 
ಪ್ರದೇಶದಲ್ಲಿ ಬರುವ ನದಿಗಳಿಗೆ ಆಣೆಕಟ್ಟುಗಳನ್ನು ಕಟ್ಟಲು ಮೈಸೂರು ರಾಜ್ಯ 
ಮುಂದಾಯಿತು. ಕೃಷ್ಣರಾಜಸಾಗರ ಆಣೆಕಟ್ಟೆ ಕಟ್ಟಲು ಮದ್ರಾಸ್ ಸರ್ಕಾರ ಹಾಗೂ 
ಹೀಗೂ ಒಪ್ಪಿಗೆ ನೀಡಿತು. ಆದಾಗ್ಯೂ ಕೆಲ ಅಂಶಗಳನ್ನು ಮನರ್ವಿಮರ್ಶಿಸಲು 
ಒಪ್ಪಂದದಲ್ಲಿ ಅವಕಾಶ ಕಲ್ಪಿಸಲಾಯಿತು. ಆಯಾ ರಾಜ್ಯಗಳಲ್ಲಿ ನೀರಾವರಿ 
ಸೌಲಭ್ಯಗಳ ವಿಸ್ತರಣೆ ಮತ್ತು ಒಪ್ಪಂದದ ವ್ಯಾಖ್ಯಾನವನ್ನು ನ್ಯಾಯ ಪಂಚಾಯ್ತಿ 
ಮೂಲಕ ಅಥವಾ ಪರಸ್ಪರ ಒಪ್ಪಿಗೆಯ ಮೇರೆಗೆ ಭಾರತ ಸರ್ಕಾರದ ಮೂಲಕ 
ಬಗೆಹರಿಸಿಕೊಳ್ಳಲು ಎರಡೂ ರಾಜ್ಯಗಳು ಒಪ್ಪಿದವು. 


ನ್ಯಾಯಮಂಡಳಿ ರಚನೆ 

ಮೈಸೂರು ರಾಜ್ಯ ಮತ್ತು ಮದ್ರಾಸ್ ಪ್ರಾಂತಗಳ ಮಧ್ಯೆ 1924 ರಲ್ಲಿ 
ಉಂಟಾಗಿದ್ದ ಒಪ್ಪಂದದಂತೆ ಎರಡೂ ರಾಜ್ಯಗಳ ನೀರಾವರಿಗೆ ಸಂಬಂಧಿಸಿದ 
ಕೆಲ ಅಂಶಗಳನ್ನು 50 ವರ್ಷಗಳ ನಂತರ, 1974 ರಲ್ಲಿ ಪುನರ್ವಿಮರ್ಶಿಸಲು 
ಒಪ್ಪಿಕೊಳ್ಳಲಾಗಿತ್ತು. ಭಾರತ ಸ್ವತಂತ್ರವಾದ ಬಳಿಕ 1950 ರಲ್ಲಿ ಕೇಂದ್ರ ಸರ್ಕಾರ 
ಮೊದಲನೇ ಪಂಚವಾರ್ಷಿಕ ಯೋಜನೆ ರೂಪಿಸಿ ಜಾರಿಗೊಳಿಸಿತು. ಈ 
ಯೋಜನೆಯಲ್ಲಿ ಮೆಟ್ಟೂರು ಆಣೆಕಟ್ಟೆಗೆ ದೊಡ್ಡ ಪ್ರಮಾಣದ ನೀರಾವರಿ ಕಾಲುವೆಗಳ 
ನಿರ್ಮಾಣ ಕಾಮಗಾರಿಯನ್ನು ಸೇರಿಸಿತು . ಮೆಟ್ಟೂರು ಜಲಾಶಯದಿಂದ 
ನೇರವಾಗಿ ನೀರನ್ನು ನೀರಾವರಿ ಉದ್ದೇಶಗಳಿಗೆ ಬಳಸುವುದಕ್ಕೆ ಈ ಕಾಲುವೆಯನ್ನು 
ನಿರ್ಮಿಸಲಾಗುತ್ತಿತ್ತು. ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಮದ್ರಾಸ್ 
ರಾಜ್ಯದ (ತಮಿಳುನಾಡು) ಮತ್ತೆರಡು ಯೋಜನೆಗಳನ್ನು ಭಾರತ ಸರ್ಕಾರ 
ಸೇರಿಸಿತು . ಆಗ ಕರ್ನಾಟಕವು ತಮಿಳುನಾಡಿನ ಈ ನೂತನ ಯೋಜನೆಗಳಿಗೆ 
ತನ್ನ ವಿರೋಧ ಸೂಚಿಸಿತು. 


ಕಾವೇರಿ ಹರಿದು ಬಂದ ದಾರಿ 


95 


1924ರ ಒಪ್ಪಂದದಲ್ಲಿ ಕಾವೇರಿ ಮುಖ್ಯ ವಾಹಿನಿಗೆ ಹೊಸ ನೀರಾವರಿ 
ಯೋಜನೆಗಳನ್ನು ನಿರ್ವಹಿಸಲು ಅವಕಾಶ ಕಲ್ಪಿಸಿಲ್ಲ . ಅಲ್ಲದೆ ತಮಿಳುನಾಡು 
ರಾಜ್ಯ ಕಾವೇರಿ ಮುಖ್ಯ ಹರಿವಿನ ನೀರಿನಿಂದ ತನ್ನ ನೀರಾವರಿ ಸಾಮರ್ಥ್ಯವನ್ನು 
ನಿಗದಿತ 3.1 ಲಕ್ಷ ಎಕರೆಗಳಿಗಿಂತ ಹೆಚ್ಚಿಗೆ ವಿಸ್ತರಿಸಲು ಅವಕಾಶವಿಲ್ಲ . 1974 
ರಲ್ಲಿ 1924ರ ಒಪ್ಪಂದದ ಪುನರ್ವಿಮರ್ಶೆ ಆಗಬೇಕಾಗಿರುವುದರಿಂದ 
ತಮಿಳುನಾಡು ಈಗ ಕೈಗೊಳ್ಳುತ್ತಿರುವ ನೂತನ ಯೋಜನೆಗಳಿಂದಾಗಿ 74ರಲ್ಲಿ 
ಇನ್ನೂ ಹೆಚ್ಚಿನ ನೀರಿಗೆ ಅಧಿಕಾರಯುತವಾಗಿ ಕೇಳಲು ಮುಂದಾಗಬಹುದೆಂದು 
ಆಕ್ಷೇಪಿಸಿತು. ಆಗ ತಮಿಳುನಾಡು ಸರ್ಕಾರ, ತಾನು ಹಾಗೆ ಅಧಿಕಾರಯುತ 
ಹಕ್ಕು ಚಲಾಯಿಸುವುದಿಲ್ಲವೆಂದು ಒಪ್ಪಿದ್ದಲ್ಲದೆ , ಉದ್ದೇಶಿತ ಯೋಜನೆಗಳಾವುವೂ 
ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲವಾದ್ದರಿಂದ ಈ ಸಂಬಂಧದಲ್ಲಿ 1974ರಲ್ಲೇ 
ತೀರ್ಮಾನಿಸಲು ಒಪ್ಪಿತು. 

ಆದರೆ , ಮೆಟ್ಟೂರು ಜಲಾಶಯದ ಕಾಲುವೆ ನಿರ್ಮಾಣ ಯೋಜನೆಯ 
ನಿಲುಗಡೆಗೆ ಮಾತ್ರ ಒಪ್ಪಲಿಲ್ಲ. ತನ್ನ ನೀರಾವರಿ ಸಾಮರ್ಥ್ಯವನ್ನು 3.1 ಲಕ್ಷ 
ಎಕರೆಗಳಿಗೆ ವಿಸ್ತರಿಸಬೇಕಿರುವುದರಿಂದ ಈ ಯೋಜನೆಗೆ ಯೋಜನಾ ಆಯೋಗದ 
ನಿರ್ದಿಷ್ಟ ಒಪ್ಪಿಗೆಯೇನೂ ಬೇಕಿಲ್ಲವೆಂದಿತು. ಈ ವಿಚಾರವನ್ನು ಮೈಸೂರು 
ರಾಜ್ಯ ( ಇಂದಿನ ಕರ್ನಾಟಕ) ಕೇಂದ್ರದ ನ್ಯಾಯ ಪಂಚಾಯ್ತಿಯ ಮುಂದೆ 
ಕೊಂಡೊಯ್ದಿತು. ಇದನ್ನು ತಮಿಳುನಾಡು ಆಕ್ಷೇಪಿಸಿ ತನ್ನ ಪಾಲಿನ ನೀರನ್ನು 
ಬಳಸಲು ಒಪ್ಪಂದ ಸ್ಪಷ್ಟವಾಗಿರುವಾಗ ಈ ಬಗ್ಗೆ ವಾದ ಅನವಶ್ಯಕ ಎಂದು 
ಹೇಳಿತು . ಹೀಗೆ, ಎರಡೂ ರಾಜ್ಯಗಳ ಮಧ್ಯ ವಿವಾದ ಹಾಗೇ ಮುಂದುವರಿಯಿತು. 

ಈ ಮಧ್ಯೆ, 1956ರಲ್ಲಿ ರಾಜ್ಯಗಳ ಪುನರ್ವಿಂಗಡನೆಯಾಗಿ, ತಮಿಳುನಾಡಿನ 
ಭಾಗಗಳಾಗಿದ್ದ ಕೊಡಗು ರಾಜ್ಯ ಮತ್ತು ಕಾವೇರಿ ಕಣಿವೆ ಪ್ರದೇಶದ ಕೊಳ್ಳೇಗಾಲ 
ತಾಲ್ಲೂಕು ಕೊಯಮತ್ತೂರು ಜಿಲ್ಲೆಗಳನ್ನು ಕರ್ನಾಟಕದಲ್ಲಿ ಸೇರಿಸಲಾಯಿತು. 
, 1956ರ ರಾಜ್ಯ ಪುನರ್ವಿಂಗಡನಾ ಕಾಯ್ದೆಯ 108ನೇ ಕಲಮಿನಲ್ಲಿ 
ಮನರ್ವಿಂಗಡನೆಯಿಂದ ತೊಂದರೆಗೀಡಾದ ಒಪ್ಪಂದಗಳನ್ನು ಸಂಬಂಧಿಸಿದ 
ರಾಜ್ಯಗಳು 1957ರ ನವೆಂಬರ್ 1ರೊಳಗಾಗಿ ಪುನರ್ವಿಮರ್ಶಿಸಿಕೊಳ್ಳಬೇಕೆಂದು 
ಸೂಚಿಸಲಾಗಿತ್ತು. ರಾಜ್ಯಗಳ ಪುನರ್ವಿಂಗಡನೆಯಿಂದಾದ ವ್ಯತ್ಯಾಸವನ್ನು 
ಸರಿಪಡಿಸಿಕೊಳ್ಳುವ ಉದ್ದೇಶದಿಂದ ಈ ಕಲಮನ್ನು ಸೇರಿಸಲಾಗಿತ್ತು. 1924ರ 
ಒಪ್ಪಂದದಲ್ಲಿ ಭಾಗಿಯಾಗಿರದ ಕೇರಳ , ಈಗ ಕಾವೇರಿ ನೀರಿನಲ್ಲಿ ಪಾಲು ಕೇಳಲು 
ಮುಂದಾಯಿತು. 


96 


ಕಾವೇರಿ ಹರಿದು ಬಂದ ದಾರಿ 


ಒಪ್ಪಂದಕ್ಕೆ ಯತ್ನ 

ಒಂದು ಹಂತದಲ್ಲಿ ಮೂರೂ ರಾಜ್ಯಗಳು ಕಾವೇರಿ ಕಣಿವೆ ಪ್ರಾಧಿಕಾರವೊಂದನ್ನು 
ರಚಿಸಿ, ವಿವಾದವನ್ನು ಬಗೆಹರಿಸುವ ಘಟ್ಟಕ್ಕೆ ತಲುಪಿದ್ದವು. ಆದರೆ , ಈ ಯತ್ನವೂ 
ದುರದೃಷ್ಟವಶಾತ್ ಕಾರ್ಯರೂಪಕ್ಕೆ ಬರಲಿಲ್ಲ. ಬರ ಪರಿಸ್ಥಿತಿ ಸನ್ನಿವೇಶಗಳಲ್ಲಿ 
ನದಿಯಲ್ಲಿ ಲಭ್ಯವಿರುವ ನೀರನ್ನು ಪರಸ್ಪರ ಹಂಚಿಕೊಳ್ಳಲು ಮತ್ತು ಸಾಮಾನ್ಯ 
ವರ್ಷಗಳಲ್ಲಿ ಲಭ್ಯವಾಗುವ ಹೆಚ್ಚುವರಿ ನೀರಿನ ಪ್ರಮಾಣವನ್ನು ಲೆಕ್ಕ ಹಾಕಲು 
ಕೇಂದ್ರ ಜಲ ಆಯೋಗದ ಸದಸ್ಯರೊಬ್ಬರ ನೇತೃತ್ವದಲ್ಲಿ ಸಮಿತಿಯೊಂದನ್ನು 
ರಚಿಸಲು ಸಹ ವಿವಾದದಲ್ಲಿ ಭಾಗಿಯಾಗಿರುವ ರಾಜ್ಯಗಳು 1976 ರಲ್ಲಿ 
ಒಪ್ಪಿಕೊಂಡಿದ್ದವಾದರೂ ಈ ಪ್ರಯತ್ನವೂ ಫಲ ನೀಡಲಿಲ್ಲ . 

1924ರ ಒಪ್ಪಂದ ತನ್ನ ಮಟ್ಟಿಗೆ ಅತ್ಯಂತ ಕಠಿಣ ಮತ್ತು ಮಾರಕವಾಗಿದೆ 
ಎಂಬುದು ಕರ್ನಾಟಕದ ವಾದ. ಕಾವೇರಿ ನದೀ ನೀರಿಗೆ ಸಂಬಂಧಿಸಿದಂತೆ 
ಲಭ್ಯವಿರುವ ವಿವರಗಳನ್ನು ಪರಿಶೀಲಿಸಿದರೆ ಕೊಲೆರೂನ್ ಕೆಳದಂಡೆ ಆಣೆಕಟ್ಟೆವರೆಗೆ 
ಇರುವ ಕಾವೇರಿ ಕಣಿವೆ ಪ್ರದೇಶಗಳಲ್ಲಿ ಸಂಗ್ರಹವಾಗುವ ಸರಾಸರಿ ನೀರು 
790 ಟಿಎಂಸಿ ಎಂದು ಅಂದಾಜು ಮಾಡಲಾಗಿದೆ. ಇದರಲ್ಲಿ ಕರ್ನಾಟಕ 
ಪ್ರದೇಶದ ಕಾಣಿಕೆ ಶೇ .53 . 8 ( 425 ಟಿಎಂಸಿ ) ತಮಿಳುನಾಡಿನ ಕಾಣಿಕೆ ಶೇ . 31 .9 
( 252ಟಿಎಂಸಿ) ಮತ್ತು ಕೇರಳದ ಕಾಣಿಕೆ ಶೇ . 14 .3 ( 117 ಟಿಎಂಸಿ) ಅಂಶಗಳ 
ಪ್ರಕಾರ , ಕರ್ನಾಟಕದಲ್ಲಿನ ಕಾವೇರಿ ಜಲಾನಯನ ಪ್ರದೇಶಗಳಿಂದಲೇ ಅತಿ ಹೆಚ್ಚಿನ 
ಅಂದರೆ ಶೇ . 53 .8 ರಷ್ಟು ನೀರು ಸಂಗ್ರಹವಾಗುವುದು ಸ್ಪಷ್ಟ. 


ಕರ್ನಾಟಕ ವಾದ. 

ಕಾವೇರಿ ಕಣಿವೆ ಪ್ರದೇಶಕ್ಕೆ ಕರ್ನಾಟಕ ನೀಡುವ ನೀರಿನ ಕೊಡುಗೆ ( 790 
ಟಿಎಂಸಿ ಪೈಕಿ 425 ಟಿಎಂಸಿ), ರಾಜ್ಯದ ಬರಪೀಡಿತ ಪ್ರದೇಶಗಳ ವ್ಯಾಪ್ತಿ(ಕಣಿವೆ 
ಪ್ರದೇಶದ ಶೇ . 16ರಷ್ಟು ತಮಿಳುನಾಡಿನಲ್ಲಿರುವುದಕ್ಕೆ ಹೋಲಿಸಿದರೆ ಶೇ . 63 . 81 ) 
ಹಾಗೂ ಅಂತರ್ಜಲ ಮತ್ತು ಇತರ ಸಂಪನ್ಮೂಲಗಳು ಲಭ್ಯವಿಲ್ಲದಿರುವುದನ್ನು 
ಗಮನದಲ್ಲಿಟ್ಟುಕೊಂಡು ಹಾಗೂ ಅರೆ ಖುಷಿ ಬೆಳೆಗೆ ನೀರೊದಗಿಸುವ ಮತ್ತು 
ಸಾಗುವಳಿ ಪ್ರದೇಶವನ್ನು ಒಂದು ಯುಕ್ತ ಪ್ರಮಾಣಕ್ಕೆ ( ಶೇ . 11ರಿಂದ ಶೇ .42.6ಕ್ಕೆ) 
ವಿಸ್ತರಿಸುವ ದೃಷ್ಟಿಯಿಂದ ರಾಜ್ಯದಲ್ಲಿ ಹಾಲಿ ಇರುವ , ನಿರ್ಮಾಣದ ಹಂತದಲ್ಲಿರುವ 
ಮತ್ತು ಪ್ರಸ್ತಾವಿನ ಯೋಜನೆಗಳಿಂದ ನೀರಾವರಿ , ಗೃಹೋಪಯೋಗಿ ಮತ್ತು 
ಕೈಗಾರಿಕಾ ನೀರು ಸರಬರಾಜಿಗಾಗಿ ತನಗೆ ಅಗತ್ಯವಿರುವ ನೀರಿನ ಪ್ರಮಾಣ 465 
ಟಿಎಂಸಿ ಎಂದು ಕರ್ನಾಟಕ ನ್ಯಾಯ ಪಂಚಾಯ್ತಿಗೆ ಸ್ಪಷ್ಟಪಡಿಸಿದೆ. 


ಕಾವೇರಿ ಹರಿದು ಬಂದ ದಾರಿ 


97 


1892 ಹಾಗೂ 1924ರ ಒಪ್ಪಂದಗಳು ಮುಂದುವರಿಯಬೇಕು ಮತ್ತು ಇದಕ್ಕೆ 
ಸಂಬಂಧಪಟ್ಟ ರಾಜ್ಯಗಳೆಲ್ಲ ಬದ್ಧವಾಗಿರಬೇಕೆನ್ನುವುದು ತಮಿಳುನಾಡಿನ ವಾದ. 
ಈ ಮೊದಲು ನೀರನ್ನು ಬಳಸಿಕೊಂಡಿರುವುದರ ಆಧಾರದ ಮೇಲೆ ಈಗಿರುವ 
ಹಾಲಿ ಆಯಕಟ್ಟು ಪ್ರದೇಶವನ್ನು ಉಳಿಸಿಕೊಳ್ಳಬೇಕೆಂಬುದು ಅದರ ಕೋರಿಕೆ. 
ಇದರ ಜತೆಗೆ ರಾಜ್ಯದ ಕಾವೇರಿ ಕೊಳ್ಳದ ಅನೇಕ ಯೋಜನೆಗಳಿಗೆ ತಡೆಯಾಜ್ಞೆ 
ತರುವ ಉದ್ದೇಶ ತಮಿಳುನಾಡಿನದು. 

' ಹಳೆಯ ಎರಡು ಒಪ್ಪಂದಗಳನ್ನು ಕರ್ನಾಟಕ ಉಲ್ಲಂಘಿಸಿದ್ದರಿಂದ 
ಆಗಿರುವ ನಷ್ಟವನ್ನು ಕರ್ನಾಟಕವು ತುಂಬಿಕೊಡಬೇಕೆಂದು ತಮಿಳುನಾಡು 
ಬಯಸಿದೆ. ಆದರೆ, ಕೇರಳದ ವಾದವೇ ಬೇರೆ. ಕಾವೇರಿ ನದಿಯ ನೀರನ್ನು 
ಹಂಚಲು ಪ್ರತಿ ರಾಜ್ಯವೂ ಸಲ್ಲಿಸುವ ನೀರಿನ ಪ್ರಮಾಣ ಹಾಗೂ ಶೇಕಡಾವಾರನ್ನು 
ಆಧಾರವಾಗಿಟ್ಟುಕೊಳ್ಳಬೇಕು. ಪಶ್ಚಿಮ ಕರಾವಳಿಯಲ್ಲಿ ನೀರಾವರಿಗೆ ಹಾಗೂ 
ಜಲ ವಿದ್ಯುತ್ ಯೋಜನೆಗೆ 36.70 ಟಿಎಂಸಿ ನೀರಿನ ಅಗತ್ಯ ತನಗಿದೆಯೆಂದು 
ಕೇರಳ ಕೇಳಿದೆ. 


ಕೇಂದ್ರಾಡಳಿತ ಪ್ರದೇಶವಾದ ಪಾಂಡಿಚೇರಿ, ತನ್ನನ್ನು ಸ್ವತಂತ್ರ ಆಯಕಟ್ಟು 
ಪ್ರದೇಶವನ್ನಾಗಿ ಪರಿಗಣಿಸಬೇಕೇ ಹೊರತು , ತಮಿಳುನಾಡಿನ ಭಾಗವೆಂದು 
ಪರಿಗಣಿಸಬಾರದೆಂದು ನ್ಯಾಯ ಪಂಚಾಯ್ತಿಯನ್ನು ಕೋರಿದೆ, ಸಾಮಾನ್ಯ 
ವರ್ಷಗಳಲ್ಲಿ ಕುಡಿಯುವ ನೀರು ಹಾಗೂ ನೀರಾವರಿ ಉದ್ದೇಶಗಳಿಗಾಗಿ ಕನಿಷ್ಠ 
9 .355 ಟಿಎಂಸಿ ನೀರನ್ನು ಬಿಡಬೇಕೆಂದು ಕೋರಿತು. 

ಕಾವೇರಿ ಜಲವಿವಾದ, ನ್ಯಾಯ ಪಂಚಾಯ್ತಿಯ ಮುಂದೆ ವಿಚಾರಣೆ 
ನಡೆಯುತ್ತಿದ್ದಾಗಲೇ ತಮಿಳುನಾಡು, ಮತ್ತು ಪಾಂಡಿಚೇರಿ ನ್ಯಾಯ ಪಂಚಾಯ್ತಿಗೆ 
ಅರ್ಜಿಸಲ್ಲಿಸಿದವು. ತಮಿಳುನಾಡು ತನ್ನ ಅರ್ಜಿಯಲ್ಲಿ ಕರ್ನಾಟಕ 31 -5 .72ರಲ್ಲಿ 
ಇದ್ದಂತೆ ಬಳಸಿದ್ದ ಅಥವಾ ಸಂಗ್ರಹ ಮಾಡಿದ್ದ ನೀರಿನ ಪ್ರಮಾಣಕ್ಕಿಂತ ಹೆಚ್ಚು 
ನೀರನ್ನು ಜಲಾಶಯಗಳಲ್ಲಿ ಸಂಗ್ರಹಿಸದಂತೆ ಮತ್ತು ಬಳಸದಂತೆ ಹಾಗೂ 
ತಮಿಳುನಾಡು ಮತ್ತು ನ್ಯಾಯ ಪಂಚಾಯ್ತಿಯ ಒಪ್ಪಿಗೆ ಪಡೆಯದೇ ಕರ್ನಾಟಕ 
ಯಾವುದೇ ನಿರ್ಮಾಣ ಯೋಜನೆಗಳನ್ನು ಕೈಗೆತ್ತಿಕೊಳ್ಳದಂತೆ ಅಥವಾ ನಿರ್ಮಾಣ 
ಹಂತದಲ್ಲಿರುವ ಯೋಜನೆಗಳ ಕಾರ್ಯ ಮುಂದುವರಿಸದಂತೆ ಕರ್ನಾಟಕಕ್ಕೆ 
ನಿರ್ದೇಶನ ನೀಡಬೇಕೆಂದು ಕೋರಿತ್ತು. ಈ ಜಲವಿವಾದ ನೆನೆಗುದಿಗೆ ಬಿತ್ತು. 

1983ರಲ್ಲಿ ತಮಿಳುನಾಡಿನ ರೈತರು ಅಂತರರಾಜ್ಯ ಜಲವಿವಾದ ಕಾಯ್ದೆಯ 
3ನೇ ಪ್ರಕರಣದ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ, ಕಾವೇರಿ 
ಜಲವಿವಾದ ಇತ್ಯರ್ಥಕ್ಕೆ ನ್ಯಾಯ ಮಂಡಳಿ ರಚಿಸುವಂತೆ ಕೋರಿದರು. ಈ 


ಕಾವೇರಿ ಹರಿದು ಬಂದ ದಾರಿ 


ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ 1990ರ ಜೂನ್ 2ರಂದು ಕಾವೇರಿ ನ್ಯಾಯ 
ಮಂಡಲಿ ರಚಿಸಿತು. ಇದಾದ ನಂತರ ಅದೇ ವರ್ಷ ತಮಿಳುನಾಡು ಮತ್ತೊಂದು 
ತುರ್ತು ಅರ್ಜಿ ಸಲ್ಲಿಸಿ, ತನ್ನ ಮುಖಜ ಭೂಮಿಯಲ್ಲಿರುವ ಬೆಳೆಯನ್ನು ರಕ್ಷಿಸಲು 
ಕರ್ನಾಟಕ ರಾಜ್ಯ ತನ್ನ ಉತ್ತರದಲ್ಲಿ, ತಮಿಳುನಾಡು ಮತ್ತು ಪಾಂಡಿಚೇರಿ ಮಾಡಿದ 
ಕೋರಿಕೆಗಳಿಗೆ ಕಾರವಾಗಿ ಪ್ರತಿಕ್ರಿಯಿಸಿ ಅಂತರರಾಜ್ಯ ಜಲವಿವಾದ ಕಾಯ್ದೆ ಅನ್ವಯ 
ತಾತ್ಕಾಲಿಕ ಪರಿಹಾರದ ಆದೇಶ ನೀಡುವುದು ನ್ಯಾಯ ಮಂಡಲಿಗೆ ಅಧಿಕಾರವಿಲ್ಲ 
ಮತ್ತು ಈ ಅರ್ಜಿಗಳು ಕಾನೂನಿನನ್ವಯ ಅಥವಾ ವಾಸ್ತವಾಂಶಗಳ ದೃಷ್ಟಿಯಿಂದ 
ಊರ್ಜಿತವಾದವುಗಳಲ್ಲವೆಂದು ವಾದಿಸಿತು. 


ಮಧ್ಯಂತರ ಆದೇಶ 

ಕಾವೇರಿ ವಿವಾದಕ್ಕೆ ಸಂಬಂಧಿಸಿದ ರಾಜ್ಯಗಳ ವಿಚಾರಣೆ ನಡೆಸಿದ ನಂತರ, 
ನ್ಯಾಯ ಮಂಡಳಿಯು ಮಧ್ಯಂತರ ಆದೇಶನೀಡುವುದು ನ್ಯಾಯ ಪಂಚಾಯ್ತಿಯ 
ನಿಯಮಾವಳಿಗಳ ವ್ಯಾಪ್ತಿಗೆ ಬರದಿರುವುದರಿಂದ ಎರಡೂ ಅರ್ಜಿಗಳನ್ನು 
ತಳ್ಳಿಹಾಕಿತು. ನ್ಯಾಯ ಮಂಡಳಿಯ ಈ ಆದೇಶದ ಆಧಾರದ ಮೇಲೆ ತಮಿಳು 
ನಾಡು ಮತ್ತು ಪಾಂಡಿಚೇರಿಗಳು ಸರ್ವೋಚ್ಚ ನ್ಯಾಯಾಲಯದಲ್ಲಿ 1991ರಲ್ಲಿ 
ವಿಶೇಷ ಅನುಮತಿ ರಿಟ್‌ಗಳನ್ನು ಸಲ್ಲಿಸಿದವು. 

ಈ ವಿಶೇಷ ಅನುಮತಿ ರಿಟ್‌ಗಳ ಮೇಲೆ 26 - 4 - 91ರಂದು ಸರ್ವೋಚ್ಛ 
ನ್ಯಾಯಾಲಯ ನೀಡಿದ ತೀರ್ಪನ್ನಾಧರಿಸಿದ ಮೊಕದ್ದಮೆ ಮತ್ತೆ ನ್ಯಾಯ 
ಮಂಡಳಿಯ ಮುಂದೆ ವಿಚಾರಣೆಗೆ ಬಂತು. ನ್ಯಾಯ ಮಂಡಳಿಯು 1991ರ 
ಜೂನ್ 21ರಂದು ಮಧ್ಯಂತರ ಆದೇಶ ಹೊರಡಿಸಿ ಈ ಕೆಳಕಂಡ ನಿರ್ದೇಶನಗಳನ್ನು 
ನೀಡಿತು . 

1. ಈ ವರ್ಷದ ಜೂನ್ ನಿಂದ ಮೇವರೆಗೆ ತಮಿಳುನಾಡಿನ ಮೆಟ್ಟೂರು 
ಜಲಾಶಯದಲ್ಲಿ 205 ಟಿಎಂಸಿ ನೀರು ಇರುವಂತೆ ಕರ್ನಾಟಕವು ತನ್ನ 
ಜಲಾಶಯಗಳಿಂದ ನೀರು ಬಿಡುಗಡೆ ಮಾಡಬೇಕು. 

2. ನ್ಯಾಯ ಪಂಚಾಯ್ತಿಯಿಂದ ಪ್ರತಿ ತಿಂಗಳು ಬಿಡಬೇಕಾದ ನೀರಿನ 
ಪ್ರಮಾಣದ ಸೂಚನೆ. 

3 , ನೀರನ್ನು ನಾಲ್ಕು ಸಮಾನ ಕಂತುಗಳಲ್ಲಿ 4 ವಾರಗಳಲ್ಲಿ ಬಿಡಬೇಕು. 

4 . ಯಾವುದೇ ವಾರದಲ್ಲಿ ನಿರ್ದಿಷ್ಟ ಪ್ರಮಾಣಕ್ಕಿಂತ ಕಡಿಮೆ ನೀರು ಬಿಟ್ಟರೆ , 
ಆ ಕೊರತೆಯನ್ನು ಮುಂದಿನ ವಾರ ತುಂಬಬೇಕು. 


ಕಾವೇರಿ ಹರಿದು ಬಂದ ದಾರಿ 


99 . 


5. ಕರ್ನಾಟಕವು ತನ್ನ ನೀರಾವರಿ ಭೂಮಿಯನ್ನು 11. 2 ಲಕ್ಷ ಹೆಕ್ಟೇರುಗಳಿಗಿಂತ 
ಹೆಚ್ಚಿಸಬಾರದು. 

6. ತಮಿಳುನಾಡು ಸರ್ಕಾರವು ಪಾಂಡಿಚೇರಿಗೆ 6 ಟಿಎಂಸಿ ನೀರು ಬಿಡಬೇಕು. 

7. ಈ ಆದೇಶ ನ್ಯಾಯ ಮಂಡಳಿಯ ಅಂತಿಮ ತೀರ್ಪಿನವರೆಗೂ 
ಜಾರಿಯಲ್ಲಿರುತ್ತದೆ. 

ನ್ಯಾಯ ಮಂಡಳಿಯ ಈ ಮಧ್ಯಂತರ ಆದೇಶವು ಕಾನೂನು ಮತ್ತು 
ತಾಂತ್ರಿಕ ಲೋಪಗಳಿಂದ ಕೂಡಿದೆಯೆಂದು ಕರ್ನಾಟಕ ಸರ್ಕಾರ ಭಾವಿಸಿತು. 
ಇದಕ್ಕೆ ಪ್ರತಿಕ್ರಿಯೆಯಾಗಿ ರಾಜ್ಯಾದ್ಯಂತ, ಮುಖ್ಯವಾಗಿ ಬೆಂಗಳೂರಿನಲ್ಲಿ ಹಿಂಸಾತ್ಮಕ 
ಘಟನೆಗಳು ನಡೆದವು. 1991ರ ಜುಲೈ 21 ರಂದು ಕರ್ನಾಟಕ ಸರ್ಕಾರ, ಕಾವೇರಿ 
ಕಣಿವೆ ಪ್ರದೇಶದ ನೀರಾವರಿ ಸಂರಕ್ಷಣಾ ಸುಗ್ರೀವಾಜ್ಞೆ ಹೊರಡಿಸಿ, ಸಂವಿಧಾನದ 
162ನೇ ಅನುಚ್ಛೇದದ ಅಡಿಯಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಮೂಲಕ 
ತನ್ನ ಜನತೆಯ ಹಕ್ಕನ್ನು ರಕ್ಷಿಸಲು ಮುಂದಾಯಿತು. ನ್ಯಾಯ ಮಂಡಳಿಯ ಮಧ್ಯಂತರ 
- ಆದೇಶದ ಕೆಲವು ಅಂಶಗಳ ಬಗ್ಗೆ ಭಿನ್ನಾಭಿಪ್ರಾಯಗಳು ವ್ಯಕ್ತಗೊಂಡಿದ್ದರಿಂದ 
ಹಾಗೂ ಕರ್ನಾಟಕ ಹೊರಡಿಸಿದ ಸುಗ್ರೀವಾಜ್ಞೆಯ ಉಪಬಂಧಗಳ ಸಂವಿಧಾನ 
ಪಾವಿತ್ರ್ಯತೆಯ ಬಗ್ಗೆ ಸಂದೇಹ ಮೂಡಿದ್ದರಿಂದ ರಾಷ್ಟ್ರಪತಿಗಳು ಈ ಬಗ್ಗೆ 
ಸರ್ವೋಚ್ಚ ನ್ಯಾಯಾಲಯದ ಅಭಿಪ್ರಾಯ ಕೋರಿದರು. ರಾಷ್ಟ್ರಪತಿಗಳ ಉಲ್ಲೇಖಕ್ಕೆ 
ಉತ್ತರಿಸಿದ ಕರ್ನಾಟಕದ ಸುಗ್ರೀವಾಜ್ಞೆ ಸಂವಿಧಾನಕ್ಕೆ ವ್ಯತಿರಿಕ್ತವೆಂದು ತಿಳಿಸಿತು. 
ಇದಾದ ನಂತರ, ಕರ್ನಾಟಕ ಸರ್ಕಾರ, ನ್ಯಾಯ ಮಂಡಳಿಯ ಮಧ್ಯಂತರ 
ಆದೇಶದ ಬಗ್ಗೆ ಕೆಲವು ಸಮೀಕರಣಗಳನ್ನು ಕೇಳಿದೆ. ಅಂತೂ ಇಂತೂ ಈ ಜಲ 
ವಿವಾದ, ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಮಟ್ಟಿಗೆ ಬಿಸಿತುಪ್ಪವಾಗಿ 
ಎರಡೂ ರಾಜ್ಯಗಳಿಗೂ ಹೆಚ್ಚು ಕಿರಿಕಿರಿಯನ್ನುಂಟು ಮಾಡುತ್ತಿದೆ. 

ಕರ್ನಾಟಕದ ಜಲಾಶಯಗಳಿಂದ ಬಿಡುಗಡೆಯಾಗುವ ನೀರು ಹಾಗೂ 
ಮೆಟ್ಟೂರು ಆಣೆಕಟ್ಟೆಯ ಮೇಲ್ ಪ್ರಾಂತ್ಯದಿಂದ ಹರಿದು ಬರುವ ನೀರಿನ 
ಜೊತೆಗೆ ತಮಿಳುನಾಡಿಗೆ ಕೊಲೆರೂನ್ ನದಿಯ ಕೆಳ ಆಣೆಕಟ್ಟೆಯ ವರೆಗಿನ 
ತನ್ನದೇ ಆದ ಜಲಾನಯನ ಪ್ರದೇಶಗಳಿಂದ 252 ಟಿಎಂಸಿ ಅಡಿ ನೀರು 
ಹರಿದು ಬರುತ್ತದೆ. ಕೋಲೆರೂನ್ ಆಣೆಕಟ್ಟಿನ ದಕ್ಷಿಣ ಭಾಗದಲ್ಲಿನ ನದಿ ಮುಖಜ 
ಭೂಮಿಯಲ್ಲಿ 129 ಟಿಎಂಸಿ ಅಂತರ್ಜಲ ದೊರೆಯುತ್ತದೆಂದು ವಿಶ್ವಸಂಸ್ಥೆಯ 
ಅಭಿವೃದ್ಧಿ ಕಾರ್ಯಕ್ರಮ ವರದಿಯಲ್ಲಿ ಅಂದಾಜು ಮಾಡಿದೆ. ಕೋಲೆರೂನ್ 
ನಿಂದ ಉತ್ತರಕ್ಕಿರುವ ಮುಖಜ ಭೂಮಿಯಲ್ಲಿ 21 ಟಿಎಂಸಿ ಅಂತರ್ಜಲವಲ್ಲದೆ, 
ಈ ರಾಜ್ಯದ ನದೀ ಮುಖಜ ಭೂಮಿಯಲ್ಲಿ ಸುಮಾರು 328 ಟಿಎಂಸಿಯಷ್ಟು 
ಮಳೆ ಬೀಳುತ್ತದೆ. ಈ ನೀರನ್ನು ಆಧುನಿಕ ಕೃಷಿ ವಿಧಾನಗಳ ಅಳವಡಿಕೆ ಮತ್ತು 


100 


ಕಾವೇರಿ ಹರಿದು ಬಂದ ದಾರಿ 


ಅಂತರ್ಜಲದ ಸೂಕ್ತ ಬಳಕೆಯಿಂದ ಸಮರ್ಥವಾಗಿ ಬಳಸಿಕೊಳ್ಳಬಹುದು. 
ಕಣಿವೆಯ ಮೇಲು ರಾಜ್ಯವಾದ ಕರ್ನಾಟಕ ನೈರುತ್ಯ ಮುಂಗಾರು ಮಳೆಯನ್ನು 
ಕಾವೇರಿ ಕಣಿವೆಯ ಮೇಲ್ಗಡೆ ಇರುವ ಕರ್ನಾಟಕಕ್ಕಿಂತಲೂ ತಮಿಳುನಾಡು 
ಹೆಚ್ಚಿನ ಸಂಪನ್ಮೂಲ ಹೊಂದಿದೆ. 


ಪೋಲಾಗುತ್ತಿರುವ ನೀರು 

ತಮಿಳುನಾಡು, ಪುರಾತನ ಕಾಲದ ನೀರಾವರಿ ಪದ್ಧತಿಗಳನ್ನು ಅನುಸರಿಸುತ್ತಾ, 
ನದಿಮುಖಜ ಭೂಮಿಯಲ್ಲಿನ ಸಾಕಷ್ಟು ಪ್ರಮಾಣದ ನೀರನ್ನು ವ್ಯರ್ಥವಾಗಿ 
ಸಮುದ್ರ ಸೇರುವಂತೆ ಮಾಡುತ್ತಿದೆ. ಇದರಿಂದಾಗಿ ನೀರಿನ ಸದುಪಯೋಗದಿಂದ 
ಕರ್ನಾಟಕದ ರೈತರನ್ನು ವಂಚಿಸಿದಂತಾಗಿದೆ. ಕಾವೇರಿ ಸತ್ಯ ಶೋಧನಾ ಸಮಿತಿ 
“ ಹಾಗೂ ವಿಶ್ವಸಂಸ್ಥೆಯ ಅಭಿವೃದ್ದಿ ಕಾರ್ಯಕ್ರಮ ವರದಿ ನೀಡಿರುವ ಮಾಹಿತಿಯ 
ಪ್ರಕಾರ , ತಮಿಳ್ಳಾಡಿನಲ್ಲಿ 340 ಟಿಎಂಸಿ ನೀರು ವ್ಯರ್ಥವಾಗಿ ಸಮುದ್ರ ಸೇರುತ್ತಿದೆ. 
- ಇದಕ್ಕೆ ವ್ಯತಿರಿಕ್ತವಾಗಿ, ಕರ್ನಾಟಕ, ಕಾವೇರಿ ಕಣಿವೆ ಪ್ರದೇಶದಲ್ಲಿ ನೀರಿನ 
ಕೊರತೆಯಿಂದ ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿದೆ. 1972ರ ನೀರಾವರಿ 
ಆಯೋಗದ ವರದಿಯು, ಕಾವೇರಿ ಕಣಿವೆ ಪ್ರದೇಶದಲ್ಲಿನ ಬರಪೀಡಿತ ಪ್ರದೇಶ 
ಗಳನ್ನು ಗುರುತಿಸಿದೆ. ಈ ವರದಿಯು, ಕರ್ನಾಟಕದ ಕಾವೇರಿ ಕಣಿವೆ ಪ್ರದೇಶದಲ್ಲಿನ 
28 ತಾಲ್ಲೂಕುಗಳ 21,870 ಚ.ಕಿ. ಮೀ . ಪ್ರದೇಶ ಬರಪೀಡಿತವೆಂದು ಉಲ್ಲೇಖಿಸಿ, 
ಇದರಲ್ಲಿ ಬರುವ 14 ತಾಲ್ಲೂಕುಗಳ 12 ,290 ಚ.ಕಿ. ಮೀ . ಭಾಗ ಮಾತ್ರ ನೈಜ 
ಬರಪೀಡಿತವೆಂದು ಗುರುತಿಸಿದೆ. ತಮಿಳ್ಳಾಡಿಗೆ ಹೋಲಿಸಿದರೆ, ಕರ್ನಾಟಕದಲ್ಲಿ 
ಆ ರಾಜ್ಯದ ಎರಡರಷ್ಟು ಬರಪೀಡಿತ ಪ್ರದೇಶ ಇಲ್ಲಿದೆ. 
- ಕರ್ನಾಟಕದಲ್ಲಿ ಕಾವೇರಿ ನದಿ ನೀರು 11 .2 ಲಕ್ಷ ಎಕರೆ ಪ್ರದೇಶಗಳಿಗೆ 
ಮಾತ್ರ ನಿರ್ಬಂಧಿಸಲ್ಪಟ್ಟಿದ್ದರೆ ತಮಿಳ್ಳಾಡಿನ ಸುಮಾರು 22 ಲಕ್ಷ ಎಕರೆ ಭೂಮಿ 
ನೀರುಣ್ಣುತ್ತಿದೆ. ಈ ಎರಡು ಅಸಮಾನ ಅಂಶಗಳನ್ನು ಕುರಿತು ಎರಡೂ ರಾಜ್ಯಗಳು 
ಒಂದೇ ಮನಸ್ಸಿನಿಂದ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲು ಮುಂದಾಗಬೇಕಿದೆ. 
ಕರ್ನಾಟಕ ಮತ್ತು ತಮಿಳುನಾಡುಗಳೆರಡೂ ಭಾರತ ಒಕ್ಕೂಟದೊಳಗಿನ ಎರಡು 
ರಾಜ್ಯಗಳಾಗಿರುವುದರಿಂದ ಪರಸ್ಪರ ಕೊಡುಕೊಳ್ಳುವ ಹೃದಯವಂತಿಕೆ ತೋರಿ, 
ವಿವಾದಕ್ಕೆ ತೆರೆ ಎಳೆಯಬೇಕಾದುದು ಇಂದಿನ ತುರ್ತು ಅಗತ್ಯ . 
* 1991ರ ಜೂನ್ 25ರಂದು ಕಾವೇರಿ ನ್ಯಾಯಧಿಕರಣ (ನ್ಯಾಯ ಮಂಡಳಿ) 
ಹೊರಡಿಸಿದ ಮಧ್ಯಂತರ ತೀರ್ಪು ಕಾನೂನು ಹಾಗೂ ತಾಂತ್ರಿಕ ಲೋಪಗಳಿಂದ 
ಕೂಡಿದೆಯೆ ? 


101 


ಕಾವೇರಿ ಹರಿದು ಬಂದ ದಾರಿ 


ತಾಂತ್ರಿಕ ಲೋಪಗಳು 
1991 ರಂದು ಕಾವೇರಿ ನ್ಯಾಯ ಮಂಡಳಿಯು ಹೊರಡಿಸಿದ ಮಧ್ಯಂತರ 
ಆದೇಶದಲ್ಲಿ ಕರ್ನಾಟದ ಈ ಕೆಳಕಂಡ ಲೋಪಗಳನ್ನು ಗುರುತಿಸಿದೆ. 
- 1) ಮಧ್ಯಂತರ ಆದೇಶವನ್ನು ಯಾವುದೇ ಸಮರ್ಥನೆ ಇಲ್ಲದೆ 
ಹೊರಡಿಸಲಾಗಿದೆ. 
- 2) ಕರ್ನಾಟಕದ ಯೋಜನೆಗಳಿಗೆ ಸಂಬಂಧಿಸಿದಂತೆ ಸೂಕ್ತ ಹಾಗೂ 
ನಿರ್ಣಾಯಕ ಕಾನೂನು ವಿವರಗಳನ್ನು ಪರಿಗಣಿಸದೆಯೆ ಆದೇಶ ನೀಡಲಾಗಿದೆ. 

3) ಇದು ಜಲ ವಿವಾದ ಕಾಯ್ದೆಗೆ ಅನುಗುಣವಾದ ಆದೇಶವಲ್ಲ . 

4) ಪ್ರದೇಶದಲ್ಲಿನ ನೀರಿನ ಲಭ್ಯತೆ, ಕಣಿವೆ ಅಗತ್ಯತೆ ಬಳಕೆ ಹಾಗೂ 
ಇತರ ಸುಸಂಗತ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ನೀಡಿರುವ ಆದೇಶ 
ಶ್ವೇಚ್ಛಾಚಾರಿಯಾಗಿದೆ. 

5) ಕರ್ನಾಟಕದಲ್ಲಿ ಅಭ್ಯವಾಗುವ ನೀರಿನ ಪ್ರಮಾಣವನ್ನು ಗಣನೆಗೆ ತೆಗೆದು 
ಕೊಂಡಿಲ್ಲ. 

6) ನೀರನ್ನು ಬಿಡುಗಡೆ ಮಾಡುವುದು ಪ್ರಾಯೋಗಿಕವಲ್ಲದ ಹಾಗೂ 
ಅವಾಸ್ತವ ವೇಳಾಪಟ್ಟಿಯನ್ನು ಆಧರಿಸಿದೆ. 

1) ಎರಡು ರಾಜ್ಯಗಳ ನಡುವೆ ಸಮತೋಲನ ಕಾಯುವಲ್ಲಿ ಆದೇಶ 
ವಿಫಲವಾಗಿದೆ. 


- 8) ಸಂಬಂಧಿಸಿದ ರಾಜ್ಯಗಳ ವಾದ ಪೂರ್ಣವಾಗುವ ಮುನ್ನ ಹಾಗೂ 
ಸೂಕ್ತ ತನಿಖೆಗೆ ಮುಂಚೆಯೇ ಆದೇಶ ಹೊರಡಿಸಲಾಗಿದೆ. 

9) ಈ ಆದೇಶವು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಯಥಾಸ್ಥಿತಿಯನ್ನು 
ಬದಲಿಸುತ್ತದೆ. 


ತಾಂತ್ರಿಕ ಲೋಪಗಳು 
- 1) ಹತ್ತು ವರ್ಷಗಳ ನೀರಿನ ಹರಿವನ್ನು ಆಧರಿಸಿ ಮೆಟ್ಟೂರು ಜಲಾಶಯಕ್ಕೆ 
ನೀರು ಬಿಡುವುದು ನ್ಯಾಯಸಮ್ಮತವಲ್ಲ. ಹಿಂದಿನ ವರ್ಷಗಳ ಸರಾಸರಿಯನ್ನು 
ತೆಗೆದುಕೊಳ್ಳುವುದರಿಂದ ಯಥಾಸ್ಥಿತಿಯನ್ನು ಉಳಿಸಿಕೊಳ್ಳಲಾಗುವುದಿಲ್ಲ. 


102 


ಕಾವೇರಿ ಹರಿದು ಬಂದ ದಾರಿ | 


2) ಜಲಾಶಯಕ್ಕೆ ಹರಿದುಬರುವ ನೀರಿನ ಪ್ರಮಾಣಕ್ಕೂ , ಬಿಡಲು 
ಆದೇಶಿಸಿರುವ ನೀರಿನ ಪ್ರಮಾಣಕ್ಕೂ ತಾಳೆ ಇಲ್ಲ. ನೀರು ಲಭ್ಯವಿರಲಿ , ಇಲ್ಲದಿರಲಿ 
ತಮಿಳುನಾಡಿಗೆ 205 ಟಿಎಂಸಿ ನೀರನ್ನು ಬಿಡಬೇಕೆಂದು ಆದೇಶ ಹೇಳುತ್ತದೆ. 

3) 1990 - 91 ರ ಸಾಲಿನಿಂದ ಹಿಂದಿನ 6 ವರ್ಷಗಳಲ್ಲಿ ಮೆಟ್ಟೂರು 
ಜಲಾಶಯಕ್ಕೆ 205 ಟಿಎಂಸಿ ನೀರು ಹರಿದು ಹೋಗಿಲ್ಲದಿರುವುದು ಈ ಮುಂದಿನ 
ವಿವರಗಳಿಂದ ಗೊತ್ತಾಗುತ್ತದೆ. (ನೀರಿನ ಪ್ರಮಾಣ ಟಿಎಂಸಿಗಳಲ್ಲಿ), 1985 - 86 
( 158.28), 1986 - 87 (187.36), 1987 - 88 ( 103.90), 88 - 89 ( 181 - 37), 
89 - 90 (17564), 90 - 91 (140 ಟಿಎಂಸಿ). 

4) ಮಳೆ ಹೆಚ್ಚು ಬೀಳದ ವರ್ಷಗಳಲ್ಲಿ ಕರ್ನಾಟಕಕ್ಕೆ ರಕ್ಷಣೆ ದೊರೆಯದು. 
ಇದರಿಂದ, ಮಳೆಬಾರದ ವರ್ಷಗಳಲ್ಲೂ 205 ಟಿಎಂಸಿ ನೀರು ಬಿಡಬೇಕಾದ 
ಪೂರ್ಣ ಹೊರೆ ಜಲಾನಯನ ಪ್ರದೇಶದ ಮೇಲಿನ ರಾಜ್ಯ (ಕರ್ನಾಟಕ) 
ದ್ದಾಗುತ್ತದೆ. 
- 5) ಪ್ರತಿ ತಿಂಗಳೂ ನೀರು ಬಿಡುವುದು ವಾಸ್ತವಿಕವಾಗಿ ಅಸಾಧ್ಯ . ಪ್ರತಿ ತಿಂಗಳೂ 
ಲಭ್ಯವಾಗುವ ನೀರಿಗೂ ಬಿಡಬೇಕಾದ ನೀರಿನ ಪ್ರಮಾಣಕ್ಕೂ ಸಂಬಂಧವೇ ಇಲ್ಲ. 
ಹೀಗಾಗಿ ಯಾವುದೇ ತಿಂಗಳಿನಲ್ಲಿ ಸಾಕಷ್ಟು ನೀರು ಸಂಗ್ರಹವಾಗದಿದ್ದರೆ ಹಿಂದಿನ 
ತಿಂಗಳು ಸಂಗ್ರಹವಾದ ನೀರಿನಿಂದ ಅದನ್ನು ಬಿಡಲು ಸಾಧ್ಯವಿಲ್ಲ. 

6 ) ಹೆಚ್ಚುವರಿ ನೀರು ಬಂದರೆ ಆ ತಿಂಗಳಲ್ಲಿ ಅದನ್ನು ಬಿಡುವಂತಿಲ್ಲ. 
ಕಡಿಮೆ ನೀರು ಬಿಟ್ಟರೆ, ಆ ಕೊರತೆಯನ್ನು ತುಂಬಬೇಕು. ಹೆಚ್ಚುವರಿ ನೀರು 
ಸಂಗ್ರಹಿಸಿ, ಅದರ ಪ್ರಮಾಣವನ್ನು ನಿಯಂತ್ರಿಸುವ ಅಂತ್ಯಭಾಗದ ಜಲಾಶಯ 
ಕರ್ನಾಟಕದಲ್ಲಿ ಇಲ್ಲ. ಆದರೆ , ತಮಿಳುನಾಡಿನ ಮೆಟ್ಟೂರು ಜಲಾಶಯ ನಮ್ಮ 
ಹೆಚ್ಚುವರಿ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವ ಸಾಮರ್ಥ್ಯ ಪಡೆದಿದೆ. 
- 7) ಕರ್ನಾಟಕದ ನೀರಾವರಿ ಭೂಮಿಯ ಮೇಲೆ ಷರತ್ತು ವಿಧಿಸಿರುವುದರಿಂದ 
ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿ ಮತ್ತು ಈಗಾಗಲೇ ಕೈಗೊಂಡಿರುವ 
ಯೋಜನೆಗಳನ್ನು ಉಪೇಕ್ಷಿಸಿದಂತಾಗಿದೆ. ಈ ವಿವಾದದ ಹಿನ್ನೆಲೆಯಲ್ಲಿ | 
ಯೋಜನಾ ಆಯೋಗದಿಂದ ಕಾವೇರಿ ಕೊಳ್ಳದ ಬಹುತೇಕ ಯೋಜನೆಗಳಿಗೆ 
ಹಣ ದೊರೆಯದೇ , ರಾಜ್ಯ ತನ್ನ ಸೀಮಿತ ಸಂಪನ್ಮೂಲದಲ್ಲೇ ಕಾಮಗಾರಿಗಳನ್ನು 
ಕೈಗೊಳ್ಳುವ ಸ್ಥಿತಿಯುಂಟಾಗಿದೆ. 1990ರಲ್ಲಿ ಇದ್ದಂತೆ, 11 . 2 ಲಕ್ಷ ಎಕರೆಗಳಿಗೆ 
ಕಾವೇರಿ ಜಲಾನಯನದ ನೀರಾವರಿಯನ್ನು ನಿರ್ಬಂಧಿಸಲಾಗಿದೆ. ಜಲಾಶಯಗಳು | 
ಬಾಗೂರು- ನವಿಲೆ ಸುರಂಗ ನಾಲೆ , ಕಣಿವೆಯ ಮೇಲ್ಗಾಲುವೆ, ಮುಂತಾದ 
ಉದ್ದನೆಯ ನಾಲೆಯ ಕಾಮಗಾರಿಗಳು ಪೂರ್ಣಗೊಂಡ ನಂತರ ಇನ್ನಷ್ಟು 


ಕಾವೇರಿ ಹರಿದು ಬಂದ ದಾರಿ 


103 


ಪ್ರದೇಶ ನೀರಾವರಿ ಸೌಲಭ್ಯ ಪಡೆಯುತ್ತದೆ. ನೀರಾವರಿ ಸೌಲಭ್ಯ ಪಡೆಯುವ 
ಎಲ್ಲಾ ಪ್ರದೇಶಗಳನ್ನು ನ್ಯಾಯಮಂಡಳಿ ಗಣನೆಗೆ ತೆಗೆದುಕೊಳ್ಳಬೇಕಾಗಿತ್ತು. 

8) ಲಭ್ಯವಾಗುವ ನೀರು, ಉಪಯೋಗ ಮತ್ತು ಅಗತ್ಯಗಳನ್ನು 
ಪರಿಗಣಿಸದೆಯೇ ಆದೇಶ ಹೊರಡಿಸಲಾಗಿದೆ. 

ತೊಡಕು 

ನ್ಯಾಯ ಮಂಡಳಿಯ ಮಧ್ಯಂತರ ತೀರ್ಪಿನಂತೆ ತಮಿಳ್ಳಾಡಿಗೆ ನೀರು 
ಬಿಡುಗಡೆ ಮಾಡಲು ಕರ್ನಾಟಕ ಎದುರಿಸುತ್ತಿರುವ ತೊಡಕುಗಳನ್ನು ಹೀಗೆ 
ಪಟ್ಟಿ ಮಾಡಬಹುದು. 
- 1) ನ್ಯಾಯ ಮಂಡಳಿ ಸೂಚಿತ ನೀರಿನ ಪ್ರಮಾಣ , ಜಲಾಶಯಕ್ಕೆ ಹರಿದು 
ಬರುವ ನೀರಿನ ಪ್ರಮಾಣಕ್ಕನುಗುಣವಾಗಿಲ್ಲ. 

2 ) ನೀರು ಬಿಡುಗಡೆ ಮಾಡಿದಲ್ಲಿ ರಾಜ್ಯದ ಈಗಿನ ನೀರಾವರಿ ಭೂಮಿಯ 
ವಿಸ್ತೀರ್ಣ ಕುಗ್ಗುತ್ತದೆ. 

3) ಮೆಟ್ಟೂರು ಜಲಾಶಯಕ್ಕೆ 205 ಟಿಎಂಸಿ ನೀರು ಬಿಟ್ಟರೆ, ತಮಿಳ್ಳಾಡಿಗೆ 
ಕಾವೇರಿ ನದೀ ಪಾತ್ರದುದ್ದಕ್ಕೂ ಒಟ್ಟು 663 ಟಿಎಂಸಿ ನೀರು ಲಭ್ಯವಾದಂತಾಗುತ್ತದೆ. 
ಅದು ಹೇಗೆಂದರೆ - ಮೆಟ್ಟೂರುವರೆಗೆ 205 ಟಿಎಂಸಿ ನೀರು ಎಂದಿಟ್ಟುಕೊಂಡರೆ, 
ಮೆಟ್ಟೂರಿನಿಂದ ಕೆಳಭಾಗದಲ್ಲಿ 758 ಟಿಎಂಸಿ ಅಂತರ್ಜಲ, 150 ಟಿಎಂಸಿ ಹಾಗೂ 
ನದೀ ಮುಖಜ ಭೂಮಿಯ ಮಳೆಯಿಂದ 50 ಟಿಎಂಸಿ ನೀರು ತಮಿಳ್ಳಾಡಿಗೆ 
ಲಭ್ಯವಾಗುತ್ತದೆ. ಇದಕ್ಕೆ ಪ್ರತಿಯಾಗಿ, ಕರ್ನಾಟಕ ಹಾಗೂ ಕೇರಳಕ್ಕೆ ವರ್ಷಕ್ಕೆ 
ಸರಾಸರಿ 327 ಟಿಎಂಸಿ ನೀರು ಮಾತ್ರ ಲಭ್ಯವಾಗುವುದು! ಈ ಪ್ರಮಾಣ 
ಅನಾವೃಷ್ಟಿ ವರ್ಷಗಳಲ್ಲಿ 199 ಟಿಎಂಸಿಗೆ ಇಳಿಯುವುದು. 
- ಕಾವೇರಿ ನ್ಯಾಯ ಮಂಡಳಿಯ ಮಧ್ಯಂತರ ತೀರ್ಪಿನಿಂದ 
ತೊಂದರೆಗೀಡಾಗಿರುವುದು ಕರ್ನಾಟಕ ರಾಜ್ಯ ಯಾವುದೇ ಮಧ್ಯಂತರ 
ಆದೇಶಗಳನ್ನು ತನ್ನ ಮೇಲೆ ಹೇರಬಾರದೆಂದು ಕೇಂದ್ರ ಸರ್ಕಾರವನ್ನು ಕೋರಿದೆ. 
ಕರ್ನಾಟಕದಲ್ಲಿ ನೀರಾವರಿ ಆಯೋಗ ಗುರುತಿಸಿರುವ ಬರಪೀಡಿತ ಪ್ರದೇಶಗಳೂ 
ಸೇರಿದಂತೆ ಉದ್ದಿಷ್ಟ ಪ್ರದೇಶಗಳಿಗೆ ನೀರೊದಗಿಸುವ ನೀರಾವರಿ ಯೋಜನೆಗಳಿಗೆ 
ನ್ಯಾಯ ಮಂಡಳಿಯ ತೀರ್ಪು ದುಷ್ಪರಿಣಾಮ ಬೀರುತ್ತದೆಯೆಂದು ತಿಳಿಸಿದೆ. 
ಅಂತರ ರಾಜ್ಯ ಜಲವಿವಾದ ಕಾಯ್ದೆಗೆ ಸೂಕ್ತ ತಿದ್ದುಪಡಿ ತರುವವರೆಗೆ ನ್ಯಾಯ 
ಮಂಡಳಿ ಕಲಾಪ ನಡೆಸದಂತೆ ತಡೆಹಿಡಿಯಬೇಕೆಂದು ಕೇಳಿದೆ. ಆದಾಗ್ಯೂ ಕೇಂದ್ರ 
ಸರ್ಕಾರ ಈ ವಿಚಾರದಲ್ಲಿ ಏನನ್ನೂ ಮಾತನಾಡದೇ ' ಯಥಾ ಪ್ರಕಾರ ಕಾನೂನು 


104 


ಕಾವೇರಿ ಹರಿದು ಬಂದ ದಾರಿ 


ರೀತ್ಯ ನಡೆಯುವುದು ನಡೆಯಲಿ' ಎಂಬಂತೆ ಸುಮ್ಮನಿದೆ. ಕಾವೇರಿ ನ್ಯಾಯಮಂಡಳಿ 
ತನ್ನ ವಿಚಾರಣೆಯನ್ನೇನೂ ನಿಲ್ಲಿಸಿಲ್ಲ. ತಮಿಳ್ಳಾಡಿನ ಮುಖ್ಯಮಂತ್ರಿ ಕುಮಾರಿ 
ಜಯಲಲಿತಾ ಅವರು 1993 ಜುಲೈ ತಿಂಗಳಲ್ಲಿ ಒಂದು ದಿನ ಇದ್ದಕ್ಕಿದ್ದಂತೆ ಕಾವೇರಿ 
ನೀರಿನಿಂದ ಆಮರಣ ಉಪಪಾಸ ಆರಂಭಿಸಿ , ಕೇಂದ್ರದ ಮಧ್ಯಪ್ರವೇಶದಿಂದ 
ಉಪವಾಸ ಅಂತ್ಯಗೊಳಿಸಿದರು. ಸಂಧಾನ , ಪರಸ್ಪರ ತಿಳಿವಳಿಕೆಯಿಂದ ಮೂಡಿ 
ಬರಬೇಕಾದ ಒಪ್ಪಂದದ ದಾರಿ ಬಿಟ್ಟು, ಕೇಂದ್ರದ ಮೇಲೆ ಒತ್ತಡ ಹೇರುವ ತಂತ್ರ 
ಸರಿಯಾದ ಕ್ರಮ ಎನಿಸದು. 'ನ್ಯಾಯ ನಿರ್ಣಯದ ಮೂಲಕ ತೃಪ್ತಿಕರವಾಗಿ 
ಬಗೆಹರಿಸಲಾಗದ ಜಲವಿವಾದಗಳನ್ನು ಪರಸ್ಪರ ಸಂಧಾನಗಳ ಮೂಲಕ 
ಬಗೆಹರಿಸಲು ಸಾಧ್ಯ ' ಎನ್ನುವ ಸತ್ಯವನ್ನು ವಿವಾದಕ್ಕೊಳಗಾಗಿರುವ ರಾಜ್ಯಗಳು 
ಮತ್ತು ಕೇಂದ್ರ ಸರ್ಕಾರ ಬೇಗ ತಿಳಿದುಕೊಂಡಲ್ಲಿ ಈ ವಿವಾದ ಇತ್ಯರ್ಥ ಸಾಧ್ಯ. 


* * * 


* 2013ರ ವರೆಗೆ ನದಿನೀರಿನ ಹಂಚಿಕೆಯ ವಿವಾದ ಪಡೆದ ತಿರುವುಗಳಿಗಾಗಿ 
ನೋಡಿ - ಅನುಬಂಧ 


ಅನುಬಂಧ - 1 
ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ಕಳಕಳಿ: 

'ಕಾವೇರಿ ನದಿ ಬಂಗಾಳಕೊಲ್ಲಿಗೆ ಸೇರುವ ಮುನ್ನ ತಂಜಾವೂರಿನ ಮೂಲಕ 
ಹರಿಯುತ್ತದೆ . ಭವಾನಿ ಮತ್ತು ಅಮರಾವತಿ ಎಂಬ ಎರಡು ಉಪನದಿಗಳೂ 
ಕಾವೇರಿಗೆ ತಮಿಳುನಾಡಿನಲ್ಲಿ ಸೇರುತ್ತವೆ. ಚೋಳರ ಕಾಲದಿಂದಿಂದಲೂ ತಂಜಾವೂರಿನ 
ರೈತರು ಕಾವೇರಿ ನದಿಯಿಂದ ನೀರಾವರಿ ಸೌಲಭ್ಯ ಪಡೆದುಕೊಂಡಿದ್ದಾರೆ. ಹೀಗಾಗಿ 
ತಲಾಂತರದಿಂದ ಅವರು ಅನುಭವಿಸಿಕೊಂಡು ಬರುತ್ತಿರುವ ಹಕ್ಕಿಗೆ ಮೈಸೂರಿನ ಹೊಸ 
ನೀರಾವರಿ ಯೋಜನೆಗಳು ಧಕ್ಕೆಯುಂಟುಮಾಡುತ್ತವೆ' ಎಂಬುದು ಮದರಾಸಿನ ಆಕ್ಷೇಪಣೆ. 
ಇಲ್ಲಿಂದಲೇ ವಿವಾದ ಆರಂಭ, ಮದರಾಸಿನ ಈ ಆಕ್ಷೇಪಣೆ ಅರ್ಥಹೀನವಾದ್ದೆಂದು 
ವಾದಿಸುತ್ತಾ ತಮಿಳಿಗರಾಗಿದ್ದೂ ಮೈಸೂರಿನ ಹಕ್ಕನ್ನು ಸಮರ್ಥವಾಗಿ ಪ್ರತಿಪಾದಿಸಿದ 
ಅಂದಿನ ಮೈಸೂರಿನ ದಿವಾನರಾಗಿದ್ದ ಸರ್ ಕೆ, ಶೇಷಾದ್ರಿ ಅಯ್ಯರ್ ಅವರು ಮೈಸೂರಿನ 
ರೆಸಿಡೆಂಟರಿಗೆ ಬರೆದ ಮನವಿಪತ್ರ ( ಸೆಪ್ಟೆಂಬರ್ 7, 1889) ಇಂದಿಗೂ ನಮ್ಮ ಕಣ್ಣು 
ತೆರೆಸುವಂತಹದು; 

“ ನಾವು ಯೋಜಿಸಿರುವ ಹೊಸ ನೀರಾವರಿ ನಿರಾಣಗಳು ನಮ್ಮ ಮೈಸೂರು 


105 


ಕಾವೇರಿ ಹರಿದು ಬಂದ ದಾರಿ 


ನೆಲದ ಮೇಲೆ ಬೀಳುವ ಮಳೆ ನೀರನ್ನು ವ್ಯರ್ಥಗೊಳಿಸದಂತೆ ಸಂಗ್ರಹಿಸಿಟ್ಟುಕೊಳ್ಳುವ 
ಉದ್ದೇಶದಿಂದ ಕೂಡಿದ್ದು, ನಮ್ಮ ನೆಲದ ಮೇಲೆ ಬೀಳುವ ಮತ್ತು ನಿರ್ದಿಷ್ಟ ಪಾತ್ರಕ್ಕೆ 
ಸೇರುವ ನೀರಿನ ಮೇಲೆ ಸಹಜವಾಗಿಯೇ ನಮಗೆ ಹೆಚ್ಚು ಹಕ್ಕು ಮತ್ತು ಅಧಿಕಾರವಿದೆ. 
ನಮ್ಮ ಗಡಿಯಿಂದ ಹೊರಗೆ ಹುಟ್ಟಿ ತಂಜಾವೂರಿನ ರೈತರ ಅನುಭೋಗದ ಹಕ್ಕು ಅವರು 
ಮೊದಲಿನಿಂದಲು ಬಳಸಿಕೊಳ್ಳುತ್ತಿದ್ದಾರೆಂಬ ಕಾರಣಕ್ಕಷ್ಟೇ ಸಿಂಧುವಾಗತಕ್ಕದಲ್ಲ , ಏಕೆಂದರೆ 
ಮೈಸೂರು ಕಾವೇರಿ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳಲು ಇಚ್ಚಿಸಧಿರುವವರೆಗೆ ಅಥವಾ 
ಸಂಗ್ರಹಿಸಿಟ್ಟು ಕೊಳ್ಳಲು ಅಸಮರ್ಥವಾಗಿರುವವರೆಗೆ ಮಾತ್ರ ತಂಜಾವೂರಿನ ರೈತರು 
ಅದನ್ನು ಬಳಸಿಕೊಳ್ಳಬಹುದೇ ವಿನಾ ಅದು ಮೈಸೂರಿನ ಹಕ್ಕನ್ನು ಎಂದೂ ಕಸಿಯಲು 
ಸಾಧ್ಯವಿಲ್ಲ.” ಇದು ಶೇಷಾದ್ರಿ ಅಯ್ಯರ್ ಅವರ ಮನವಿ ಧಾಟಿ. 

ಆದರೆ, ಶೇಷಾದ್ರಿ ಅವರ ಈ ಸಮರ್ಥ ವಾದವೂ ಕೂಡ ವಿಫಲ ವಾದದ್ದಕ್ಕೆ 
ಅಂದು ಮೈಸೂರಿಗಿದ್ದ ರಾಜಕೀಯ ಸ್ಥಾನಮಾನವೇ ಕಾರಣ . ಅಂದು ಮೈಸೂರು ಒಬ್ಬ 
ಬ್ರಿಟಿಷ್ ರೆಸಿಡೆಂಟರಿಂದ ನಿಯಂತ್ರಿಸಲ್ಪಡುತ್ತಿತ್ತು. ಆದರೆ ಮದರಾಸು ಸಂಸ್ಥಾನ ಒಬ್ಬ 
ಗವರ್ನರ್ ಅವರಿಂದ ಆಳಲ್ಪಡುತ್ತಿತ್ತು. ಗವರ್ನ‌್ರ ಹುದ್ದೆ ಗವರ್ನ‌್ರ ನ ಜನರಲ್‌ನ 
ಹುದ್ದೆಗೆ ಎರಡನೆಯದಾಗಿತ್ತು. ಹೀಗಾಗಿ ನಮ್ಮ ರೆಸಿಡೆಂಟ್‌ನ ಸ್ಥಾನಮಾನ ರಾಜಕೀಯವಾಗಿ 
ಮದರಾಸಿನ ಗವರ್ನ‌್ರನ ಮುಂದೆ ಒಬ್ಬ ಸಾಮಂತನ ತರಹದ್ದಾಗಿದ್ದರಿಂದ ನಮ್ಮ 
ವಾದಕ್ಕೆ ಬೆಲೆ ಸಿಗಲಿಲ್ಲ. ಬ್ರಿಟಿಷರಿಗೆ ಮದರಾಸು ಮುಖ್ಯವಾಗಿದ್ದಿತೇ ಹೊರತು ಆಶ್ರಿತ 
ಸಂಸ್ಥಾನವಾಗಿದ್ದ ಮೈಸೂರಲ್ಲ. ಹೀಗಾಗಿ ವಿಧಿ ಇಲ್ಲದೆ ಮೈಸೂರಿನ ದಿವಾನರು 
ಮದರಾಸಿನ ಸರ್ಕಾರದೊಂದಿಗಿನ ಒಪ್ಪಂದಕ್ಕೆ ಸಹಿ ಹಾಕುವ ಅನಿವಾಯ್ಯತೆವುಂಟಾಯಿತು. 
ಇದೇ 1892ರ ಕರಾರು. ಮೈಸೂರು ಯಾವುದೇ ಹೊಸನೀರಾವರಿ ಯೋಜನೆಗಳನ್ನು 
ಕೈಗೊಳ್ಳುವಾಗ ಮದರಾಸು ಸರ್ಕಾರದ ಪೂಲ್ವಭಾವಿ ಅನುಮತಿ ಪಡೆದುಕೊಳ್ಳಬೇಕೆಂದೂ , 
ಅದರಂತೆ ಮದರಾಸು ಕೂಡ ತನ್ನ ನಮೂದಿತ ಹಕ್ಕಿನ ಹೊರತಾಗಿ ಯಾವುದೇ 
ಕಾರಣಕ್ಕೂ ಅನುಮತಿ ನಿರಾಕರಿಸಬಾರದೆಂಬುದೂ ಈ ಒಪ್ಪಂದದ ಮುಖ್ಯಾಂಶ. 
ವಿಪತ್ಯಾಸವೆಂದರೆ ಮೈಸೂರು ಮೇಲಣ ರಾಜ್ಯ , ಕಾವೇರಿ ಹುಟ್ಟುವುದೂ , ಹೆಚ್ಚು 
ಹರಿಯುವುದೂ ನಮ್ಮಲ್ಲಿಯೇ . ಮದರಾಸು ಕೆಳಗಣ ರಾಜ್ಯ ನಮ್ಮದಾದ ಮೇಲೆ 
ಅದು ಹರಿಯುವುದು ಮದರಾಸಿಗೆ. ಆದುದರಿಂದ ಸಹಜವಾಗಿ ಮೇಲಣ ರಾಜ್ಯವಾದ 
ನಮಗೇ ಹೆಚ್ಚು ಹಕ್ಕು ದೊರಕಬೇಕಾಗಿತ್ತು. ಅಂತರರಾಷ್ಟ್ರೀಯ ನದಿ ವಿವಾದದ 
ನಿಯಮಗಳ ದೃಷ್ಟಿಯಿಂದ ನೋಡಿದರೂ ನಮ್ಮ ವಾದವೇ ಗೆಲ್ಲಬೇಕಾಗಿತ್ತು. ಆದರೆ 
1892ರ ಕರಾರು ವಿಟೋ ಅಧಿಕಾರವನ್ನು ಕೆಳಗಣ ರಾಜ್ಯವಾದ ಮದರಾಸಿಗೆ ನೀಡಿ 
ನ್ಯಾಯಕ್ಕೆ ಮಸಿ ಬಳಿಯಿತು. ಅಷ್ಟೇ ಅಲ್ಲದೆ ಮೈಸೂರು ಕಾವೇರಿ ಅಥವಾ ಅದರ 
ಉಪನದಿಗಳಿಗೆ ಸಂಬಂಧಿಸಿದ ನಿರಾಣ ಕಾಠ್ಯ ಕೈಗೊಳ್ಳಬೇಕಾದಲ್ಲಿ ಮದರಾಸಿನ ಹಕ್ಕಿಗೆ 
ಚ್ಯುತಿ ಉಂಟಾಗಿದೆಯೇ ಇಲ್ಲವೇ ಎಂಬುದನ್ನು ನಿರ್ಧರಿಸಲು ಮಧ್ಯಸ್ಥಗಾರರನ್ನು ನೇಮಕ 
ಮಾಡುವ ಅನಿವಾಯ್ಯತೆಯನ್ನು ಈ ಕರಾರು ಸೃಷ್ಟಿಸಿತು.) 


106 


ಕಾವೇರಿ ಹರಿದು ಬಂದ ದಾರಿ 


ಅನುಬಂಧ - 2 


ಸರ್ ಎಂ . ವಿಶ್ವೇಶ್ವರಯ್ಯನವರ ಸಮರ್ಥನೆ: 

ಸರ್ ಎಂ . ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನದ ಮುಖ್ಯ ಎಂಜಿನಿಯರ್ 
ಆದ ಮೇಲೆ ಕನ್ನಂಬಾಡಿ ಆಣೆಕಟ್ಟನ್ನು ನಿರಿಸುವ ಯೋಜನೆಗೆ ಮುಂದಾದಾಗ ಮತ್ತೆ 
ತಕರಾರು ಎದ್ದಿತು. 1892ರ ಒಪ್ಪಂದದ 3ನೇ ಅನುಚ್ಛೇದದ ಪ್ರಕಾರ ಮದರಾಸು ಇದಕ್ಕೆ 
ಅನುಮತಿ ನೀಡಲು ನಿರಾಕರಿಸಿತು . ಆದರೆ ಅದೇ ಒಪ್ಪಂದದ 4ನೇ ಅನುಚ್ಛೇದದ 
ಪ್ರಕಾರ ಈ ವಿವಾದವನ್ನು ಹೆಚ್ . ಡಿ. ಗ್ರಿಫಿನ್ ರವರ ಮಧ್ಯಸ್ಥಿಕೆಗೆ ಒಪ್ಪಿಸಲಾಯಿತು. ಈ 
ಪಂಚಾಯ್ತಿಯು ನೀಡುವ ತೀರಾನ ಅಂತಿಮವೆಂದೂ , ಇದಕ್ಕೆ ಉಭಯ ರಾಜ್ಯಗಳೂ 
ಬದ್ಧವೆಂದೂ , ಇದರ ವಿರುದ್ಧವಾಗಿ ಮೇಲ್ಮನವಿ ಸಲ್ಲಿಸಲು ಅವಕಾಶವಿಲ್ಲವೆಂದೂ 
ಸ್ಪಷ್ಟಪಡಿಸಲಾಯಿತು. ಇದಕ್ಕೆ ಎರಡು ರಾಜ್ಯಗಳು ಸಮ್ಮತಿಸಿದವೂ ಕೂಡ, ಮೈಸೂರಿನ 
ಪರವಾಗಿ ವಿಶ್ವೇಶ್ವರಯ್ಯನವರು ತಮ್ಮ ವೈಜ್ಞಾನಿಕವಾದ ಹಾಗೂ ನ್ಯಾಯ ಸಮ್ಮತವಾದ 
ವಿಚಾರಧಾರೆಯನ್ನು ಮಂಡಿಸಿದರು; 
- “ಕಾವೇರಿ ನದಿಯಲ್ಲಿ ಹರಿಯುವ ನೀರಿನ ಮುಕ್ಕಾಲುಭಾಗದಷ್ಟು ನೀರು 
ಮೈಸೂರು ಸರಹದ್ದಿನಲ್ಲಿಯೇ ಹರಿಯುತ್ತದೆ. ಆದರೆ ಈ ಪ್ರಮಾಣದಲ್ಲಿ ಮೈಸೂರು 
ಜನರಿಗೆ ಪ್ರಯೋಜನವಾಗುತ್ತಿಲ್ಲ. ಪೂರ್ಣ ಪ್ರಯೋಜನವಾಗುತ್ತಿರುವುದು ಮದರಾಸಿನ 
ಜನರಿಗೇ . ಕನ್ನಂಬಾಡಿ ಕಟ್ಟೆಯಲ್ಲಿ ಸಂಗ್ರಹಿಸಬಹುದಾದ ನೀರಿನ ಪ್ರಮಾಣದ ಎರಡರಷ್ಟು 
ನೀರನ್ನು ಮೆಟ್ಟೂರು ಆಣೆಕಟ್ಟಿನಲ್ಲಿ ಸಂಗ್ರಹ ಮಾಡಲು ವ್ಯವಸ್ಥೆ ಮಾಡಲಾಗಿದೆ. ಈ 
ಆಣೆಕಟ್ಟುಗಳಿಂದ ಮೈಸೂರು ರಾಜ್ಯದಲ್ಲಿ ಈಗಿರುವುದಕ್ಕಿಂತ 1,50, 000 ಎಕರೆಗಳೂ , 
ಮದ್ರಾಸ್ ರಾಜ್ಯದಲ್ಲಿ 3, 20, 000 ಎಕರೆಗಳೂ ಹೆಚ್ಚಿಗೆ ಸಾಗುವಳಿಯಾಗಲು ಅವಕಾಶವಿದೆ. 
ಹೀಗಿದ್ದರೂ ಮದರಾಸು ಸರ್ಕಾರದ ತಕರಾರು ತಪ್ಪಿಲ್ಲ. ಕಾವೇರಿ ನದಿಯ ನೀರನ್ನು 
ಉಪಯೋಗಿಸಿಕೊಳ್ಳುವ ಹಕ್ಕು ನಮಗಿದೆ. ಆದರೂ ಕಾವೇರಿಯ ನೀರನ್ನೆಲ್ಲಾ 
ನಾವು ಉಪಯೋಗಿಸುವುದಿಲ್ಲ, ಲೆಕ್ಕಾಚಾರ ಮಾಡಿ ನಮ್ಮ ಪಾಲಿನ ನೀರೆಷ್ಟೆಂದು 
ನಿರ್ಣಯಿಸಿದ್ದೇವೆ. ಈ ಹಕ್ಕನ್ನು ಯಾರೂ ಪ್ರಶ್ನೆಮಾಡುವ ಹಾಗಿಲ್ಲ.” 

ಈ ವಾದ ಸರಣಿಯ ಫಲವೆಂದರೆ ಗ್ರಿಪಿನ್‌ರವರ ತೀರ್ಪು ಮೈಸೂರಿನ ಪರವಾಗಿ 
ಬಂತು( 1914). ಅಷ್ಟೇ ಅಲ್ಲ ಈ ತೀರ್ಪನ್ನು ಭಾರತ ಸರ್ಕಾರವೂ ಅನುಮೋದಿಸಿತು. 
ಕೃಷ್ಣರಾಜಸಾಗರದ ನಿರಾಣಕ್ಕೆ ಅನುಮತಿಯೂ ದೊರಕಿತು. 

- ವೈ . ಎಸ್ .ವಿ . ದತ್ತ 


107 


ಕಾವೇರಿ ನದಿ ನೀರಿಗೆ ರಾಜಕೀಯದ ರಾಡಿ 


ಸಿ. ವಿ. ರಾಜಗೋಪಾಲ 


ಕರ್ನಾಟಕ ರಾಜಕೀಯವಾಗಿ ದುರ್ಬಲವಾಗಿದ್ದಾಗ ತಮಿಳುನಾಡು ಅದರ 
ಲಾಭ ಪಡೆಯಿತು. ತನಗೆ ಬೇಕಾದ ರೀತಿಯಲ್ಲಿ ಒಪ್ಪಂದ ಮಾಡಿಕೊಂಡು ಐವತ್ತು 
ವರ್ಷಗಳ ಕಾಲ ಕಾವೇರಿ ನೀರನ್ನು ಧಾರಾಳವಾಗಿ ಅನುಭವಿಸಿತು. ಅಂಥದೇ 
ವ್ಯವಸ್ಥೆಗಾಗಿ ಈಗ ನ್ಯಾಯಾಲಯದ ಮೊರೆಹೋಗಿದೆ. ರಾಷ್ಟ್ರೀಯ ಜಲನೀತಿ ಇಲ್ಲದೆ 
ಶತಮಾನ ಎಳೆದ ಈ ಸಮಸ್ಯೆಗೆ ತೃಪ್ತಿಕರ ಪರಿಹಾರ ಸಿಗದು. 


ಜೀವನದಿಯೊಂದು ಎರಡು ಅಥವಾ ಹೆಚ್ಚಿನ ಸಂಖ್ಯೆ ರಾಷ್ಟ್ರಗಳ ಇಲ್ಲವೆ 
ರಾಜ್ಯಗಳ ಉದ್ದಕ್ಕೂ ಹರಿದಾಗ ಪರಸ್ಪರ ಪ್ರೀತಿ, ವಿಶ್ವಾಸದ ಸಂದೇಶವನ್ನು ನಿರಂತರ 
ಸಾರುವ ಹರಿವು ಅದಾಗಬೇಕು. ನೆಲವನ್ನು ತಣಿಸುವ, ಬಾಯನ್ನು ತಂಪಾಗಿಸುವ 
ನೀರು ಮನವನ್ನೂ ತಣಿಸಬೇಕು. ಆದರೆ ಬಹುತೇಕ ಸಂದರ್ಭಗಳಲ್ಲಿ ನೀರು 
ಕಿಚ್ಚು ಹಚ್ಚುತ್ತದೆ! ಇದೊಂದು ವಿಪರ್ಯಾಸ, ಆದರೂ ನಿಜ, ಕಾವೇರಿ ಅಂಥ 
ಒಂದು ನದಿ. 


- ಕಿಚ್ಚು ಹಚ್ಚುವುದು ಕಾವೇರಿಯಲ್ಲ: ಕಾವೇರಿಯಲ್ಲಿ ತಮ್ಮ ಬೇಳೆಯನ್ನು 
ಬೇಯಿಸಿಕೊಳ್ಳಲು ಸಮಸ್ಯೆಯನ್ನು ಪದೇ ಪದೇ ಕುಡಿಸುವ ಅಲ್ಪರು ಎಂದು 
ಪ್ರತ್ಯೇಕವಾಗಿ ಹೇಳಬೇಕಾದ್ದಿಲ್ಲ. ಕಾವೇರಿ ಜಲ ಹಂಚಿಕೆ ಕುರಿತ ವಿವಾದ 
ಶತಮಾನದಷ್ಟು ಹಳೆಯದು, ನಿಜ . ಆದರೆ ಅದಕ್ಕೆ ಪರಿಹಾರ ಇಲ್ಲವೆಂದಲ್ಲ. 
ಅನೇಕರಿಗೆ ಪರಿಹಾರ ಬೇಕಿಲ್ಲ . ಪರಿಹಾರವಾದ ದಿನ ತಮ್ಮ ಸಾರ್ವಜನಿಕ 
ಜೀವನದ ಕೊನೆ ಎಂದು ಭೀತಿಗೊಂಡು ವಿವಾದವನ್ನು ಜೀವಂತ ಉಳಿಸಲು 
ಬಯಸುತ್ತಾರೆ, ಸಫಲರಾಗುತ್ತಾರೆ. ಅದರಿಂದಾಗಿ ಸಮಸ್ಯೆ ಅಪರಿಹಾರವಾಗಿ 
ಕಾಣುತ್ತದೆ. ಹಾಗೆ ಕಾಣುತ್ತಾ ಹೋಗುವುದೇ ಈ ಮಂದಿಗೆ ಮುಖ್ಯ . 

ಯಾವುದೇ ವಿವಾದವನ್ನು ಯಾರೇ ಇತ್ಯರ್ಥಗೊಳಿಸಲಿ ಅದಕ್ಕೊಂದು 
ಸಷ್ಟ ಆಧಾರಬೇಕು. ಅದು ಶಾಸನ ಆಗಬಹುದು, ನಿಯಮಾವಳಿ ಆಗಬಹುದು 
ಕೊನೆಗೆ ಪರಂಪರೆಯಾದರೂ ಆಗಬಹುದು. ಅದೇ ಆಧಾರ ಆಗಬೇಕು. 
ನ್ಯಾಯಮಂಡಳಿಗಳು ಇತ್ಯರ್ಥ ಮಾಡಬೇಕಾದರೂ ಅವಕ್ಕೂ ಆಧಾರ ಬೇಡವೆ? 


108 


ಕಾವೇರಿ ಹರಿದು ಬಂದ ದಾರಿ 


ಮಾರ್ಗಸೂಚಿಗಳೇ ಆಧಾರ. ಅಂಥ ಮಾರ್ಗಸೂಚಿಗಳನ್ನು ರೂಪಿಸಲು ಆಗಿನ 
ಪ್ರಧಾನಿಯವರು ಕರೆದ ಒಂದು ಸಭೆಯನ್ನೇ ವ್ಯರ್ಥ ಎಂದು ಸಾರಿ ಸಹಕರಿಸದೆ 
ಹೋದ ತಮಿಳುನಾಡಿನ ಆಗಿನ ಮುಖ್ಯಮಂತ್ರಿ ಜಯಲಲಿತ ಅವರೊಬ್ಬರ 
ಧೋರಣೆ ಅಲ್ಲ. ತಮಿಳುನಾಡಿನ ಎಲ್ಲ ರಾಜಕಾರಣಿಗಳ ಧೋರಣೆಯ ಕನ್ನಡಿ. 


- ಕನ್ನಡಿಗನಾಗಿ ನಾನು ಈ ಮಾತನ್ನು ಹೇಳುತ್ತಿಲ್ಲ. ಈ ಬೃಹತ್ ದೇಶದ ಒಬ್ಬ 
ಪ್ರಜೆಯಾಗಿ ಹೇಳುತ್ತಿದ್ದೇನೆ. ಕಾವೇರಿ ಜಲ ವಿವಾದದ ವಿಷಯದಲ್ಲಿ ಕರ್ನಾಟಕದ 
ನಿಲವು ನ್ಯಾಯವಾದ್ದು, ತರ್ಕಬದ್ಧವಾದದ್ದು , ಕಾರ್ಯಸಾಧ್ಯವಾದದ್ದು, 
ನೆರೆಹೊರೆಯ ಹಿತಕರ ಸಂಬಂಧದ ದೃಷ್ಟಿಯಿಂದ ಅಗತ್ಯವಾದದ್ದು, ದೇಶದ 
ಹಿತದ ದೃಷ್ಟಿಯಿಂದ ಅನಿವಾರ್ಯವಾದದ್ದು ಅನ್ನುವುದು ಮನವರಿಕೆಯಾದ 
ಒಬ್ಬ ಪ್ರಜೆಯಾಗಿ ಹೇಳುತ್ತಿದ್ದೇನೆ. 

ಕರ್ನಾಟಕದ ನಿಲುವಾದರೂ ಏನು? ಕರ್ನಾಟಕ ಮತ್ತು ತಮಿಳುನಾಡು 
ಸೌಹಾರ್ದಯುತ ಮಾತುಕತೆಯ ಮೂಲಕ ಕೊಟ್ಟು ತೆಗೆದುಕೊಳ್ಳುವ ಔದಾರ್ಯ 
ತೋರಿ ಈ ವಿವಾದವನ್ನು ಶಾಶ್ವತವಾಗಿ ಬಗೆಹರಿಸಿಕೊಳ್ಳಬೇಕು ಎನ್ನುವುದು. 
ಇದರಲ್ಲಿ ತಪ್ಪೇನಿದೆ? ಮಾತುಕತೆಯ ಮೂಲಕ ಬಗೆಹರಿಸಲು ಬಯಸದಿದ್ದರೆ, 
ಆ ರೀತಿ ಬಗೆ ಹರಿಸುವುದು ಸಾಧ್ಯವಾಗದೆ ನ್ಯಾಯಾಲಯ , ನ್ಯಾಯ ಮಂಡಲಿಗೆ . 
ಹೋಗುವುದೇ ಅನಿವಾರ್ಯವಾದರೆ ನ್ಯಾಯ ಮಂಡಲಿ ವಿವಾದವನ್ನು 
ಬಗೆಹರಿಸಲು ಅದಕ್ಕೆ ಆಧಾರ ನೀಡಬೇಕು, ರಾಷ್ಟ್ರೀಯ ಜಲನೀತಿ ರೂಪಿಸಿ 
ಅದಕ್ಕನುಗುಣವಾದ ಮಾರ್ಗ ಸೂಚಿಗಳನ್ನು ತಯಾರಿಸಬೇಕು. ಇದರಲ್ಲಿ 
ಒಪ್ಪದಿರುವುದು ಏನಿದೆ? ವಿವಾದ ಶೀಘ್ರ ಇತ್ಯರ್ಥವಾಗಬೇಕೆಂದು ಬಯಸುವವರೆಲ್ಲಾ 
ಕರ್ನಾಟಕ ನಿಲವನ್ನು ಕೂಡಲೇ ಒಪ್ಪಿರುತ್ತಿದ್ದರು. ತಮಿಳುನಾಡಿನ ನಾಯಕರು 
ಒಪ್ಪದಿರುವುದಕ್ಕೆ ಕಾರಣ ವಿವಾದ ಮುಂದುವರಿಯುವುದರಲ್ಲಿ ಪಟ್ಟಭದ್ರ 
ಹಿತ ಬೆಳೆಸಿಕೊಂಡಿರುವುದು. ವಿವಾದದ ಇತ್ಯರ್ಥದಿಂದ ತಾವೇನೋ ಕಳೆದು 
ಕೊಳ್ಳುತ್ತಿರುವುದಾಗಿ ತಮಿಳುನಾಡಿನ ರಾಜಕಾರಣಿಗಳು ಭೀತಿಗೊಂಡಂತಿದೆ. 

' ಮಾತುಕತೆಯ ಮೂಲಕ ಇತ್ಯರ್ಥವೆಂದರೆ ಎರಡೂ ಕಡೆಯವರೂ ಕೊಟ್ಟು 
ತೆಗೆದುಕೊಳ್ಳಬೇಕಾಗುತ್ತದೆ. ಸಂಧಾನ ಮಾರ್ಗದ ಮೂಲ ಮಂತ್ರವೇ ಅದು. 
ಅಂಥ ಇತ್ಯರ್ಥದಲ್ಲಿ ತಮ್ಮ ರಾಜಕೀಯ ವಿರೋಧಿಗಳು “ ಪ್ರತಿಕೂಲವಾದುದನ್ನು ” 
ಕಂಡುಹಿಡಿಯಲು ಕಾದಿರುತ್ತಾರೆ, ಆದುದರಿಂದ ಮಾತುಕತೆಯ ಮಾರ್ಗವೇ ಬೇಡ, 
ಎಷ್ಟೇ ವಿಳಂಬವಾದರೂ ನ್ಯಾಯಮಂಡಲಿ, ನ್ಯಾಯಾಲಯಗಳ ಮೆಟ್ಟಿಲುಗಳನ್ನೇ 
ಹತ್ತುತ್ತಿರೋಣ ಎನ್ನುವುದು ತಮಿಳುನಾಡಿನ ಆಳುವವರ ಕಾರ್ಯತಂತ್ರ ಈ 
ವಿವಾದವನ್ನು ಎರಡೂ ರಾಜ್ಯಗಳಲ್ಲಿ ರಾಜಕೀಯವಾಗಿ ಎಷ್ಟು ಸೂಕ್ಷ್ಮ ಎಂದು 


ಕಾವೇರಿ ಹರಿದು ಬಂದ ದಾರಿ 


109 


ಭಾವಿಸುತ್ತಾರೆಂದರೆ ನ್ಯಾಯಮಂಡಲಿಯ ಅಥವಾ ನ್ಯಾಯಾಲಯದ ಸಣ್ಣಪುಟ್ಟ 
ನಿರ್ದೇಶನಗಳನ್ನೋ , ಟೀಕೆಗಳನ್ನೋ , ಟಿಪ್ಪಣಿಗಳನ್ನೋ ತಮಗೆ ದೊರಕಿದ 
ವಿಜಯ ಎಂದು ಕುಣಿದು ಕುಪ್ಪಳಿಸುವವರಿದ್ದಾರೆ. ಪ್ರಧಾನಿ ನರಸಿಂಹರಾವ್ 
ಕರೆದ ಮುಖ್ಯಮಂತ್ರಿಗಳ ಸಭೆ ವಿಫಲಗೊಂಡಾಗ ಜಯಲಲಿತ ಅವರ 
ಭಟ್ಟಂಗಿಗಳು ಅದನ್ನು ತಮ್ಮ ನಾಯಕಿಯ ನಾಯಕತ್ವದ ವಿಜಯ ಎಂದು 
ಹೇಳಿಕೊಂಡರು. ಬೇರೆಯೊಂದು ಆಜ್ಞೆಯನ್ನು ಮೊದಲ ಜಯ ' ಎಂದು 
ಕರ್ನಾಟಕರಲ್ಲಿ ಪರಿಗಣಿಸಲಾಯಿತು. ರಾಜಕೀಯ ಪರಿಣಾಮ ಕುರಿತ ಭಯವೇ 
ಈ ಮನೋಗತಿಗೆ ಕಾರಣ. 


- ತಮಿಳುನಾಡಿನ ಧೋರಣೆಗೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಕರ್ನಾಟಕ 
( ಹಿಂದಿನ ಮೈಸೂರು ಸಂಸ್ಥಾನ) ರಾಜಕೀಯವಾಗಿ ದುರ್ಬಲವಾಗಿದ್ದಾಗ ತಮಿಳು 
ನಾಡು ( ಈಗಿನ ಮದರಾಸ್ ಪ್ರಾಂತ್ಯ) ತನಗೆ ಅನುಕೂಲವಾದ ಒಪ್ಪಂದವೊಂದನ್ನು 
ಮಾಡಿಕೊಂಡು ಅದನ್ನು ಐವತ್ತು ವರ್ಷಕಾಲ ಅನುಭವಿಸಿತು. ಅಂಥದೇ 
ವ್ಯವಸ್ಥೆಗಾಗಿ ಈಗ ನ್ಯಾಯಮಂಡಲಿಯ ಮೊರೆ ಹೋಗಿದೆ. 

- 1924ರಲ್ಲಿ ಕಾವೇರಿ ಜಲ ಹಂಚಿಕೆ ಕುರಿತಂತೆ ಮದ್ರಾಸ್ ಪ್ರಾಂತ್ಯ ಮತ್ತು 
ಮೈಸೂರು ಸಂಸ್ಥಾನದ ನಡುವೆ ಒಪ್ಪಂದವಾದಾಗ ಮದ್ರಾಸ್ ಪ್ರಾಂತ್ಯವನ್ನು 
ಬ್ರಿಟಿಷರು ನೇರವಾಗಿ ಆಳುತ್ತಿದ್ದರು. ಆಗ ಮದರಾಸ್ ಪ್ರಾಂತ್ಯದಲ್ಲಿ ಈಗಿನ 
ತಮಿಳುನಾಡು, ಆಂಧ್ರ, ಮಲಬಾರ್, ದಕ್ಷಿಣ ಕನ್ನಡ ಎಲ್ಲ ಸೇರಿದ್ದವು. ಮೈಸೂರು 
ಸಂಸ್ಥಾನ ಕೇವಲ ಎಂಟು ಜಿಲ್ಲೆಯ ಒಂದು ಸಣ್ಣ ಸಂಸ್ಥಾನವಾಗಿತ್ತು. ( ಮಂಡ್ಯ ಜಿಲ್ಲೆ 
ನಂತರ ರೂಪುಗೊಂಡಿತು). ಮೈಸೂರು ಸಂಸ್ಥಾನದಲ್ಲಿ ರಾಜರ ಆಡಳಿತವಿದ್ದರೂ 
ದೇಶೀಯ ಸಂಸ್ಥಾನಗಳ ಮೇಲೂ ಬ್ರಿಟಿಷರ ಪ್ರಭಾವವಿತ್ತು. ಇಂಥ ಅವಕಾಶದಲ್ಲಿ 
ಮಾಡಿಕೊಂಡ ಒಪ್ಪಂದ. 1924ರ ಒಪ್ಪಂದ ಆ ಒಪ್ಪಂದದಿಂದ ಮೈಸೂರು 
ಸಂಸ್ಥಾನಕ್ಕೆ ಅನ್ಯಾಯವಾಯಿತೆಂದು ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯನವರೇ 
ಕೊರಗಿದರು. 1974ರಲ್ಲಿ ಆ ಒಪ್ಪಂದದ ಅವಧಿ ಮುಗಿದಾಗ ಕರ್ನಾಟಕ 1924ರಲ್ಲಿ 
ಆಗಿದ್ದಂತೆ ಅಸಹಾಯಕವಾಗಿರಲಿಲ್ಲ. ತಮಿಳುನಾಡಿಗೂ ಐವತ್ತು ವರ್ಷದ 
ಹಿಂದಿದ್ದ ಬಲವಿರಲಿಲ್ಲ. 22 ವರ್ಷಗಳ ಹಿಂದೆ ಸಹಜವಾಗಿಯೇ ಕರ್ನಾಟಕ 
1924ರ ಒಪ್ಪಂದವನ್ನು ನವೀಕರಿಸಲು ಸಿದ್ಧವಿರಲಿಲ್ಲ. ಸಂಪೂರ್ಣವಾಗಿ ಪರಿಸ್ಥಿತಿ 
ಬದಲಾಗಿತ್ತು . ಕಾವೇರಿ ನೀರು ಹಂಚಿಕೆಯಲ್ಲಿಯೂ ಬದಲಾವಣೆಗಳಾಗಿ ಐವತ್ತು 
ವರ್ಷದ ಅನ್ಯಾಯ ನೀಗಬೇಕೆಂದು ಬಯಸಿತು. ಅದು ಮಾತುಕತೆಯ ಮೂಲಕ 
ಆಗಲೆಂದು ಕೂಡ ಹೇಳಿತು. ಆದರೆ ತಮಿಳುನಾಡು ಅದಕ್ಕೆ ಸಿದ್ಧವಿರಲಿಲ್ಲ. 
ಹೊಸ ಮಾತುಕತೆಯೊಂದರ ಹಳೆಯ ಸೌಲಭ್ಯಗಳನ್ನು ಮುಂದುವರಿಸುವಂತಿಲ್ಲ. 


110 


ಕಾವೇರಿ ಹರಿದು ಬಂದ ದಾರಿ 


ಆದ್ದರಿಂದ ನ್ಯಾಯಮಂಡಲಿಗೆ ವಿವಾದವನ್ನು ಒಪ್ಪಿಸುವಂತೆ ಕೇಂದ್ರ ಸರಕಾರವನ್ನು 
ಕೇಳಿತು. ವಿಶ್ವನಾಥ ಪ್ರತಾಪಸಿಂಗ್ ಅವರ ಸರಕಾರ ಆರು ವರ್ಷಗಳ ಹಿಂದೆ 
ನ್ಯಾಯಮಂಡಲಿ ರಚಿಸಿತು . ನ್ಯಾಯಮಂಡಲಿಯ ಮೂಲಕ ವಿವಾದ ಬಗೆ 
ಹರಿಸುವ ರೀತಿಯನ್ನು ಕರ್ನಾಟಕ ಎಂದೂ ಒಪ್ಪಿಕೊಳ್ಳಲಿಲ್ಲ. ಅದಕ್ಕೆ ಕಾರಣ 
ಕಾರ್ಯಸಾಧ್ಯ ರಾಷ್ಟ್ರೀಯ ಜಲನೀತಿಯಲ್ಲದ, ಮಾರ್ಗಸೂಚಿ ಇಲ್ಲದ ಇತ್ಯರ್ಥ 
ರೀತಿ ಶಾಸ್ತ್ರೀಯವಲ್ಲ, ನ್ಯಾಯಸಮ್ಮತವಲ್ಲ ಎನ್ನುವುದು. ರಾಷ್ಟ್ರೀಯ ನೀತಿ 
ಮತ್ತು ಮಾರ್ಗಸೂಚಿಗಳು ರೂಪುಗೊಳ್ಳುವವರೆಗೆ ನ್ಯಾಯಮಂಡಲಿಯ ಕೆಲಸ 
ಸ್ಥಗಿತಗೊಳ್ಳಬೇಕೆನ್ನುವುದು ಈಗ ಕರ್ನಾಟಕದ ನಿಲವು. ಅದು ಕರ್ನಾಟದ 
ಉದ್ದಕ್ಕೂ ಜನಮನ ತಳೆದಿರುವ ನಿಲವಿಗೆ ಅನುಗುಣವಾಗಿದೆ . 
- ತಮಿಳುನಾಡಿನ ಬೆಳೆ ಪದ್ಧತಿ ವಿವಾದವನ್ನು ಮತ್ತಷ್ಟು ಜಟಿಲಗೊಳಿಸಿದೆ. 
ತಮಿಳುನಾಡಿನ ಕಾವೇರಿ ಬಯಲಿನ ರೈತರು ಬಹುಮಟ್ಟಿಗೆ ಎರಡು ಬತ್ತದ ಬೆಳೆ 
ತೆಗೆಯುತ್ತಾರೆ. ಕೆಲಸಂದರ್ಭಗಳಲ್ಲಿ ಮೂರು ಬೆಳೆಯನ್ನೂ ತೆಗೆಯುತ್ತಾರೆ. ಜೊತೆಗೆ 
ಲಭ್ಯವಿರುವ ನೀರಿನ ಪ್ರಮಾಣವನ್ನು ಗಮನಕ್ಕೆ ತೆಗೆದುಕೊಳ್ಳದೆ ತರಿಬೆಳೆಯ 
ವಿಸ್ತೀರ್ಣವನ್ನು ಹೆಚ್ಚಿಸುತ್ತಾ ಹೋಗುತ್ತಿದ್ದಾರೆ. ಈಗಾಗಲೇ ಅದು 30 ಲಕ್ಷ ಎಕರೆ 
ಮೀರಿದೆ. ಹೀಗೆ ಹೆಚ್ಚಿಸಿಕೊಳ್ಳುತ್ತಾ ಹೋಗುವ ಬೆಳೆಗಳಿಗೆಲ್ಲಾ ಕಾವೇರಿ ನೀರು 
ಪಡೆಯುವ ಹಕ್ಕು ತನಗಿದೆಯೆಂದು ತಮಿಳುನಾಡು ಭಾವಿಸಿಕೊಂಡುಬಿಟ್ಟಿದೆ. 
ಕರ್ನಾಟಕದಲ್ಲಿ ಬಹಳ ಕಾಲ ಕಾವೇರಿ ಬಯಲಿನಲ್ಲಿ ನೀರಾವರಿ ವಿಸ್ತರಣೆಯನ್ನು 
ನಿರ್ಲಕ್ಷಿಸಲಾಯಿತೆಂಬುದು ಎಲ್ಲರೂ ಬಲ್ಲ ವಿಷಯ . ಈಚಿನ ದಶಕಗಳಲ್ಲಿ 
ಹೇಮಾವತಿಯಂಥ ಯೋಜನೆಗಳ ಮೂಲಕ ಹೊಸ ಹೊಸ ಪ್ರದೇಶಗಳಿಗೆ 
ನೀರು ಕೊಂಡೊಯ್ಯುವ ಪ್ರಯತ್ನ ನಡೆದಿದೆ ನಿಜ . 

ಆದರೆ ಈ ಕಾಮಗಾರಿಗಳಿಗೆ ಆಗಿರುವ ಸಾವಿರಾರು ಕೋಟಿ ರೂಪಾಯಿ 
ವೆಚ್ಚವನ್ನು ಕೇಂದ್ರ ಸರಕಾರ ಮಂಜೂರು ಮಾಡಿಲ್ಲ. ಅದು ಪಂಚವಾರ್ಷಿಕ 
ಯೋಜನೆಯಲ್ಲಿ ಸೇರಿಲ್ಲ . ರಾಜ್ಯ ಸರಕಾರ ತನ್ನ ಸಂಪನ್ಮೂಲದಿಂದಲೇ ಈ ವೆಚ್ಚ 
ಭರಿಸುತ್ತಿದ್ದು ಅದು ಭಾರಿ ಹೊರೆಯಾಗಿದೆ. ಕರ್ನಾಟಕದಲ್ಲಿ ಕಾವೇರಿ ಬಯಲಿನಲ್ಲಿ 
ಹೊಸ ಯೋಜನೆಗಳನ್ನು ಕೈಗೊಳ್ಳಲು ತಮಿಳುನಾಡಿನ ಆಕ್ಷೇಪಣೆ ಇದೆ. 

1971 - 72ರಲ್ಲಿ ಅಂದರೆ 1924ರ ಒಪ್ಪಂದದ ಅವಧಿ ಮುಗಿಯುವುದಕ್ಕೆ 
ಎರಡು ವರ್ಷ ಮುಂಚೆ ಮಾಡಿದ ಒಂದು ಅಧ್ಯಯನದಂತೆ ತಮಿಳುನಾಡು 
567 ಟಿ. ಎಂ . ಸಿ. ನೀರನ್ನು ಬಳಸುತ್ತಿತ್ತು . ಆಗ ಕರ್ನಾಟಕ ಬಳಸುತ್ತಿದ್ದುದು 177 
ಟಿ. ಎಂ . ಸಿ. ಅಷ್ಟೇ . 


ಕಾವೇರಿ ಹರಿದು ಬಂದ ದಾರಿ 


111 


ಆ ಅಂಕಿ ಅಂಶ ಪ್ರಕಟವಾದ ಮೇಲೆ ಕೇಂದ್ರದ ನೀರಾವರಿ ಕಾರೈದರ್ಶಿಯವರು 
ಒಂದು ಆಜ್ಞೆಯ ಮೂಲಕ ತಮಿಳುನಾಡು 489 ಟಿ. ಎಂ . ಸಿ. ಗಿಂತ ಹೆಚ್ಚು 
ಬಳಸಕೂಡದೆಂದು ನಿಗದಿ ಮಾಡಿದರು. 1974ರಲ್ಲಿ ನಡೆದ ವಿಶ್ವಸಂಸ್ಥೆಯ 
ಸಮೀಕ್ಷೆಯಂತೆ ಕಾವೇರಿ ಬಯಲಿನ ಭೂ ಅಂತರ್ಜಲ ಸಂಪನ್ಮೂಲವನ್ನು 
ಸುಮಾರು 150 ಟಿ. ಎಂ . ಸಿ, ಎಂದು ಅಂದಾಜು ಮಾಡಲಾಯಿತು. ನೂರು 
ಟಿ. ಎಂ .ಸಿ. ಯಷ್ಟು ನೀರು ಪ್ರತಿವರ್ಷ ವ್ಯರ್ಥವಾಗುತ್ತಿತ್ತು. 1990ರ ಕೊನೆಯ 
ವೇಳೆಗೆ ಈ ವ್ಯರ್ಥವನ್ನು 34 ಟಿ. ಎಂ .ಸಿ. ಗೆ ಇಳಿಸಲಾಯಿತು. 

1972ರ ನೀರಾವರಿ ಆಯೋಗ, 1976ರ ಕೃಷಿ ಆಯೋಗ ಎರಡೂ 
ಬತ್ತದ ಮೂರು ಬೆಳೆ ಬೆಳೆಯುವುದರಿಂದ ನೀರು ವ್ಯರ್ಥವಾಗುವುದೆಂದೂ 
ಆಗಸ್ಟ್ - ಫೆಬ್ರವರಿಯ ಅವಧಿಯಲ್ಲಿ ಒಂದು ಬೆಳೆಗೆ ಮಿತಿಗೊಳಿಸಬೇಕೆಂದೂ 
ಅಭಿಪ್ರಾಯ ಪಟ್ಟಿವೆ. ಈ ಅವಧಿಯಲ್ಲಿ ತಮಿಳುನಾಡಿನಲ್ಲಿ ಬೇಕಾದಷ್ಟು ಮಳೆ 
ಬೀಳುವುದರಿಂದ ಅದನ್ನು ಉಪಯೋಗಿಸಿಕೊಳ್ಳಬೇಕೆಂದು ಸಲಹೆ ಮಾಡಲಾಗಿತ್ತು. 
ಆದರೆ ತಮಿಳುನಾಡು ಈ ಸಲಹೆಯಂತೆ ನಡೆದುಕೊಳ್ಳಲಿಲ್ಲ. 


ರೈತರು ದೀರ್ಘಕಾಲದಿಂದ ಅನುಸರಿಸುತ್ತಾ ಬಂದಿರುವ ಕೃಷಿ 
ವಿಧಾನವನ್ನು ಬದಲಾಯಿಸಿಕೊಳ್ಳುವುದು ಸಾಧ್ಯವಿಲ್ಲ ಎನ್ನುವುದು ತಮಿಳುನಾಡಿನ 
ಪ್ರತಿಕ್ರಿಯೆಯಾಯಿತು. ಅದೂ ಅಲ್ಲದೆ ತಮಿಳುನಾಡಿನಲ್ಲಿ ಬತ್ತದ ಬೆಳೆಗೆ 
ಅಗತ್ಯವಾದುದಕ್ಕಿಂತಲೂ ಹೆಚ್ಚು ನೀರು ಬಿಟ್ಟು ವ್ಯರ್ಥಮಾಡಲಾಗುತ್ತದೆಂದೂ 
ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ. 

1980ರಲ್ಲಿ ನಡೆದ ಅಂತರರಾಜ್ಯ ಸಮ್ಮೇಳನದಲ್ಲಿ ಕಾವೇರಿ ನೀರು ಹಂಚಿಕೆಗೆ 
ಸಂಬಂಧಿಸಿದಂತೆ ಕೆಲವು ಸೂಚನೆಗಳನ್ನು ಕರ್ನಾಟಕ ಮಂಡಿಸಿತು. ಅದರಂತೆ 
ಕಾವೇರಿ ನೀರನ್ನು ಕಾವೇರಿ ಬಯಲಿನ ಕೊಡುಗೆಯ ಆಧಾರದ ಮೇಲೆ ನಾಲ್ಕು 
ರಾಜ್ಯಗಳಿಗೆ ಹಂಚಬೇಕಾಗಿತ್ತು. ಕಾವೇರಿ ಕಣಿವೆ ಪ್ರದೇಶಗಳಲ್ಲಿ ಸಂಗ್ರಹವಾಗುವ 
ಸರಾಸರಿ ನೀರಿನ ಪ್ರಮಾಣ 790. ಟಿ. ಎಂ . ಸಿ, ಎಂದು ಅಂದಾಜು ಮಾಡಲಾಗಿದೆ. 
ಇದರಲ್ಲಿ ಕರ್ನಾಟಕದ ಕಾಣಿಕೆ ಶೇ . 53 .8 ( 425 ಟಿ . ಎಂ . ಸಿ) ತಮಿಳುನಾಡಿನ 
ಕಾಣಿಕೆ ಶೇ . 31 .0 ( 252. ಟಿ. ಎಂ . ಸಿ) ಕೇರಳ ರಾಜ್ಯದ ಕಾಣಿಕೆ ಶೇ 14 .3 ( 117 
ಟಿ. ಎಂ . ಸಿ) 


ಇದಕ್ಕೂ ಮುಂಚೆ 1976ರಲ್ಲಿ ಕರ್ನಾಟಕ, ಸಂಬಂಧಪಟ್ಟ ರಾಜ್ಯಗಳ 
ಯೋಜನೆಗಳಿಗೆ ಅನ್ವಯವಾಗುವಂಥ ಸಮಗ್ರ ಯೋಜನೆಯೊಂದನ್ನು 
ತಯಾರಿಸಿತ್ತು. ಕಾವೇರಿ ಬಯಲಿನ ಜಲಸಂಪನ್ಮೂಲ ಈ ಎಲ್ಲ ಯೋಜನೆಗಳಿಗೂ 


112 


ಕಾವೇರಿ ಹರಿದು ಬಂದ ದಾರಿ 


ಸಾಕಾಗುವಷ್ಟಿದೆಯೆಂದೂ ತಿಳಿಸಿತ್ತು. ಆದರೆ ಈ ಯೋಜನೆಯನ್ನು ಕೇಂದ್ರ ಸರಕಾರ 
ಮತ್ತು ತಮಿಳುನಾಡು ಎರಡೂ ಗಂಭೀರವಾಗಿ ಗಣನೆಗೆ ತೆಗೆದುಕೊಳ್ಳಲಿಲ್ಲ. 
ತಮಿಳುನಾಡು 1924ರ ಒಪ್ಪಂದದಂತೆಯೇ ಹಂಚಿಕೆಯಾಗಬೇಕೆಂದು 
ಹಠಹಿಡಿಯಿತು. 1990ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕೇಂದ್ರ ಸರಕಾರಕ್ಕೆ 
ಆದೇಶನೀಡಿ ಕಾವೇರಿ ಜಲವಿವಾದ ಇತ್ಯರ್ಥಕ್ಕೆ ನ್ಯಾಯಮಂಡಲಿ ರಚಿಸುವಂತೆ 
ಹೇಳಿತು. ನ್ಯಾಯಮಂಡಲಿ ರಚನೆಯಾದ ಹಿನ್ನೆಲೆ ಇದು. 


ಅಲ್ಲಿಂದೀಚೆಗೆ ಈ ಸಮಸ್ಯೆ ಪದೇ ಪದೇ ಕೆರಳುತ್ತಿದೆ. ಅನೇಕ ಸಂದರ್ಭಗಳಲ್ಲಿ 
ಹಿಂಸಾಚಾರಕ್ಕೂ ಎಡೆಕೊಟ್ಟಿದೆ. 1991ರ ಜೂನ್ ನಲ್ಲಿ ನ್ಯಾಯಮಂಡಲಿ ತಕ್ಕ 
ಬರಪರಿಹಾರ ನೀಡಿ ಪ್ರತಿವರ್ಷ ಮೆಟ್ಟೂರು ಆಣೆಕಟ್ಟಿನಲ್ಲಿ 205 ಟಿ. ಎಂ .ಸಿ. ಇರುವಂತೆ 
ನೀರು ಬಿಡಬೇಕೆಂದು ಕರ್ನಾಟಕಕ್ಕೆ ಸೂಚಿಸಿತು. ಕರ್ನಾಟಕದಲ್ಲಿ ನೀರಾವರಿಯನ್ನು 
(ಕಾವೇರಿ ಬಯಲಿನಲ್ಲಿ) 11.2 ಲಕ್ಷ ಎಕರೆಗೆ ಸೀಮಿತಗೊಳಿಸಬೇಕೆಂದೂ 
ನ್ಯಾಯಮಂಡಲಿ ಸೂಚನೆ ನೀಡಿತು. ಆಗ ಬಂಗಾರಪ್ಪನವರ ಸರಕಾರ ಕರ್ನಾಟಕದ 
ನೀರಾವರಿ ಹಿತರಕ್ಷಿಸಲು ಸುಗ್ರೀವಾಜ್ಞೆಯೊಂದನ್ನು ಹೊರಡಿಸಿತು. ಸುಗ್ರೀವಾಜ್ಞೆ 
ಸಂವಿಧಾನ ಬಾಹಿರವೆಂದು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡಿತು. 


ಕರ್ನಾಟಕ ಸರಕಾರ ನ್ಯಾಯಮಂಡಲಿ ಸೂಚಿಸಿದ ಬರ ಪರಿಹಾರದ 
ಆಜ್ಞೆಯನ್ನು ಒಪ್ಪಿಕೊಳ್ಳಲಿಲ್ಲ . ಕರ್ನಾಟಕ ಸರಕಾರ ಪ್ರತಿಭಟಿಸಿದರೂ ಕೂಡ 
ಕೇಂದ್ರ ಸರಕಾರ 1991ರ ಡಿಸೆಂಬರ್‌ನಲ್ಲಿ ನ್ಯಾಯಮಂಡಲಿಯ ತಕ್ಕ ಬರ 
ಪರಿಹಾರ ಆಜ್ಞೆಯನ್ನು ಗೆಜೆಟಿನಲ್ಲಿ ಪ್ರಕಟಿಸಿತು. ಗೆಜೆಟ್‌ನಲ್ಲಿ ಪ್ರಕಟಣೆ ಎಂದರೆ 
ನ್ಯಾಯಮಂಡಲಿಯ ಆಜ್ಞೆಯನ್ನು ಕೇಂದ್ರ ಸರಕಾರ ಅಂಗೀಕರಿಸಿದಂತೆ. 

ಆಗಲೇ ಕರ್ನಾಟಕದಲ್ಲಿ ಪ್ರತಿಭಟನೆ ಉಗ್ರವಾಗಿ ಹಿಂಸಾಚಾರವೂ ನಡೆಯಿತು. 
ಜೀವ ಮತ್ತು ಆಸ್ತಿ ಹಾನಿಯಾಯಿತು. 

ನ್ಯಾಯಮಂಡಲಿಯ ಆಜ್ಞೆಯ ಪರಿಣಾಮವೆಂದರೆ 1974ರ ನಂತರ 
ಇರದಿದ್ದ ಒಂದು ಕಡ್ಡಾಯವನ್ನು ಜಾರಿಗೆ ತಂದದ್ದು. ಎಂಬತ್ತರ ದಶಕದಲ್ಲಿ 
ತಮಿಳುನಾಡಿಗೆ ಇಷ್ಟು ನೀರು ಬಿಡಬೇಕೆನ್ನುವ ಕಡ್ಡಾಯ ವ್ಯವಸ್ಥೆಯೇನಿರಲಿಲ್ಲ. 
ಮಳೆ ಅನಿಶ್ಚಿತವಾದುದರಿಂದ ಕಡ್ಡಾಯವಾಗಿ 205 ಟಿ. ಎಂ .ಸಿ. ನೀರನ್ನು ಮೆಟ್ಟೂರು 
ಜಲಾಶಯದಲ್ಲಿ ಖಚಿತ ಪಡಿಸಬೇಕೆನ್ನುವ ನ್ಯಾಯಮಂಡಲಿಯ ಹಂಗಾಮಿ 
ಆಜ್ಞೆ ಕಾರ್ಯಸಾಧ್ಯವಲ್ಲವೆಂದು ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ. ಅಲ್ಲದೆ 
205 ಟಿ. ಎಂ . ಸಿ. ಯಷ್ಟು ನೀರಿನ ಅಗತ್ಯವೇ ಇಲ್ಲವೆಂದೂ ಎಂಬತ್ತರ ದಶಕದಲ್ಲಿ 
ಮೆಟ್ಟೂರು ಆಣೆಕಟ್ಟು ಪಡೆದ ನೀರಿನ ಪ್ರಮಾಣ ಅದಕ್ಕಿಂತ ಬಹಳ ಕಡಿಮೆ 


113 


ಕಾವೇರಿ ಹರಿದು ಬಂದ ದಾರಿ | 


ಇತ್ತೆಂದೂ ಅಂಕಿ ಅಂಶಗಳನ್ನು ಉಲ್ಲೇಖಿಸಲಾಗಿದೆ. 1981 - 82 ರಲ್ಲಿ ಮೆಟ್ಟೂರು 
ಜಲಾಶಯದಲ್ಲಿ ಪರಮಾವಧಿ ಅಂದರೆ 403 ಟಿ. ಎಂ .ಸಿಯಷ್ಟು ನೀರಿದ್ದರೂ 
ಕಾವೇರಿ ಬಯಲಿನಲ್ಲಿ ಬತ್ತದ ಬೆಳೆ 1989 -90ರಲ್ಲಿದ್ದಷ್ಟು ಇರಲಿಲ್ಲ. 1989 - 90ರಲ್ಲಿ 
ಮೆಟ್ಟೂರು ಜಲಾಶಯಕ್ಕೆ ಹರಿದ ನೀರು 175 .64 ಟಿ. ಎಂ . ಸಿ. ಅಷ್ಟೇ . ಇದರ 
ಅರ್ಥ ಹಿಂದಿನ ವರ್ಷಗಳಲ್ಲಿ ಬೇಕಾದಷ್ಟು ನೀರನ್ನು ವ್ಯರ್ಥಗೊಳಿಸಲಾಯಿತು 
ಎಂದು. 1924ರ ಒಪ್ಪಂದದಂತೆ ಅಗತ್ಯಕ್ಕಿಂತ ಹೆಚ್ಚು ನೀರು ಪಡೆದು ನೀರನ್ನು 
ವ್ಯರ್ಥಗೊಳಿಸುವ ಹವ್ಯಾಸವನ್ನು ತಮಿಳುನಾಡು ಬೆಳೆಸಿಕೊಂಡಿತ್ತು. 

. ವಸ್ತುಸ್ಥಿತಿಯನ್ನು ಎದುರಿಸುವ ಮತ್ತು ಅದನ್ನು ತಮ್ಮ ಜನರಿಗೆ 
ಆತ್ಮವಂಚನೆ ಮಾಡದೆ ತಿಳಿಸುವ ಧೈರ್ಯವನ್ನು ತಮಿಳುನಾಡಿನ 
ರಾಜಕಾರಣಿಗಳು ತೋರದಿದ್ದರೆ ಇಡೀ ಸಮಸ್ಯೆ ಅನತಿ ಕಾಲದಲ್ಲಿಯೇ 
ತಿರುಗುಬಾಣವಾಗಲಿದೆ. ಕೆಲವು ತಿಂಗಳ ಹಿಂದೆಯೇ ತಂಜಾವೂರಿನಿಂದ 
ಬಂದ ಒಂದು ವರದಿಯ ಪ್ರಕಾರ ಆ ಪ್ರದೇಶದ ರೈತರು ತಾಳ್ಮೆಗೆಡುತ್ತಿದ್ದಾರೆ. 
ನ್ಯಾಯಾಲಯ , ನ್ಯಾಯಮಂಡಲಿಯನ್ನು ಅವಲಂಬಿಸಿದರೆ ವಿವಾದ ಬೇಗ 
ಇತ್ಯರ್ಥವಾಗುವುದಿಲ್ಲವೆಂದು ಹತಾಶಗೊಂಡಿದ್ದಾರೆ. ಮಾತುಕತೆಯ ಮೂಲಕ 
ಬೇಗ ಇತ್ಯರ್ಥಗೊಳಿಸಬೇಕೆನ್ನುತ್ತಿದ್ದಾರೆ. ಅಂಥವರು ಇನ್ನೂ ಕೂಡ ಹೆಚ್ಚಿನ 
ಸಂಖ್ಯೆಯಲ್ಲಿಲ್ಲದಿರಬಹುದು, ಇನ್ನೂ ಸಂಘಟನೆಯಾಗಿಲ್ಲದಿರಬಹುದು. ಆದ್ದರಿಂದ 
ವಿಷಯದ ಇತ್ಯರ್ಥ ರಾಜಕಾರಣಿಗಳ ಮರ್ಜಿಯನ್ನೇ ಅವಲಂಬಿಸಿದೆ. 
- ವಿವಾದವನ್ನು ನ್ಯಾಯಾಲಯದ ಹೊರಗೆ ಇತ್ಯರ್ಥಪಡಿಸಿಕೊಳ್ಳುವುದೇ 
ಸೂಕ್ತವಾದ ಮಾರ್ಗ ಎನ್ನುವುದನ್ನು ಸರ್ವೋಚ್ಚ ನ್ಯಾಯಾಲಯದ ಒಂದು 
ಕ್ರಮವೇ ಸಮರ್ಥಿಸುತ್ತದೆ. ಸರ್ವೋಚ್ಚ ನ್ಯಾಯಾಲಯದ ಸೂಚನೆಯಂತೆಯೇ 
ಪ್ರಧಾನಿ ನರಸಿಂಹರಾವ್ ಅವರು ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚಿಸಿ 
ಆರು ಟಿ. ಎಂ .ಸಿ. ನೀರನ್ನು ಬಿಡುವಂತೆ ಕರ್ನಾಟಕ ಸರಕಾರಕ್ಕೆ ಸೂಚನೆ ನೀಡಿದ್ದು, 
ಅದು ಸರ್ವೋಚ್ಚ ನ್ಯಾಯಾಲಯದ ಆಜ್ಞೆಯಾಗಿರಲಿಲ್ಲ. ನರಸಿಂಹರಾಯರದೂ 
ಆಜ್ಞೆಯಾಗಿರಲಿಲ್ಲ. ಎರಡೂ ಸಲಹೆಗಳಾಗಿದ್ದುವು ಅಷ್ಟೇ . . 

ಅದು ಆಜ್ಞೆಯಾಗಿರದಿದ್ದರೂ ಪ್ರಧಾನಿಯ ಸೂಚನೆಯನ್ನು ಕರ್ನಾಟಕ 
ಸರಕಾರ ತಿರಸ್ಕರಿಸಿದ್ದರೆ ಗಂಭೀರವಾದ ರಾಜಕೀಯ ಸಮಸ್ಯೆ ಸೃಷ್ಟಿಯಾಗಿರುತ್ತಿತ್ತು. 
ವಿಷಯ ಮತ್ತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿರುತ್ತಿತ್ತು . ನ್ಯಾಯಾಲಯದ 
ಆದೇಶವನ್ನಂತೂ ತಿರಸ್ಕರಿಸುವಂತಿರಲಿಲ್ಲ . ಆದ್ದರಿಂದಲೇ ಆಗಿನ ಮುಖ್ಯಮಂತ್ರಿ 
ದೇವೇಗೌಡರು ಆರು ಟಿ. ಎಂ .ಸಿ. ನೀರು ಬಿಡುವಂತೆ ಆಗಿನ ಪ್ರಧಾನಿ ಮಾಡಿದ 
ಸಲಹೆಯನ್ನು ತಿರಸ್ಕರಿಸಿದರೆ ಗಂಭೀರ ಪರಿಣಾಮವನ್ನೂ ಆಲೋಚಿಸುವಂತೆ 
ರಾಜ್ಯದ ಶಾಸಕರಿಗೆ ತಿಳಿಸಿದ್ದರು. 


114 


ಕಾವೇರಿ ಹರಿದು ಬಂದ ದಾರಿ 


ಕರ್ನಾಟಕದಲ್ಲಿ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡುವ ವಿಷಯದಲ್ಲಿ 
ದೇವೇಗೌಡರು ಎರಡು ರೀತಿಯ ಅನುಭವ ಪಡೆದರು. ಮೊದಲು ತಮ್ಮ 
ವೈಯಕ್ತಿಕ ತೀರ್ಮಾನದಂತೆ ಐದು ಟಿ. ಎಂ . ಸಿ. ನೀರನ್ನು ಬಿಟ್ಟು ರಾಜ್ಯದ ಹಲವು 
ಭಾಗಗಳ ಜನರ, ವಿರೋಧ ಪಕ್ಷಗಳ ಆಕ್ರೋಶಕ್ಕೆ ಗುರಿಯಾಗಿದ್ದರು. ಅದರಲ್ಲಿಯೂ 
ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಭಟನೆ ಉಗ್ರವಾಗಿಯೂ ಇತ್ತು. ಆ ಅನುಭವದಿಂದಾಗಿ 
ದೇವೇಗೌಡರು ಎರಡನೇ ಬಾರಿ ಅಂದರೆ ಪ್ರಧಾನಿ ಆರು ಟಿ. ಎಂ . ಸಿ . ನೀರು 
ಬಿಡುವಂತೆ ಕರ್ನಾಟಕಕ್ಕೆ ಹೇಳಿದ ಮೇಲೆ ರಾಜ್ಯ ಸರಕಾರ ತನ್ನ ವಿವೇಚನೆಯಂತೆ 
ಒಂದು ನಿರ್ಧಾರವನ್ನು ಕೈಗೊಳ್ಳಲಿಲ್ಲ. ಪ್ರತಿಯೊಂದು ಘಟ್ಟದಲ್ಲಿಯೂ ವಿರೋಧ 
ಪಕ್ಷಗಳೆಲ್ಲವುಗಳೊಡನೆ ಸಮಾಲೋಚಿಸುವ ಮೂಲಕ ವಿರೋಧ ಪಕ್ಷಗಳ 
ನಿರ್ಧಾರವನ್ನಾಗಿಯೇ ಮಾಡಿದರು. ವಿವಾದವೂ ಇಲ್ಲ. ಸಂದಿಗ್ಗವೂ ಇಲ್ಲ. 
ಹಾಗೆ ನೋಡಿದರೆ 1962ರಲ್ಲಿ ಹೊಳೇನರಸೀಪುರದಿಂದ ವಿಧಾನಸಭೆಗೆ ಪ್ರಥಮ 
ಬಾರಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಯಾದ ದೇವೇಗೌಡರು ಲಭ್ಯವಿರುವ 
ರಾಜ್ಯ ಸಂಪನ್ಮೂಲ ಬಳಸಿ ಕಾವೇರಿ ಕಣಿವೆ ನೀರಾವರಿ ಯೋಜನೆಗಳನ್ನು 
ಕಾರ್ಯರೂಪಕ್ಕೆ ತರಬೇಕೆಂದು ಖಾಸಗಿ ನಿರ್ಣಯವೊಂದನ್ನು ಮಂಡಿಸಿದ್ದರು. 
* ವಿರೋಧಪಕ್ಷಗಳನ್ನು ತಮ್ಮೊಡನೆ ಕೊಂಡೊಯ್ಯುವುದು ದೇವೇಗೌಡರಿಗೆ 
ಈಗ ಕಷ್ಟವೂ ಆಗಲಿಲ್ಲ . ವಿಧಾನ ಸಭೆಯಲ್ಲಿ ಭಾರತೀಯ ಜನತಾ ಪಕ್ಷ 
ಮುಖ್ಯವಿರೋಧ ಪಕ್ಷವಾದರೂ ವಿಧಾನಸಭೆಯ ಹೊರಗೆ ಜನತಾ ದಳದ ನಂತರ 
ಕಾಂಗ್ರೆಸ್ಸೇ ದೊಡ್ಡ ಪಕ್ಷ. 1994ರ ವಿಧಾನಸಭೆ ಚುನಾವಣೆಯಲ್ಲಿ ಬಿ. ಜೆ. ಪಿ. ಗಿಂತ 
ಕಾಂಗ್ರೆಸ್ಸೇ ಹೆಚ್ಚು ಮತ ಪಡೆದದ್ದು. ಅಲ್ಲದೆ ರಾಜ್ಯದ ಯಾವ ಪ್ರದೇಶದಲ್ಲಿ 
ಕಾವೇರಿ ಪ್ರಶ್ನೆ ತುಂಬ ಸೂಕ್ಷ್ಮವಾಗಿದೆಯೋ ಆ ಭಾಗಗಳಲ್ಲಿ ಕಾಂಗ್ರೆಸ್‌ನ ಪ್ರಾಬಲ್ಯ 
ಸಾಕಷ್ಟಿದೆ. ಆದ್ದರಿಂದ ಕಾಂಗ್ರೆಸ ಧೋರಣೆ ಏನಾಗಿತ್ತು ಎನ್ನುವುದು ಮುಖ್ಯಮಂತ್ರಿಗೆ 
ಮುಖ್ಯವಾಗಿತ್ತು. ಈ ವಿಷಯ ಮುಖ್ಯಮಂತ್ರಿಗೆ ಅನುಕೂಲವೂ ಆಗಿತ್ತು. ಆರು 
ಟಿ. ಎಂ . ಸಿ. ನೀರು ಬಿಡುವಂತೆ ಸಲಹೆ ಮಾಡಿದ್ದವರು , ನರಸಿಂಹರಾವ್ ಅವರು. 
ರಾವ್, ಪ್ರಧಾನಿ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ತಮ್ಮ ಪಕ್ಷದವರೇ ಆದ 
ಪ್ರಧಾನಿಯ ಸಲಹೆ ವಿರುದ್ದ ಕಾಂಗ್ರೆಸ್ ಸದಸ್ಯರು ಪ್ರತಿಭಟಿಸುವ ಪ್ರಶ್ನೆಯೇ 
ಇರಲಿಲ್ಲ. ನರಸಿಂಹರಾವ್ ಅವರಿಂದ ಬಂದ ಸಲಹೆ ಅನ್ನುವುದಕ್ಕೆ ಪ್ರಚಾರ ನೀಡಿ 
ದೇವೇಗೌಡರು ಕಾಂಗ್ರೆಸ್‌ನೊಂದಿಗೆ ಸಮಾಲೋಚಿಸದೆಯೇ ನೀರು ಬಿಟ್ಟಿದ್ದರೂ 
ಕಾಂಗ್ರೆಸಿನವರು ಪ್ರಶ್ನಿಸಿರುತ್ತಿರಲಿಲ್ಲ. 

ಭಾರತೀಯ ಜನತಾ ಪಕ್ಷದ ಕೆಲನಾಯಕರು ನರಸಿಂಹರಾವ್ ಅವರ 
ಸಲಹೆಯನ್ನು ವಿರೋಧಿಸಿದರು. ಆದರೆ ಕೊನೆಗೆ ಒಪ್ಪಿ ಸರ್ವಾನುಮತ 


ಕಾವೇರಿ ಹರಿದು ಬಂದ ದಾರಿ 


115 


ತೀರ್ಮಾನಕ್ಕೆ ಕಾರಣವಾದರು. ಬಿ . ಜೆ. ಪಿ . ಒಪ್ಪಿರದಿದ್ದರೆ ಸರಕಾರಕ್ಕೆ ಕೆಲ ರೀತಿಯ 
ತೊಂದರೆಗಳಿದ್ದವು. ಬಿ . ಜೆ. ಪಿ . ಒಪ್ಪದೆ ಕಾಂಗ್ರೆಸಿನ ಒಪ್ಪಿಗೆ ಪಡೆದು ಕಾರ್ಯಗತ 
ಮಾಡಿದ್ದರೆ ಬಿ. ಜೆ. ಪಿ. ಕೆಲಮಟ್ಟಿನ ಸಂದಿಗ್ಗವನ್ನು ಉಂಟುಮಾಡಬಹುದಾಗಿತ್ತು. 
ಪ್ರತಿಭಟಿಸುವುದರಲ್ಲಿ ಬಿ . ಜೆ. ಪಿ. ಯೊಂದೇ ಇರುತ್ತಿರಲಿಲ್ಲ. ಕಾಂಗ್ರೆಸ್ ಒಪ್ಪಿದ 
ಮೇಲೂ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್‌ನಲ್ಲಿಯೇ ಅಸಮಾಧಾನಗೊಂಡವರಿದ್ದರು. 
ಆ ಜಿಲ್ಲೆಯ ಲೋಕಸಭೆ ಸದಸ್ಯ ಮಾದೇಗೌಡರು ಲೋಕಸಭೆ ಸದಸ್ಯತ್ವಕ್ಕೆ 
ರಾಜೀನಾಮೆ ಕೊಟ್ಟಿದ್ದೇ ಕೆಲವು ವಲಯಗಳಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು 
ಬಿಡುವ ವಿಷಯದಲ್ಲಿ ಇರುವ ತೀವ್ರ ಭಾವನೆಯ ಸೂಚನೆ. ಈ ತೀವ್ರ ಭಾವನೆ 
ಎಷ್ಟು ವ್ಯಾಪಕವಾಗಿದೆ, ಎಷ್ಟು ಕಾಲ ಇರುತ್ತದೆ ಅನ್ನುವುದನ್ನು ತಿಳಿಯಲು 
ಮೊದಲ ಅವಕಾಶ ಲೋಕಸಭೆ ಚುನಾವಣೆ . 

ಕಾವೇರಿ ಜಲವಿವಾದ ಮಂಡ್ಯ ಜಿಲ್ಲೆ ಹೊರತು ರಾಜ್ಯದ ಬೇರೆಲ್ಲೂ 
ಚುನಾವಣೆಯಲ್ಲಿ ಕುತೂಹಲ ಕೆರಳಿಸಲಿಲ್ಲ. ದೇವೇಗೌಡರು ಆರು ಟಿ . ಎಂ . ಸಿ. 
ನೀರು ಬಿಡುವ ಮುನ್ನ ವಿರೋಧ ಪಕ್ಷಗಳ ಅದರಲ್ಲಿಯೂ ಮಾದೇಗೌಡರ 
ಪಕ್ಷದ ಅನುಮೋದನೆ ಪಡೆದರು ಅನ್ನುವುದು ಮಂಡ್ಯ ಜಿಲ್ಲೆಯಲ್ಲಿ ಅಷ್ಟಾಗಿ 
ಸಹಾಯಮಾಡದಿರಬಹುದು. ಈ ಪ್ರಶ್ನೆ ಆ ಜಿಲ್ಲೆಯಲ್ಲಿ ಎಷ್ಟು ಭಾವುಕತೆಯನ್ನು 
ಕೆರಳಿಸುತ್ತದೆ ಅನ್ನುವುದಕ್ಕೆ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ನಡೆದ 
ಒಂದು ರೈತ ಸಭೆಯೇ ಸಾಕ್ಷಿ. ಅದು ಶ್ರೀರಂಗಪಟ್ಟಣದಲ್ಲಿ ನಡೆಯಿತು. ಅದು 
ರಾಜಕೀಯ ಸ್ವರೂಪದ ಸಮಾವೇಶವಾಗಿತ್ತು . ಆದರೂ ಆಗ ವಿಧಾನಸಭೆ 
ಅಧ್ಯಕ್ಷರಾಗಿದ್ದ ಎಸ್. ಎಂ . ಕೃಷ್ಣ ಅವರು ಅದರಲ್ಲಿ ಭಾಗವಹಿಸಿದ್ದರು. ಅದಕ್ಕಿಂತಲೂ 
ಗಮನಾರ್ಹವಾದುದೆಂದರೆ ಆ ಸಭೆಯಲ್ಲಿ ಭಾಗವಹಿಸಬಾರದೆನ್ನುವ 
ಮುಖ್ಯಮಂತ್ರಿಯವರ ಆದೇಶವನ್ನು ಆಗ ಸಚಿವರಾಗಿದ್ದ ಬ್ರಹ್ಮಾನಂದ ಅವರು 
ಉಲ್ಲಂಘಿಸಿದರು. ಆ ಸಭೆಯಲ್ಲಿ ಭಾಗವಹಿಸುವುದಕ್ಕಾಗಿ ಆತ್ಮಾನಂದ ಅವರು 
ಮಂತ್ರಿ ಪದವಿಗೆ ರಾಜೀನಾಮೆ ಕೂಡ ಕೊಟ್ಟರು. 

ದೇವೇಗೌಡರ ಸರಕಾರವೇನೂ ಕಾವೇರಿ ವಿವಾದದಲ್ಲಿ ಕರ್ನಾಟಕದ ಹಿತಕ್ಕೆ 
ವಿರುದ್ಧವಾದ ನಿಲವು ತಳೆದಿಲ್ಲ . ನ್ಯಾಯಮಂಡಲಿಯನ್ನು ಬಹಿಷ್ಕರಿಸಬೇಕೆನ್ನುವ 
ಒತ್ತಡವಿದೆ. ಈಗ ರಾಜ್ಯ ಸರಕಾರ ಬಹಿಷ್ಕಾರವನ್ನು ವಿಧಿವತ್ತಾಗಿ ಘೋಷಿಸಿಲ್ಲ . 
ಆದರೆ ತೃಪ್ತಿಕರ ರಾಷ್ಟ್ರೀಯ ಜಲನೀತಿ ಮತ್ತು ಮಾರ್ಗಸೂಚಿ ರಚನೆಯಾಗುವವರೆಗೆ 
ನ್ಯಾಯಮಂಡಲಿಯ ಕೆಲಸ ನಿಲ್ಲಬೇಕೆಂದು ಒತ್ತಾಯ ಪಡಿಸುವ ಮೂಲಕ 
ಬಹಿಷ್ಕಾರವನ್ನು ಪರೋಕ್ಷವಾಗಿ ಅನುಸರಿಸುವ ಕಾರ್ಯತಂತ್ರ ಅನುಸರಿಸಿದೆ. 
ಆದರೆ ತಮಿಳುನಾಡಿನಂತೆ ಕರ್ನಾಟಕದಲ್ಲಿಯೂ ಕಾವೇರಿ ವಿವಾದದಲ್ಲಿ 
ರಾಜಕೀಯ ಬೆರೆತಿದೆ. 


116 


ಕಾವೇರಿ ಹರಿದು ಬಂದ ದಾರಿ | 


ನ್ಯಾಯಮಂಡಲಿ ರಚಿಸುವುದರಲ್ಲಿ ತಮಿಳುನಾಡು ತನ್ನ ಉದ್ದೇಶವನ್ನು 
ಈಡೇರಿಸಿಕೊಂಡಿತು. ಅದು ಆಗಿ ಆರುವರ್ಷವಾಯಿತು. ಅಲ್ಲಿಗೇ ನಿಂತಿದೆ. 
ತಂಜಾವೂರಿನ ರೈತರಿಗೆ ಅನಿಶ್ಚಿತತೆ ತಪ್ಪಿಲ್ಲ. ಹಂಗಾಮಿ ತೀರ್ಮಾನಗಳಿಂದ 
ತಾಳ್ಮೆಗೆಡುತ್ತಿದ್ದಾರೆ. ಆದ್ದರಿಂದಲೇ ಆರು ಟಿ. ಎಂ . ಸಿ. ನೀರು ಬಿಡುವಂತೆ ಪ್ರಧಾನಿ 
ಕರ್ನಾಟಕದ ಸರಕಾರಕ್ಕೆ ನೀಡಿದ ಸಲಹೆಯನ್ನು ಜಯಲಲಿತ ಅವರ ಭಾರಿ 
ಸಾಧನೆಯೆಂದು ಕಾಣಿಸಲು ಹೊರಟರು. ಪ್ರಧಾನಿ ನರಸಿಂಹರಾವ್ ಅವರು ಆರು 
ಟಿ. ಎಂ . ಸಿ. ನೀರನ್ನು ತಮಿಳುನಾಡಿಗೆ ಬಿಡುವಂತೆ ಕರ್ನಾಟಕಕ್ಕೆ ತಿಳಿಸಿದುದರಲ್ಲಿಯೂ 
ರಾಜಕೀಯ ಕಾಣಲಾಗಿದೆ. ಭಾರತದ ಇಂದಿನ ರಾಜಕೀಯ ಸಾಧ್ಯತೆಗಳಲ್ಲಿ 
ಅತ್ಯಂತ ರಹಸ್ಯವಾಗಿಟ್ಟಿರುವ ಒಂದು ಸಾಧ್ಯತೆಯೆಂದರೆ ಅಖಿಲಭಾರತ ಅಣ್ಣ 
ಡಿ. ಎಂ .ಕೆ. ಮತ್ತು ಕಾಂಗ್ರೆಸ್‌ನ ಚುನಾವಣಾ ಹೊಂದಾಣಿಕೆ . 1991 ರಲ್ಲಿ ಲೋಕಸಭೆ 
ಚುನಾವಣೆಯೊಂದಿಗೆ ತಮಿಳುನಾಡಿನ ವಿಧಾನಸಭೆ ಚುನಾವಣೆಯೂ ನಡೆಯಿತು. 
1991ರಲ್ಲಿ ಕಾಂಗ್ರೆಸ್ ಎ . ಐ. ಎ . ಡಿ . ಎಂ .ಕೆ. ಹೊಂದಾಣಿಕೆಯಿಂದ ಈ ಎರಡೂ 
ಪಕ್ಷಗಳಿಗೆ ಲಾಭವಾಗಿತ್ತು. ಮೂವತ್ತು ವರ್ಷಗಳಿಂದ ತಮಿಳುನಾಡಿನಲ್ಲಿ ಒಂದಲ್ಲ 
ಒಂದು ದ್ರಾವಿಡ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ತಮಿಳುನಾಡಿನಲ್ಲಿ | 
ಲೋಕಸಭೆಯ ಸ್ಥಾನಗಳಲ್ಲಿ ಗಣನೀಯ ಸಂಖ್ಯೆಯ ಸ್ಥಾನಗಳನ್ನು ಗಿಟ್ಟಿಸುತ್ತಾ 
ಬಂದಿದೆ. ಐದುವರ್ಷದ ಹಿಂದಿನ ಚುನಾವಣೆಯಲ್ಲಿಯೂ 40 ಸ್ಥಾನಗಳ ಪೈಕಿ 
29 ಸ್ಥಾನಗಳನ್ನು ಪಡೆಯಿತು. ಅಲ್ಲಿಂದೀಚೆಗೆ ಈ ಎರಡು ಪಕ್ಷಗಳ ಸಂಬಂಧ 
ಹಳಸಿದೆ. ನರಸಿಂಹರಾವ್ ಅವರಂತೂ ಎ. ಐ . ಎ . ಡಿ. ಎಂ .ಕೆ. ಯೊಂದಿಗಿನ ತಮ್ಮ 
ಪಕ್ಷದ ಸಂಬಂಧ ಕುರಿತಂತೆ ಒಂದೇ ಒಂದು ಮಾತನಾಡಿಲ್ಲ ಎನ್ನುವುದು 
ಗಮನಾರ್ಹ. ತಮ್ಮ ಪಕ್ಷ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಏಕಾಕಿಯಾಗಿ 
ಸ್ಪರ್ಧಿಸುವುದಾಗಿ ವಿಧಾನಸಭೆಯಲ್ಲಿಯೇ ಘೋಷಿಸಿದ್ದ ಜಯಲಲಿತ ಅವರು 
ಒಂದೆರಡು ವಾರಗಳಲ್ಲಿಯೇ ಚುನಾವಣೆ ಹೊಂದಾಣಿಕೆ ವಿಷಯದಲ್ಲಿ ತಮ್ಮ 
ಮನಸ್ಸು ತೆರೆದಿದೆ ಅಂದರು. ಕಾಂಗ್ರೆಸ್‌ನೊಂದಿಗೆ ಹೊಂದಾಣಿಕೆ ಕುರಿತಂತೆ 
ಕೂಡ ಜಯಲಲಿತ ಅವರ ಮನಸ್ಸು ತೆರೆದಿದೆ. ಜಯಲಲಿತ ಅವರು ಮನಸ್ಸು 
ಬದಲಾಯಿಸಿದ್ದು ಆರು ಟಿ. ಎಂ . ಸಿ. ನೀರನ್ನು ತಮಿಳುನಾಡಿಗೆ ಬಿಡುವಂತೆ 
ನರಸಿಂಹರಾವ್ ಅವರು ಕರ್ನಾಟಕಕ್ಕೆ ಸೂಚನೆ ನೀಡಿದ ನಂತರ ಅನ್ನುವುದು 
ಗಮನಾರ್ಹ. 

ನ್ಯಾಯಮಂಡಲಿ ಸೂಚಿಸಿದ್ದಂತೆ 11 ಟಿ. ಎಂ . ಸಿ. ನೀರನ್ನು ಬಿಡಲು ಕರ್ನಾಟಕ 
ನಿರಾಕರಿಸಿದಾಗ ತಮಿಳುನಾಡಿನ ಮುಖ್ಯಮಂತ್ರಿಯ ವರ್ಚಸ್ಸು ಮರು ಪ್ರತಿಷ್ಠೆ | 
ಕುಗ್ಗಿತ್ತು. ಕುಗ್ಗಿತ್ತು ಅಂತ ತಮಿಳುನಾಡಿನ ವಿರೋಧಪಕ್ಷಗಳಂತೂ ಆಶಿಸಿದ್ದವು. 
ಆ ಸಮಯದಲ್ಲಿ ನ್ಯಾಯಮಂಡಲಿ ಶಿಫಾರಸು ಮಾಡಿದ್ದ ಪ್ರಮಾಣದಲ್ಲಿ 


117 


ಕಾವೇರಿ ಹರಿದು ಬಂದ ದಾರಿ 


ಅರ್ಧಕ್ಕೂ ಹೆಚ್ಚಿನ ಪ್ರಮಾಣದ ನೀರನ್ನು ಕರ್ನಾಟಕ ಬಿಡುವಂತೆ ಮಾಡಿ 
ತಮ್ಮ ಪ್ರತಿಷ್ಠೆಯನ್ನು ಉಳಿಸಿದ ನರಸಿಂಹರಾವ್ ಅವರಿಗೆ ಜಯಲಲಿತ ಅವರು 
ಕೃತಜ್ಞತೆಯ ಸೂಚಕವಾಗಿ ಕಾಂಗ್ರೆಸ್‌ನೊಂದಿಗೆ ಚುನಾವಣೆಯ ಹೊಂದಾಣಿಕೆಗೆ 
ಮನಸ್ಸನ್ನು ತೆರೆದಿದ್ದರೆ ಅದರಲ್ಲಿ ಆಶ್ಚರ್ಯವೇನಿಲ್ಲ . 

ಎ. ಐ. ಎ . ಡಿ. ಎಂ .ಕೆ. ಯೊಂದಿಗೆ ಹೊಂದಾಣಿಕೆಗೆ ಕಾಂಗ್ರೆಸ್ ಕಾರ್ಯಕರ್ತರ 
ವಿರೋಧವಿದೆ. ಅನೇಕ ಮಂದಿ ನಾಯಕರ ವಿರೋಧವಿದೆ. ಈ ವಿಷಯದಲ್ಲಿ 
ನರಸಿಂಹರಾವ್ ಅವರ ಮೌನದಿಂದ ರೋಸಿಹೋಗಿ ರಜನೀಕಾಂತ್ 
ಎ . ಐ .ಎ . ಡಿ. ಎಂ .ಕೆ. ವಿರುದ್ದ ಕಾಂಗ್ರೆಸ್ ಮತ್ತು ಎಂ . ಜಿ. ಆರ್. ಸಂಘಟನೆಗಳಿಗೆ 
ಸಹಾಯ ಮಾಡುವ ತಮ್ಮ ನಿರ್ಧಾರವನ್ನು ಹಿಂತೆಗೆದುಕೊಂಡಿದ್ದಾರೆ. ಇದರ 
ಅರ್ಥ ಚುನಾವಣೆ ಹೊಂದಾಣಿಕೆ ವಿಷಯದಲ್ಲಿ ನರಸಿಂಹರಾವ್ ಮತ್ತು 
ಜಯಲಲಿತ ಅವರಲ್ಲಿ ಒಡಂಬಡಿಕೆಯಾಗಿರಬೇಕು ಎಂದು. ಒಂದು ವೇಳೆ 
ಕೊನೆಗೆ ಹೊಂದಾಣಿಕೆಯಾಗದಿದ್ದರೂ ಎ . ಐ. ಡಿ . ಎಂ .ಕೆ. ಮತ್ತು ಕಾಂಗ್ರೆಸ್ ನ 
ಸಂಬಂಧದ ಮೇಲೆ ಕಾವೇರಿ ಜಲ ವಿವಾದ ಪ್ರಭಾವ ಬೀರಿತು ಅಥವಾ ಬೀರಲಿತ್ತು 
ಅನ್ನುವುದಂತೂ ಸ್ಪಷ್ಟ. 

ರಾಜಕೀಯ ಲಾಭಕ್ಕಾಗಿ ತಮಿಳುನಾಡಿಗೆ ಸಹಾಯ ಮಾಡಿದರೆನ್ನುವ 
ಟೀಕೆಯನ್ನು ಕರ್ನಾಟಕದ ಮುಖ್ಯಮಂತ್ರಿ ದೇವೇಗೌಡರೂ ಕೇಳಬೇಕಾಯಿತು. ಆರು 
ಟಿ. ಎಂ . ಸಿ. ನೀರು ಬಿಡುವ ಮುನ್ನ ವಿರೋಧ ಪಕ್ಷಗಳೊಂದಿಗೆ ಸಮಾಲೋಚಿಸದೆ 
ಕರ್ನಾಟಕ ಸರಕಾರ ತಮಿಳುನಾಡಿಗೆ ಐದು ಟಿ. ಎಂ . ಸಿ. ನೀರು ಬಿಟ್ಟಿತ್ತು. 
ಆಗ ಜಯಲಲಿತ ಅವರನ್ನು ರಾಷ್ಟ್ರೀಯ ರಂಗಕ್ಕೆ ಸೆಳೆಯಲು ಜನತಾದಳದ 
ನಾಯಕರಿಂದ ಗಂಭೀರ ಪ್ರಯತ್ನ ನಡೆದಿತ್ತು. ಅದರಲ್ಲಿ ದೇವೇಗೌಡರ ಪಾತ್ರ 
ಪ್ರಮುಖವಾಗಿತ್ತು. ಆದ್ದರಿಂದ ಐದು ಟಿ. ಎಂ . ಸಿ. ನೀರು ಬಿಟ್ಟಾಗ ಜನತಾದಳದ 
ವಿರೋಧಿಗಳ ರಾಜಕೀಯ ಉದ್ದೇಶವನ್ನು ಆರೋಪಿಸಲು ಆ ಅವಕಾಶವನ್ನು 
ಧಾರಾಳವಾಗಿ ಉಪಯೋಗಿಸಿಕೊಂಡರು. ಹೀಗಾಗಿ ಸುಮಾರು ಮುಕ್ಕಾಲು 
ಶತಮಾನಕಾಲ ಕಾವೇರಿ ಜಲಹಂಚಿಕೆ ಪ್ರಶ್ನೆಯೊಂದಿಗೆ ರಾಜಕೀಯ ಬೆರೆತು 
ಹೋಗಿದೆ. ಕಾವೇರಿಯ ನೀರು ರಾಜಕೀಯದ ರಾಡಿಯಿಂದ ಮಲಿನಗೊಂಡಿದೆ. 

ನರಸಿಂಹರಾವ್ ಅವರು ಆರು ಟಿ. ಎಂ . ಸಿ. ನೀರು ಬಿಡುವಂತೆ ಕರ್ನಾಟಕ 
ಸರಕಾರಕ್ಕೆ ಹೇಳಿದಾಗ ಅದನ್ನು ತಮಿಳುನಾಡಿನಲ್ಲಿ ಅದರಲ್ಲಿಯೂ ಎ. ಐ . ಡಿ. ಎಂ . 
ಕೆ. ಯಲ್ಲಿ ಜಯಲಲಿತ ಅವರ ವಿಜಯ ಎಂದು ಪರಿಗಣಿಸಲಾಯಿತು. ಆದರೆ 
ಕರ್ನಾಟಕದಲ್ಲಿ ಆ ರೀತಿಯ ಭಾವನೆ ಏನಿಲ್ಲ. ಪ್ರಧಾನಿಯ ಸೂಚನೆ ಕರ್ನಾಟಕಕ್ಕೆ 
ವಿರೋಧವಾದ ಸೂಚನೆ ಎನ್ನುವ ಭಾವನೆ ಕೆಲವರಿಗಿರಬಹುದು, ಆದರೆ 


118 


ಕಾವೇರಿ ಹರಿದು ಬಂದ ದಾರಿ 


ಕರ್ನಾಟಕದಲ್ಲಿ ವ್ಯಾಪಕವಾಗಿಯಂತೂ ಆ ಭಾವನೆ ಇಲ್ಲ . ಕರ್ನಾಟಕದಿಂದಲೂ 
ಲೋಕಸಭೆಗೆ 28 ಮಂದಿ ಹೋಗುತ್ತಾರೆ ಎನ್ನುವ ವಿಚಾರವನ್ನು ಕಾಂಗ್ರೆಸ್ 
ಮರೆಯುವಂತಿಲ್ಲ. ತಮಿಳುನಾಡಿನಲ್ಲಿ ಲೋಕಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳು 
ಗೆಲ್ಲಬೇಕಾದರೆ ಬೇರೆ ಪಕ್ಷಗಳ ಸಹಾಯ ಬೇಕು. ಕರ್ನಾಟಕದಲ್ಲಿ ಎಂದೂ 
ಕಾಂಗ್ರೆಸ್ ಪಕ್ಷ 24ಕ್ಕಿಂತ ಕಡಿಮೆ ಸ್ಥಾನ ಗಳಿಸಿಲ್ಲ. ಅಷ್ಟೇ ಅಲ್ಲ , ಗಳಿಸಿದ್ದೆಲ್ಲಾ 
ಸ್ವಂತ ಶಕ್ತಿಯಿಂದ. ಆದ್ದರಿಂದ ಕರ್ನಾಟಕಕ್ಕೆ ಪ್ರತಿಕೂಲವಾದಂಥ ತೀರ್ಮಾನ 
ವನ್ನೇನೂ ಕೇಂದ್ರ ಸರಕಾರ ಚುನಾವಣೆಗೆ ಮುನ್ನ ಕೈಗೊಳ್ಳುವುದಿಲ್ಲ. 


- ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಮಿಳುನಾಡಿನ ಅರ್ಜಿಯೊಂದಿದೆ. ಅದು. 
ಕಳೆದ ಆಗಸ್ಟ್‌ನಲ್ಲಿ ಸಲ್ಲಿಸಲಾದ ಅರ್ಜಿ ನ್ಯಾಯಮಂಡಲಿಯು ಮಧ್ಯಕಾಲೀನ 
ಆಜ್ಞೆಯನ್ನು ಕಾರ್ಯಗತ ಮಾಡಲು ಸಮಿತಿ ರಚಿಸಬೇಕೆಂದು ಕೇಳಿರುವ 
ಅರ್ಜಿ, ರಾಷ್ಟ್ರೀಯ ಜಲನೀತಿ ರೂಪುಗೊಳ್ಳುವವರೆಗೆ ಅದು ಇತ್ಯರ್ಥವಾಗುವ 
ಸಂಭವವಿಲ್ಲ. 

- ರಾಜಕೀಯವಾಗಿ ಸ್ವಾರಸ್ಯದ ಅಂಶವೆಂದರೆ ನರಸಿಂಹರಾವ್ ಅವರು 
ಆರು ಟಿ. ಎಂ . ಸಿ . ನೀರನ್ನು ತಮಿಳುನಾಡಿಗೆ ಬಿಡುವಂತೆ ಕರ್ನಾಟಕ ಸರಕಾರಕ್ಕೆ 
ಸೂಚನೆ ನೀಡಿದಾಗ ತಮ್ಮ ಪಕ್ಷದಲ್ಲಿದ್ದ ಇಬ್ಬರು ಮುಖ್ಯಮಂತ್ರಿಗಳಿಗೂ ಸಹಾಯ 
ಮಾಡಿದರು ಅನ್ನುವುದು. ಎರಡೂ ರಾಜ್ಯಗಳಲ್ಲಿಯೂ ಕಾಂಗ್ರೆಸ್ ವಿರೋಧಪಕ್ಷ. 
ತಮಿಳುನಾಡಿನ ವಿಧಾನ ಸಭೆಯಲ್ಲಿ ಅದೇ ಮುಖ್ಯ ವಿರೋಧ ಪಕ್ಷ , ಕರ್ನಾಟಕದಲ್ಲಿ 
ವಿಧಾನಸಭೆಯ ಹೊರಗೆ ಕಾಂಗ್ರೆಸ್ಸೇ ಮುಖ್ಯ ವಿರೋಧ ಪಕ್ಷ. ಆಗ ಜಯಲಲಿತ 
ಅವರು ತಮ್ಮ ವರ್ಚಸ್ಸನ್ನು ಕಾಪಾಡಿಕೊಳ್ಳಲು ಯಾವುದಾದರೂ ರೀತಿಯ ಒಂದು 
ಪರಿಹಾರಕ್ಕಾಗಿ ಹಾತೊರೆಯುತ್ತಿದ್ದರು. ಅದನ್ನು ನರಸಿಂಹರಾವ್ ಅವರು ದೊರಕಿಸಿ 
ಕೊಟ್ಟರು. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ದೇವೇಗೌಡರು ಕೇಂದ್ರದೊಂದಿಗೆ 
ಘರ್ಷಣೆಗೆ ಇಳಿಯಲು ಸಿದ್ಧವಿರಲಿಲ್ಲ. ಅಲ್ಲದೆ ಕಾಂಗ್ರೆಸ್ಸೇನಾದರೂ ತಮಿಳುನಾಡಿಗೆ 
ನೀರು ಬಿಡುವುದನ್ನೂ ವಿರೋಧಿಸಿದ್ದರೆ ವಿಧಾನಸಭೆಯಲ್ಲಿ ಮುಖ್ಯ ವಿರೋಧ 
ಪಕ್ಷವಾದ ಬಿ. ಜೆ. ಪಿ. ಯೂ ಬಹುಶಃ ವಿರೋಧಿಸಿರುತ್ತಿತ್ತು. ಬಿ. ಜೆ. ಪಿ. ಯ ಆರಂಭದ 
ಪ್ರತಿಕ್ರಿಯೆ ವಿರೋಧವೇ ಆಗಿತ್ತು. ಈ ಎರಡು ಪ್ರಮುಖ ವಿರೋಧ ಪಕ್ಷಗಳು 
ತಮಿಳುನಾಡಿಗೆ ನೀರು ಬಿಡುವುದನ್ನು ವಿರೋಧಿಸಿದ್ದರೆ ದಳದ ಸರಕಾರ ಭಾರಿ 
ಬಿಕ್ಕಟ್ಟನ್ನೇ ಎದುರಿಸಿರುತ್ತಿತ್ತು. ಕಾಂಗ್ರೆಸ್ ಸಹಕರಿಸಿದಾಗ ಬಿ. ಜೆ.ಪಿ. ವಿರೋಧಿಸಿದ್ದರೆ 
ವಿರೋಧ ದುರ್ಬಲಗೊಂಡಿರುತ್ತಿತ್ತು. 

ದೇವೇಗೌಡರ ಸರಕಾರ ಐದು ಟಿ. ಎಂ .ಸಿ. ನೀರು ಬಿಟ್ಟಾಗ ಪರಿಸ್ಥಿತಿ 
ಗಂಭೀರವಾಗಿಯೇ ಇತ್ತು. ಐದು ಟಿ. ಎಂ .ಸಿ. ನೀರು ಬಿಟ್ಟಾಗ ಮತ್ತು ಆರು 


ಕಾವೇರಿ ಹರಿದು ಬಂದ ದಾರಿ 


119 


ಟಿ. ಎಂ . ಸಿ. ನೀರು ಬಿಟ್ಟಾಗ ಒಂದು ವ್ಯತ್ಯಾಸವೆಂದರೆ ಆರು ಟಿ. ಎಂ . ಸಿ. ನೀರು 
ಬಿಡುವ ಸೂಚನೆ ನರಸಿಂಹರಾವ್ ಅವರಿಂದ ಬಂದಿತ್ತು. ಎರಡೂ ರಾಜ್ಯಗಳಲ್ಲಿ 
ವಿರೋಧಪಕ್ಷಗಳ ಬೆಂಬಲ ಪಡೆಯುವುದು ಎರಡೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ 
ಕಷ್ಟವಾಗಲಿಲ್ಲ. ಇದು ನೂರಕ್ಕೆ ನೂರರಷ್ಟು ರಾಜಕೀಯ ಪ್ರಭಾವದ ಫಲ . 


- ಪ್ರಧಾನಿಯ ಸೂಚನೆ ಅಥವಾ ಆಜ್ಞೆಯನ್ನು ಪ್ರತಿಭಟಿಸದೆ ಕಾರ್ಯಗತ 
ಮಾಡಲು ಕರ್ನಾಟಕಕ್ಕೆ ಎರಡು ಕಾರಣಗಳಿದ್ದವು. ಒಂದು ಸರ್ವೋಚ್ಚ 
ನ್ಯಾಯಾಲಯದ ಆದೇಶದಂತೆ ಪ್ರಧಾನಿ ಮಧ್ಯೆ ಪ್ರವೇಶಿಸಿದ್ದರು. ಪ್ರಧಾನಿಯ 
ಆಜ್ಞೆಯನ್ನು ತಿರಸ್ಕರಿಸಿದ್ದರೆ ಮುಂದೆ ಸಂವಿಧಾನಾತ್ಮಕ ಬಿಕ್ಕಟ್ಟು ಸೃಷ್ಟಿಯಾಗುವ 
ಸಂಭವವಿತ್ತು. ದೇವೇಗೌಡರು ಕರ್ನಾಟಕದ ಶಾಸಕರಿಗೆ ಸೂಚ್ಯವಾಗಿ ತಿಳಿಸಿಯೂ 
ಇದ್ದರು. ಕಾರ್ಯಗತ ಮಾಡಿದುದಕ್ಕೆ ಮತ್ತೊಂದು ಕಾರಣವೆಂದರೆ ಪ್ರಧಾನಿ 
ಆರು ಟಿ. ಎಂ . ಸಿ. ನೀರು ಬಿಡಬೇಕೆನ್ನುವ ಸೂಚನೆಯ ಜೊತೆಗೇ ಕರ್ನಾಟಕದ 
ಮುಖ್ಯವಾದ ಮತ್ತು ದೀರ್ಘಕಾಲದ ಒತ್ತಾಯವೊಂದನ್ನು ಸ್ವೀಕರಿಸಿದ್ದರು. 
ರಾಷ್ಟ್ರೀಯ ಜಲನೀತಿ ಮತ್ತು ಮಾರ್ಗಸೂಚಿ ರಚನೆಗೆ ಫೆಬ್ರುವರಿ ತಿಂಗಳಲ್ಲಿಯೇ 
ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದರು. ವಾಸ್ತವವಾಗಿ ಆರು ಟಿ. ಎಂ . ಸಿ. ನೀರು 
ಬಿಡುವ ಪ್ರಶ್ನೆಗಿಂತ ರಾಷ್ಟ್ರೀಯ ಜಲನೀತಿ ರಚನೆ ಪ್ರಶ್ನೆ ಕರ್ನಾಟಕಕ್ಕೆ ಹೆಚ್ಚು 
ಮುಖ್ಯವಾಗಿತ್ತು. ಆದ್ದರಿಂದ ಕರ್ನಾಟಕದ ದೃಷ್ಟಿಯಿಂದ ಆಗ ನರಸಿಂಹರಾವ್ 
ಅವರ ಆಜ್ಞೆಯನ್ನು ಕಾರ್ಯಗತ ಮಾಡುವುದಕ್ಕೆ ರಾಜ್ಯದ ಹಿತದ ಸಮರ್ಥನೆ 
ಇತ್ತು. ಪ್ರಧಾನಿಯೇನೋ ತಮ್ಮ ಭರವಸೆಯಂತೆ ಫೆಬ್ರುವರಿಯಲ್ಲಿ ಸಭೆ ಕರೆದರು. 
ಜಯಲಲಿತ ಅವರ ನಿಲುವಿನಿಂದಾಗಿ ಆ ಸಭೆ ಉಪಯುಕ್ತವಾಗಲಿಲ್ಲ. ಅದು 
ಬೇರೆ ಮಾತು. 


- ಆರು ಟಿ. ಎಂ .ಸಿ. ನೀರು ಬಿಡುವಂತೆ ಆಜ್ಞೆ ಮಾಡಿದಾಗ, ರಾಷ್ಟ್ರೀಯ ಜಲನೀತಿ 
ರೂಪಿಸುವ ಭರವಸೆ ನೀಡಿದಾಗ ಪ್ರಧಾನಿಯವರು ಅಂಪೈರ್‌ ಕೆಲಸ ಮಾಡಿದರು. 
ಎರಡೂ “ ಟೀಂಗಳಿಂದ” ಶಹಭಾಸ್ ಗಿರಿ ಪಡೆದರು. ದೇವೇಗೌಡರ ಪ್ರಕಾರ 
ಪ್ರಧಾನಿ ಆಜ್ಞೆ ಮಾಡುವುದರಲ್ಲಿ ರಾಜಕೀಯ ಉದ್ದೇಶವೇನಿರಲಿಲ್ಲ. “ ವಿಷಯದಲ್ಲಿ 
ಪ್ರಧಾನಿ ನೇರವಾಗಿ ಒಳಗೊಂಡಿಲ್ಲದಿರುವುದರಿಂದ ಅವರಿಗೆ ರಾಜಕೀಯ 
ಉದ್ದೇಶವಿತ್ತೆಂದು ಏಕೆ ಆರೋಪಿಸುತ್ತೀರಿ? ನಾನು ಅಂಥ ತೀರ್ಮಾನಕ್ಕೆ ಬರಲು 
ಇಷ್ಟ ಪಡುವುದಿಲ್ಲ. ಆ ರೀತಿ ಮಾಡುವುದು ಅನುಚಿತವಾಗುತ್ತದೆ ” ಎಂದು ಒಂದು 
ಸಂದರ್ಶನದಲ್ಲಿ ಗೌಡರು ಹೇಳಿದ್ದಾರೆ. 


ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತ ಅವರಂತೂ ನರಸಿಂಹರಾವ್ 
ಅವರ ಆಜ್ಞೆ ಬಗ್ಗೆ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಲು ಇನ್ನೂ ದೂರ ಹೋದರು. 


120 


ಕಾವೇರಿ ಹರಿದು ಬಂದ ದಾರಿ | 


ರಾಜಕೀಯವಾಗಿ ರಾಷ್ಟ್ರಮಟ್ಟದಲ್ಲಿಯೇ ದೂರವಾಗಿ ಪರಿಣಾಮವಾಗುವಂಥ 
ತೀರ್ಮಾನವನ್ನು ಪ್ರಕಟಿಸಿದರು. “ ಚುನಾವಣೆ ಹೊಂದಾಣಿಕೆ ಬಗ್ಗೆ ನಮ್ಮದು 
ತೆರೆದ ಮನಸ್ಸು , ಕಾಂಗ್ರೆಸ್‌ನೊಂದಿಗೆ ಹೊಂದಾಣಿಕೆ ವಿಷಯದಲ್ಲಿ ಕೂಡೆ.” 
- ಚುನಾವಣೆಯಲ್ಲಿ ಜಯಲಲಿತ ಅವರ ಬೆಂಬಲಕ್ಕಾಗಿ ನರಸಿಂಹರಾವ್ 
ಮತ್ತು ದೇವೇಗೌಡರಲ್ಲಿ ಅಘೋಷಿತ ಪೈಪೋಟಿನಡೆಯಿತು. ಈ ಪೈಪೋಟಿಯ 
ಮಧ್ಯೆ ಬಂದ ಆರು ಟಿ. ಎಂ . ಸಿ. ಆಜ್ಜೆ ಒಂದು ವಿಚಿತ್ರ ಸನ್ನಿವೇಶವನ್ನು ಸೃಷ್ಟಿಸಿತು. 
ನರಸಿಂಹರಾವ್ ಅವರು ಮತ್ತು ಅವರ ಪಕ್ಷ ಇಬ್ಬರು ಮುಖ್ಯಮಂತ್ರಿಗಳನ್ನು 
ಬಿಕ್ಕಟ್ಟಿನಿಂದ ಹಂಗಾಮಿಯಾಗಿಯಾದರೂ ಪಾರು ಮಾಡಿದ್ದಾರೆ. 


ಪ್ರಧಾನಿ ಮತ್ತು ಇಬ್ಬರು ಮುಖ್ಯಮಂತ್ರಿಗಳು ಚುನಾವಣೆ | 
ಅನಿವಾರ್ಯದಿಂದಾಗಿ ಕಾವೇರಿ ಜಲವಿವಾದ ಬಗೆಹರಿಸಲು ಹೋಗಬೇಕಾದಷ್ಟು 
ದೂರ ಹೋಗಲು ಚುನಾವಣೆಗೆ ಮುಂಚೆ ಸಿದ್ಧರಿರಲಿಲ್ಲ. ಆದರೆ ಕರ್ನಾಟಕ 
ಐದು ಟಿ. ಎಂ . ಸಿ . ನೀರು ಬಿಟ್ಟಾಗಿನ ಬೆಳವಣಿಗೆ, 1991ರ ಘಟನೆಗಳು ಸಮಸ್ಯೆಗೆ 
ಪರಿಹಾರ ಕಂಡು ಹಿಡಿಯುವುದರಲ್ಲಿನ ಜರೂರನ್ನು ಸೂಚಿಸುತ್ತವೆ. ಎರಡೂ 
ರಾಜ್ಯಗಳಲ್ಲಿ ಆಳುವವರಿಗೆ ರಾಜಕೀಯ ಅನಿವಾಯರ್ತೆಗಳಿರಬಹುದು. ಆದರೆ 
1974ರಿಂದ ಅನಿಶ್ಚಿತತೆ ಇದೆ. ಅದಕ್ಕೆ ಮುಂಚೆ ಕರ್ನಾಟಕದಲ್ಲಿ ಕೊರಗು 
ಇತ್ತು. ಪದೇ ಪದೇ ವಿವಾದ ಸೃಷ್ಟಿಸುವ ಈಗಿನ ಸ್ಥಿತಿ ಮುಂದುವರಿಯುವುದು 
ನೆರೆಹೊರೆಯ ಸೌಹಾರ್ದಯುತ ಸಂಬಂಧದ ದೃಷ್ಟಿಯಿಂದ ಹಿತಕರವಲ್ಲ. 
ಒಂದು ಅಂಶವನ್ನಂತೂ ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ. ಕಾವೇರಿ 
ಎರಡೂ ರಾಜ್ಯಗಳಲ್ಲಿ ಹರಿಯುತ್ತದೆ. ಅದರ ನೀರನ್ನು ಎರಡೂ ರಾಜ್ಯಗಳು 
ಬಳಸಬೇಕಾಗುತ್ತದೆ. ಇದು ಇಂದು ಮತ್ತು ನಾಳೆಯ ಪ್ರಶ್ನೆಯಷ್ಟೇ ಅಲ್ಲ. ಇದು 
ಎಂದೆಂದಿಗೂ ಪ್ರಕೃತವಾದ ಪ್ರಶ್ನೆ . 


ಈಗ ಒಪ್ಪಂದ ಯಾವುದೂ ಇಲ್ಲ. ಅಶಾಸ್ತ್ರೀಯ, ಅಸಮ ಒಪ್ಪಂದ 
ಮುಗಿದಿದೆ. ತರ್ಕಬದ್ಧ ಹೊಸ ವ್ಯವಸ್ಥೆಯನ್ನು ರೂಪಿಸಿಕೊಂಡು ಅದರಂತೆ 
ಜಲ ಸೌಲಭ್ಯವನ್ನು ಅನುಭವಿಸುವುದು ಈಗ ಆಗಬೇಕಾಗಿರುವ ಕಾರ್ಯ. ಆಗಿನ 
ಪ್ರಧಾನಿ ನರಸಿಂಹರಾವ್ ರಾಷ್ಟ್ರೀಯ ಜಲನೀತಿ, ಮಾರ್ಗಸೂಚಿ ರೂಪಿಸಲು 
ಕರೆದ ಸಭೆ ಸದ್ಯಕ್ಕೆ ವಿಫಲಗೊಂಡಿರಬಹುದು. ಆದರೆ ಎರಡೂ ರಾಜ್ಯಗಳಲ್ಲಿನ 
ಆಳುವವರು ಮತ್ತು ವಿರೋಧಿನಾಯಕರು ಮುತ್ಸದ್ದಿತನ ತೋರುವುದರಿಂದ 
ಅನತಿ ಕಾಲದಲ್ಲಿಯೇ ರಾಷ್ಟ್ರೀಯ ಜಲನೀತಿ ರೂಪುಗೊಂಡು ಸಮಸ್ಯೆ ಸದಾ 
ಕಾಲಕ್ಕೂ ಬಗೆಹರಿಯುವುದು ಸಾಧ್ಯ . 


121 


ಕಾವೇರಿ ಹರಿದು ಬಂದ ದಾರಿ 


ದೇವೇಗೌಡರು ಹೇಳುತ್ತಾರೆ “ಕೊಟ್ಟು ತೆಗೆದುಕೊಳ್ಳುವುದರಿಂದ ಪರಿಹಾರ 
ಸಾಧ್ಯ ” ಕೊಡಬೇಕಾಗುತ್ತದೆ ಎಂದು ಜನರಿಗೆ ಹೇಳುವ ಧೈರ್ಯ ಎರಡೂ 
ರಾಜ್ಯದ ರಾಜಕಾರಣಿಗಳಲ್ಲಿ ಬೇಕು. 


- ಲೋಕಸಭಾ ಚುನಾವಣೆಯ ನಂತರ ಆದ ರಾಜಕೀಯ ಬೆಳವಣಿಗೆಗಳು 
ಅನಿರೀಕ್ಷಿತವಲ್ಲ. ತಮಿಳುನಾಡಿನಲ್ಲಿ ಜಯಲಲಿತ ಸರ್ಕಾರ ಬುಡ ಕಳಚಿಕೊಂಡಿತು. 
ಕೇಂದ್ರದಲ್ಲಿ ದೇವೇಗೌಡ ನೇತೃತ್ವದ ಸಂಯುಕ್ತ ರಂಗ ಸರ್ಕಾರ ಆಡಳಿತ ಸೂತ್ರ 
ಹಿಡಿಯಿತು. ಕಾವೇರಿ ನೀರಿನ ಹಂಚಿಕೆಯ ಸಮಸ್ಯೆ ದೂರವಾಯಿತೆ? 


ಮದರಾಸಿನಲ್ಲಿ ಆಗಸ್ಟ್ 5ರಂದು ಆದದ್ದನ್ನು ಮೊದಲೇ ನಿರೀಕ್ಷಿಸಬಹುದಾಗಿತ್ತು. 
ಕರ್ನಾಟಕದ ಮುಖ್ಯಮಂತ್ರಿ ಜೆ.ಎಚ್. ಪಟೇಲ್ ಮತ್ತು ತಮಿಳುನಾಡು ಮುಖ್ಯಮಂತ್ರಿ 
ಎಂ . ಕರುಣಾನಿಧಿಯವರು ಸರ್ವೋಚ್ಚ ನ್ಯಾಯಾಲಯದ ಸಲಹೆಯಂತೆ 
ಸೇರಿ ವಿಷಯವನ್ನು ಚರ್ಚಿಸಿದರು. ಆದರೆ ಎರಡೂ ಕಡೆಯವರೂ ತಮ್ಮ 
ನಿಲುವನ್ನು ದಿಢೀರನೆ ಕೈಬಿಡುವಂತಿರಲಿಲ್ಲ. ಎರಡೂ ರಾಜ್ಯಗಳಲ್ಲಿ ರಾಜಕೀಯ 
ವಿರೋಧಿಗಳು ಕಾದಿದ್ದರು. ಹಠಮಾಡಿ ಮಾತುಕತೆ ಮುರಿಯಿತು ಅಂತಲೂ ಸಾರಿ 
ಹೇಳುವಂತಿರಲಿಲ್ಲ. ಈಗಾಗಿರುವ ರಾಜಕೀಯ ಬದಲಾವಣೆಗಳಿಂದಾಗಿ ಕರ್ನಾಟಕ 
ಮತ್ತು ತಮಿಳುನಾಡು ಸರಕಾರಗಳು ಬಿಗಿಮುಷ್ಟಿ ಹಿಡಿಯುವುದು ರಾಜಕೀಯವಾಗಿ 
ಬುದ್ದಿವಂತಿಕೆಯಾಗಿರಲಿಲ್ಲ. ಆದ್ದರಿಂದ ಬೀಸೋ ದೊಣ್ಣೆಯಿಂದ ಆದಷ್ಟು ಕಾಲ 
ತಪ್ಪಿಸಿಕೊಳ್ಳುವ ಕಾರ್ಯತಂತ್ರ ಅನುಸರಿಸಲಾಯಿತು. 

ಕೇಂದ್ರದಲ್ಲಿ ಸಂಯುಕ್ತರಂಗ ಸರ್ಕಾರ ಇದೆ. ತಮಿಳುನಾಡು ಮತ್ತು 
ಕರ್ನಾಟಕದಲ್ಲಿ ಆಳುವ ಪಕ್ಷಗಳು ಎರಡೂ ಸಂಯುಕ್ತರಂಗದ ಅಂಗಪಕ್ಷಗಳು . 
ಪ್ರಧಾನಿ ದೇವೇಗೌಡರು ಕರ್ನಾಟಕದವರು. ಇದು ಹೊಸ ಸನ್ನಿವೇಶವನ್ನು 
ಸೃಷ್ಟಿಸಿದೆ. ಆದರೆ ಸಮಸ್ಯೆಯ ಮೂಲ ಸ್ವರೂಪ ಬದಲಾಗಿಲ್ಲ . ಅದನ್ನು 
ಮದರಾಸಿನ ಸಭೆಗೆ ಮುಂಚಿತವಾಗಿಯೇ ಪಟೇಲ್ ಮತ್ತು ಕರುಣಾನಿಧಿ 
ಸ್ಪಷ್ಟಪಡಿಸಿದರು. ಕರ್ನಾಟಕ ಯಾವುದೇ ಷರತ್ತಿಗೆ ಸಿದ್ಧವಿರಲಿಲ್ಲ. ಪರಿಹಾರ 
ನ್ಯಾಯಮಂಡಲಿಯ ಮಧ್ಯಕಾಲೀನ ತೀರ್ಪಿನ ಚೌಕಟ್ಟಿನಲ್ಲಿ ಮಾತ್ರ ಸಾಧ್ಯ ಎಂದು 
ತಮಿಳುನಾಡು ಘೋಷಿಸಿತ್ತು . ಆದ್ದರಿಂದ ಆಗಸ್ಟ್ 5ರಂದೇ ಒಂದಲ್ಲ ಒಂದು 
ತೀರ್ಮಾನಕ್ಕೆ ಬರುವುದೂ ಸಾಧ್ಯವಿರಲಿಲ್ಲ . ಮಾತುಕತೆ ವಿಫಲಗೊಂಡಿತೆಂದು 
ಹೇಳಿ ಸಂಯುಕ್ತರಂಗದಾಡಳಿತದಲ್ಲಿಯೂ ಅಂತರರಾಜ್ಯ ವಿವಾದಗಳ ಪರಿಹಾರ 
ಮಾತುಕತೆ ಮೂಲಕ ಸಾಧ್ಯವಿಲ್ಲ ಎಂದು ಒಪ್ಪಿಕೊಳ್ಳುವುದೂ ಜನತಾದಳ ಮತ್ತು 
ಡಿ. ಎಂ .ಕೆ ನಾಯಕರಿಗೆ ಇಷ್ಟವಿರಲಿಲ್ಲ. ಆದ್ದರಿಂದ ನೀರು ಹಂಚಿಕೆಯ ಹೊಸ 
ಸೂತ್ರ ರೂಪಿಸಲು ನಿರ್ಧರಿಸಿತು. ಇದರಿಂದ ತಮಿಳುನಾಡು ಮಧ್ಯಕಾಲೀನ 


122 


ಕಾವೇರಿ ಹರಿದು ಬಂದ ದಾರಿ 


ತೀರ್ಪಿನ ವಿಷಯದಲ್ಲಿ ತನ್ನ ನಿಲುವನ್ನು ಬದಲಾಯಿಸಿದೆ ಎಂದಾದರೆ ಅದು 
ಗಮನಾರ್ಹ ಬೆಳವಣಿಗೆ, ಕೋರ್ಟು, ನ್ಯಾಯ ಮಂಡಲಿಯ ಮೊರೆ ಹೋಗದೆ 
ಮಾತುಕತೆಯ ಮೂಲಕ ವಿವಾದವನ್ನು ಬಗೆಹರಿಸಬೇಕೆನ್ನುವ ಕರ್ನಾಟಕದ 
ನಿಲುವನ್ನು ಒಪ್ಪಿಕೊಂಡಂತಾಗುತ್ತದೆ . ಒಪ್ಪಿಕೊಂಡರೆ ಪರಿಹಾರಕ್ಕೆ ದಾರಿ ಸುಗಮ . 

ಆದರೆ ಆಗಸ್ಟ್ 5ರಂದಿನ ಚರ್ಚೆ ನಿರ್ದಿಷ್ಟ ಪ್ರತಿಕ್ರಿಯೆಯನ್ನೇನೂ 
ಸೂಚಿಸುವುದಿಲ್ಲ. ಸಂಯುಕ್ತರಂಗ ಅಧಿಕಾರಕ್ಕೆ ಬಂದಮೇಲೆ ಹೊಸದೊಂದು 
ಅಂಶವನ್ನು ರಂಗದ ಪಕ್ಷಗಳು ಗಮನಿಸಬೇಕಾಗಿದೆ. ನಿಲುವುಗಳನ್ನು 
ಅಲ್ಪಸ್ವಲ್ಪವಾದರೂ ಬದಲಾಯಿಸುವುದು ಅನಿವಾರ್ಯ ಆಗುವುದನ್ನು ದೆಹಲಿಯಲ್ಲಿ, 
ಬೆಂಗಳೂರಿನಲ್ಲಿ ಮತ್ತು ಮದರಾಸಿನಲ್ಲಿ ಆಳುತ್ತಿರುವವರು ಗ್ರಹಿಸಿದ್ದಾರೆ. 
ಅನ್ನುವುದನ್ನಷ್ಟೇ ಮುಖ್ಯಮಂತ್ರಿಗಳ ಸಭೆಯ ತೀರ್ಮಾನ ಸೂಚಿಸುವುದು. 

ಮದರಾಸಿನಲ್ಲಿ ಆದದ್ದೂ ಕಾವೇರಿ ನೀರು ಹಂಚಿಕೆಗೆ ಹಂಗಾಮಿ ಸೂತ್ರ 
ಕಂಡುಹಿಡಿಯುವ ಪ್ರಯತ್ನ ಅಷ್ಟೆ , ಶಾಶ್ವತ ಪರಿಹಾರ ಇನ್ನೂ ದೂರ ಇದೆ. 


( 2013ರವರೆಗಿನ ಜಲವಿವಾದದ ಬಗ್ಗೆ ಬಂದಿರುವ ತೀರ್ಮಾನಗಳನ್ನು ಕುರಿತು ಅನುಬಂಧದಲ್ಲಿ | 
ವಿವರಿಸಿದೆ) 


* * * 


- 


123 


ಕಾವೇರಿ ಕಣಿವೆಯಲ್ಲಿ ನೀರಾವರಿ ಅಭಿವೃದ್ಧಿ 

ನೀರಾವರಿ ಇಲಾಖೆ ವರದಿ 


ಸಂಕಷ್ಟದಲ್ಲಿರುವವರು ನೆರವಿಗೆ ಧಾವಿಸುವುದು ಕರ್ನಾಟಕದ ಸತ್ 
ಪರಂಪರೆ. ತಮಿಳುನಾಡಿನ ಮುಖಜಭೂಮಿಯಲ್ಲಿ ಸಾಂಬಾ ಬೆಳೆ ನೀರಿನ ಅಭಾವ 
ಎದುರಾದಾಗಲೆಲ್ಲ ತನ್ನ ಹಿತವನ್ನೇ ಬದಿಗಿಟ್ಟು ಕರ್ನಾಟಕ ಅದರ ರಕ್ಷಣೆಗೆ ಧಾವಿಸಿದೆ. 


ಬಹಳ ಹಿಂದಿನಿಂದಲೂ ಕರ್ನಾಟಕವು ಕೆರೆ ಮತ್ತು ಸಣ್ಣ ಅಣೆಕಟ್ಟುಗಳ ಮೂಲಕ 
ನೀರಾವರಿಯನ್ನು ಅಭಿವೃದ್ಧಿಪಡಿಸುತ್ತಾ ಬಂದಿದೆ. ದಿವಾನ್ ಪೂರ್ಣಯ್ಯನವರ 
ಕಾಲದಲ್ಲಿ ( 1800 - 1810 ) ಕೆರೆಗಳ ಹೂಳೆತ್ತಿಸಿ ಅಚ್ಚುಕಟ್ಟಾಗಿ ನೀರು ಬಳಸುವ 
ಕಾರ್ಯಕ್ಕೆ ಹೆಚ್ಚು ಗಮನ ನೀಡಲಾಯಿತು. ಬ್ರಿಟಿಷರ ಆಳ್ವಿಕೆಯಲ್ಲಿ ನೀರಾವರಿಗೆ 
ಸಂಬಂಧಿಸಿದಂತೆ ಪ್ರತ್ಯೇಕ ನೀರಾವರಿ ಇಲಾಖೆ ರಚನೆಯಾಯಿತು. ನೀರಾವರಿ 
ಕೆರೆಗಳ ಸೂಕ್ತ ನಿರ್ವಹಣೆ ಉದ್ದೇಶದಿಂದ ಸಣ್ಣ ಕೆರೆಗಳ ಉಸ್ತುವಾರಿಯನ್ನು 1886 
ರಲ್ಲಿ ಕಂದಾಯ ಇಲಾಖೆಗೆ ಒಪ್ಪಿಸಲಾಯಿತು. ಅಂದಿನ ಮೈಸೂರು ಸಂಸ್ಥಾನವು 
“ಕೆರೆ ಪಂಚಾಯಿತಿ ನಿಬಂಧನೆಯನ್ನು ಹೊರಡಿಸಿತು . 

ಜಲಾಶಯ ನಿರ್ಮಾಣದಂಥ ಉನ್ನತ ತಂತ್ರಜ್ಞಾನ ಬಳಕೆಗೆ ಬಂದ 
ನಂತರ ಮೊದಲ ಜಲಾಶಯವಾದ ಕೃಷ್ಣರಾಜ ಸಾಗರದ ನಿರ್ಮಾಣದೊಂದಿಗೆ 
ಕರ್ನಾಟಕದಲ್ಲಿ ನೀರಾವರಿ ಚಟುವಟಿಕೆಗಳು 1911 ರಲ್ಲಿ ಪ್ರಾರಂಭವಾದವು. ಇದರ 
ಶಿಲಾನ್ಯಾಸ 1911ರ ನವೆಂಬರ್ ತಿಂಗಳಿನಲ್ಲಿ ನೆರವೇರಿತು. ಆದರೆ ಮದ್ರಾಸ್ 
ಸರ್ಕಾರ ಎತ್ತಿದ ಆಕ್ಷೇಪಣೆಗಳಿಂದಾಗಿ 1924ರ ವರೆಗೆ ಇದರ ನಿರ್ಮಾಣ 
ಸ್ಥಗಿತವಾಗಿತ್ತು. ಈ ಯೋಜನೆಯ ಉದ್ದೇಶ 44.8 ಟಿ. ಎಂ . ಸಿ. ನೀರನ್ನು ಸಂಗ್ರಹಿಸಿ 
50,602 ಹೆಕ್ಟೇರು ಭೂಮಿಗೆ ನೀರಾವರಿ ಒದಗಿಸುವುದು ಹಾಗೂ ಶಿವನಸಮುದ್ರಂ 
ಜಲವಿದ್ಯುತ್ ಕೇಂದ್ರಕ್ಕೆ ನೀರು ಸರಬರಾಜು ಮಾಡುವುದು. 

ಹತ್ತೊಂಬತ್ತನೇ ಶತಮಾನದಲ್ಲಿ ಮಾಡಿಕೊಂಡ ಒಪ್ಪಂದಗಳ ಷರತ್ತುಗಳನ್ನು 
ಪೂರೈಸಬೇಕೆಂದು ಒತ್ತಾಯಿಸುತ್ತಾ ತಮಿಳುನಾಡು ಆಗಾಗ್ಗೆ ಅಡ್ಡಗಾಲು 
ಹಾಕುತ್ತಿದ್ದರಿಂದ ಕರ್ನಾಟಕದಲ್ಲಿ ನೀರಾವರಿ ಕಾರ್ಯಕ್ರಮ ಕುಂಟುತ್ತಾ ಸಾಗಿತು. 
ಇದರ ಪರಿಣಾಮವಾಗಿ 1924ರಲ್ಲಿ ಕರ್ನಾಟಕದಲ್ಲಿದ್ದ 3. 15 ಲಕ್ಷ ಎಕರೆಗಳ 
ನೀರಾವರಿ ಪ್ರದೇಶವು 1972ರ ಹೊತ್ತಿಗೆ 6.6 ಲಕ್ಷ ಎಕರೆಗಳಿಗೆ ಮಾತ್ರ 


124 


ಕಾವೇರಿ ಹರಿದು ಬಂದ ದಾರಿ 


ವಿಸ್ತಾರವಾಯಿತು. ಕರ್ನಾಟಕದ ಈ ನಿಧಾನಗತಿಯ ಪ್ರಗತಿಗೆ ವ್ಯತಿರಿಕ್ತವಾಗಿ 
ಕಾವೇರಿ ಕಣಿವೆ ಪ್ರದೇಶದಲ್ಲಿ ಶೇ .31 .9ರಷ್ಟು ನೀರನ್ನು ಮಾತ್ರ ಒದಗಿಸುವ 
ತಮಿಳುನಾಡು 1924 ರಲ್ಲಿ 14.5 ಲಕ್ಷ ಎಕರೆ ಇದ್ದ ತನ್ನ ನೀರಾವರಿ ಭೂಮಿಯನ್ನು 
1972ರ ವೇಳೆಗೆ 22 ಲಕ್ಷ ಎಕರೆಗಳಿಗೆ ವಿಸ್ತರಿಸಿತು. ಇದರಿಂದಾಗಿ ಅದರ ಬೆಳೆ 
ಪ್ರದೇಶ 28 .0 ಲಕ್ಷ ಎಕರೆಗಳಷ್ಟಾಗಿತ್ತು . 

1974ರಲ್ಲಿ ಭಾರತ ಸರ್ಕಾರದ ಅಡಿಷನಲ್ ಕಾರ್ಯದರ್ಶಿ ಶ್ರೀ ಸಿ. ಸಿ. 
ಪಟೇಲ್ ಅವರು ನಡೆಸಿದ ಅಧ್ಯಯನದ ಪ್ರಕಾರ 1972ರ ವೇಳೆಗೆ ತಮಿಳುನಾಡು 
489 ಟಿಎಂಸಿ ನೀರನ್ನು ಬಳಸಿಕೊಳ್ಳುತ್ತಿದ್ದರೆ ಕನಾಟಕವು 177 ಟಿ. ಎಂ . ಸಿ. 
ನೀರನ್ನು ಮಾತ್ರ ಬಳಸಿಕೊಳ್ಳುತ್ತಿತ್ತು. ಈ ರೀತಿ ಕಾವೇರಿ ಕಣಿವೆಗೆ ಶೇ .50ಕ್ಕೂ 
ಹೆಚ್ಚು ನೀರನ್ನು ಸಲ್ಲಿಸುವ ಕನಾಟಕವು 1972ರಲ್ಲಿ ಕೇವಲ ಶೇ .20ರಷ್ಟು ನೀರನ್ನು 
ಮಾತ್ರ ಬಳಸಿಕೊಳ್ಳುತ್ತಿತ್ತು. 


ಕರ್ನಾಟಕದ ಕಾವೇರಿ ಕಣಿವೆ ಪ್ರದೇಶದಲ್ಲಿ 
ಪ್ರಮುಖ ನೀರಾವರಿ ಯೋಜನೆಗಳು: 

ಮೈಸೂರಿನ ಕನ್ನಂಬಾಡಿಯ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ 
ಮೊಟ್ಟಮೊದಲ ಬಾರಿ ಜಲಾಶಯವಾದ ಕೃಷ್ಣರಾಜಸಾಗರದ ನಿರ್ಮಾಣ 
1931 ರಲ್ಲಿ ಮುಕ್ತಾಯಗೊಂಡಿತ್ತು. ಈ ಜಲಾಶಯದಿಂದ 61.2 ಟಿ. ಎಂ .ಸಿ 
ನೀರನ್ನು ಬಳಸಿಕೊಂಡು 79.300 ಹೆಕ್ಟೇರು ಪ್ರದೇಶಕ್ಕೆ ನೀರೊದಗಿಸಬಹುದು. 
ಕಾವೇರಿ ಕಣಿವೆಯಲ್ಲಿ ತನ್ನ ನ್ಯಾಯೋಚಿತ ಪಾಲಿನ ನೀರನ್ನು ಬಳಸಿಕೊಳ್ಳಲು 
ಕರ್ನಾಟಕವು ಕಬಿನಿ , ಹೇಮಾವತಿ, ಹಾರಂಗಿ ಮತ್ತು ಸುರ್ಣಾವತಿ ಜಲಾಶಯ 
ಯೋಜನೆಗಳನ್ನು ಕೈಗೆತ್ತಿಕೊಂಡಿತ್ತು. ಕಾವೇರಿ ಕಣಿವೆಯಲ್ಲಿನ ರಾಜ್ಯದ ಈ 
ಯೋಜನೆಗಳ ಪ್ರಮುಖ ಉದ್ದೇಶ ಮೈಸೂರು, ಹಾಸನ, ತುಮಕೂರು ಮತ್ತು 
ಮಂಡ್ಯ ಜಿಲ್ಲೆಗಳಲ್ಲಿನ ಬರಪೀಡಿತ ಪ್ರದೇಶಗಳ ರೈತರ ಒಂದು ಅರೆ ಖುಷಿ 
ಬೆಳೆಗೆ ನೀರೊದಗಿಸುವುದು . ಈಗ ನಿರ್ಮಾಣ ಹಂತದಲ್ಲಿರುವ ಯೋಜನೆಗಳು 
ಪೂರ್ಣಗೊಂಡ ನಂತರ, 23 . 85 ಲಕ್ಷ ಎಕರೆಗೆ ನೀರಾವರಿ ಒದಗಿಸುತ್ತದೆ. 
ಹಾಗೂ ಪ್ರಸ್ತಾವಿತ ಯೋಜನೆಗಳ ನಿರ್ಮಾಣ ಪೂರ್ಣಗೊಂಡ ನಂತರ ಒಟ್ಟು 
ನೀರಾವರಿ ಪ್ರದೇಶ 26 .10 ಲಕ್ಷ ಎಕರೆಗಳಷ್ಟಾಗುತ್ತದೆ. ಹಾಗಾಗಿ ಕಾವೇರಿ 
ಕಣಿವೆ ಪ್ರದೇಶದ ಒಟ್ಟು ಸಾಗುವಳಿ ಭೂಮಿಯು ಶೇ . 42.60ರಷ್ಟಾಗುತ್ತದೆ. ಈ 
ಯೋಜನೆಗಳು ಪೂರ್ಣಗೊಂಡ ನಂತರವೂ 28 ಬರಪೀಡಿತ ಪ್ರದೇಶಗಳ ಪೈಕಿ 
ಏಳು ತಾಲ್ಲೂಕುಗಳು ನೀರಾವರಿಯಿಂದ ದೂರವೇ ಉಳಿಯುತ್ತವೆ. 


125 


ಕಾವೇರಿ ಹರಿದು ಬಂದ ದಾರಿ 


ತಮಿಳುನಾಡಿನಿಂದ ಅತ್ಯಧಿಕ ನೀರಿನ ಬಳಕೆ 


ಮೇಲಿನ ಆರೋಪಿತ ಒಪ್ಪಂದಗಳನ್ನು ನೆಪಮಾಡಿಕೊಂಡು ತಮಿಳುನಾಡು 
ತನ್ನ ನೀರಾವರಿ ಭೂಮಿಯನ್ನು ಅಭೂತಪೂರ್ವವಾಗಿ ವಿಸ್ತರಿಸಿತು. 1924ರಲ್ಲಿದ್ದ 
16 . 25 ಲಕ್ಷ ಎಕರೆ ನೀರಾವರಿ ಭೂಮಿ 1971ರ ವೇಳೆಗೆ 28.2 ಲಕ್ಷ ಎಕರೆಗಳಿಗೇರಿತು. 
ಆದರೆ ಕರ್ನಾಟಕದಲ್ಲಿ ಇದೇ ಅವಧಿಯಲ್ಲಿ 3.14 ಲಕ್ಷ ಎಕರೆಯಿಂದ ಕೇವಲ 
6.52 ಲಕ್ಷ ಎಕರೆಗೆ ನೀರಾವರಿ ಭೂಮಿ ಹೆಚ್ಚಾಯಿತು. ತಮಿಳುನಾಡು ಎರಡರಿಂದ 
ಮೂರು ನೀರಾವರಿ ಬೆಳೆ ಬೆಳೆಯುತ್ತಿದ್ದರೆ ಕರ್ನಾಟಕ ಅಂಥ ಒಂದು ಬೆಳೆಗೆ 
ನೀರುಕೊಡಲೂ ಕಷ್ಟವನ್ನು ಎದುರಿಸುತ್ತಿತ್ತು. ಬರಪೀಡಿತ ಪ್ರದೇಶಗಳಲ್ಲಿ ಒಂದು 
ಅರೆ ಖುಷಿ ಬೆಳೆಗೆ ಮಾತ್ರ ನೀರನ್ನು ಪೂರೈಸುವ ರೀತಿಯಲ್ಲಿ ಕರ್ನಾಟಕವು 
ಬೆಳೆ ಪದ್ಧತಿಯನ್ನು ರೂಪಿಸಿದೆ. 

ಕಾವೇರಿ ಕಣಿವೆ ಪ್ರದೇಶದಲ್ಲಿ ದೊರಕುವ 790 ಟಿಎಂಸಿ ನೀರಿನ ಸಮರ್ಥ 
ಬಳಕೆಯಿಂದ ನದಿ ಮುಖಜ ಭೂಮಿಯಲ್ಲಿ ದೊರೆಯುವ ಅಂತರ್ಜಲದ 
ಗರಿಷ್ಠ ಬಳಕೆಯಿಂದ ನೀರಿನ ಸೋಲನ್ನು ಕಡಿಮೆ ಮಾಡುವುದರಿಂದ, 
ಸಮುದ್ರಕ್ಕೆ ವ್ಯರ್ಥವಾಗಿ ಹರಿದು ಹೋಗುವ ನೀರನ್ನು ತಡೆಗಟ್ಟಿ, ವ್ಯವಸಾಯಕ್ಕೆ 
ಬಳಸಿಕೊಳ್ಳುವುದರಿಂದ ಹಾಗೂ ಮಳೆಯನ್ನು ಅನುಸರಿಸಿ ಬೆಳೆಯ ವಿಧಾನವನ್ನು 
ವಿನ್ಯಾಸಗೊಳಿಸುವುದರಿಂದ ಒಂದು ಸಾಮಾನ್ಯ ವರ್ಷದಲ್ಲಿ ಕಾವೇರಿ ಜಲಾನಯನ 
ಪ್ರದೇಶದಲ್ಲಿ ಲಭ್ಯವಾಗುವ ನೀರಿನಿಂದ ನದಿ ಕಣಿವೆಯ ಮೇಲ್ಬಾಗದ ರಾಜ್ಯಗಳ 
ಅಗತ್ಯವನ್ನು ಪೂರೈಸಬಹುದು. 

ನದಿ ಕಣಿವೆಯ ಕೆಳ ಪ್ರಾಂತದಲ್ಲಿರುವ ಸಮತೋಲನ ದೃಷ್ಟಿಯಿಂದ ನೋಡಿ 
ಕಣಿವೆಯ ಮೇಲ್ಬಾಗದ ರೈತರು ತಮ್ಮ ಹಕ್ಕಿನ ನೀರನ್ನು ಬಳಸಿಕೊಳ್ಳಲು ಅವಕಾಶ 
ನೀಡಬೇಕು. ಶತ ಶತಮಾನಗಳಿಂದ ನಡೆಯುತ್ತಿರುವ ಕಣಿವೆ ಮೇಲ್ಬಾಗದ 
ರೈತರ ಶೋಷಣೆ ನಿಲ್ಲಬೇಕು. ಕರ್ನಾಟಕ ರಾಜ್ಯದ ಬರಪೀಡಿತ ಪ್ರದೇಶದ 
ರೈತರಿಗೆ ನೀರೊದಗಿಸುವ ಮಾನವೀಯ ಕಾರ್ಯಕ್ರಮಕ್ಕೆ ನೆರವಾಗಬೇಕು. ಈ 
ನ್ಯಾಯೋಚಿತ ನಿಲುವನ್ನು ಕೆಳಪ್ರಾಂತದ ಪ್ರದೇಶಗಳು ತಾಳದಿದ್ದರೆ, ಅಪಾರ 
ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾದ ಕರ್ನಾಟಕದ ಯೋಜನೆಗಳು ರೈತರ ಭವಿಷ್ಯಕ್ಕೆ 
ಹಾನಿಕರವಾಗುತ್ತವೆ. ಇದರಿಂದ ಕರ್ನಾಟಕ ತಮಿಳುನಾಡಿಗೆ ನೀರು ಸಂಗ್ರಹಿಸಿ 
ನಿಯತವಾಗಿ ನೀರು ಬಿಡುವ ನೀರು ನಿಯಂತ್ರಣ ಕಾರ್ಯವನ್ನು ಮಾತ್ರ 
ಮಾಡುತ್ತಾ ತನ್ನ ರಾಜ್ಯದಿಂದ ತಮಿಳುನಾಡಿಗೆ ಹರಿದು ಹೋಗುವ ಜಲಪ್ರವಾಹವನ್ನು 
ನೋಡುತ್ತಾ, ಸುಮ್ಮನೆ ಕೂರಬೇಕಾಗುತ್ತದೆ. ಇಂಥ ಪರಿಸ್ಥಿತಿಯನ್ನು ಸಹಿಸಿಕೊಂಡು 
ಸುಮ್ಮನೆ ಕೂಡಲು ಯಾವ ರೈತನಿಗೆ ಸಾಧ್ಯ ? 


126 


ಕಾವೇರಿ ಹರಿದು ಬಂದ ದಾರಿ 


ಸಂಧಾನದ ಮೂಲಕ ಇತ್ಯರ್ಥಕ್ಕೆ ಕರ್ನಾಟಕದ ಪ್ರಯತ್ನ 


ರಾಜ್ಯಗಳ ನಡುವೆ ಮಧುರ ಬಾಂಧವ್ಯ ಉಳಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ 
ನದಿ ನೀರಿನ ಹಂಚಿಕೆಯನ್ನು ಸಂಧಾನದ ಮೂಲಕ ಇತ್ಯರ್ಥ ಪಡಿಸಿಕೊಳ್ಳಲು 
ಕರ್ನಾಟಕ ಸದಾ ಪ್ರಯತ್ನಿಸುತ್ತಿದೆ. ಕೇಂದ್ರ ಸರ್ಕಾರದ ಆಶ್ರಯದಲ್ಲಿ ಕಾವೇರಿ 
ಕಣಿವೆ ಪ್ರದೇಶಗಳಿರುವ ಎಲ್ಲಾ ರಾಜ್ಯಗಳ ಮುಖ್ಯಸ್ಥರೊಡನೆ ಕಾವೇರಿ ನದಿ 
ನೀರಿನ ಹಂಚಿಕೆಯನ್ನು ಇತ್ಯರ್ಥ ಪಡಿಸಿಕೊಂಡು ತನ್ನ ನೀರಾವರಿ ಯೋಜನೆಗಳಿಗೆ 
ಅನುಮತಿ ಪಡೆಯಲು ಕರ್ನಾಟಕ ಸರ್ಕಾರ ಅನೇಕ ಸಂಧಾನಗಳನ್ನು ನಡೆಸಿದೆ. 


ಕರ್ನಾಟಕದ ' ಮಾಸ್ಟರ್ ಪ್ಲಾನ್ ' 


ಕರ್ನಾಟಕ ಸರ್ಕಾರವು 1976 ರಲ್ಲಿ ತಯಾರಿಸಿ ಕೇಂದ್ರಕ್ಕೆ ಹಾಗೂ 
ಸಂಬಂಧ ಪಟ್ಟ ಕಣಿವೆ ರಾಜ್ಯಗಳಿಗೆ ಕಳುಹಿಸಿಕೊಟ್ಟ ' ಮಾಸ್ಟರ್ ಪ್ಲಾನ್' ಕಾವೇರಿ 
ಕಣಿವೆ ಪ್ರದೇಶದ ಒಟ್ಟಾರೆ ಅಗತ್ಯಗಳನ್ನು ಆಧರಿಸಿತ್ತು. ಕಣಿವೆ ಪ್ರದೇಶಗಳನ್ನು 
ಆಧರಿಸಿಯೇ ನೀರಾವರಿ ಯೋಜನೆಗಳನ್ನು ರೂಪಿಸುವ ಪರಿಕಲ್ಪನೆ, ರಾಷ್ಟ್ರೀಯ 
ಜಲ ನೀತಿಯ ಒಂದು ಅಂಶವಾಗಿ ಸ್ವೀಕೃತವಾದುದಾಗಿದೆ. ಈ ಪ್ರಸ್ತಾವವು 
ಪ್ರತಿಯೊಂದು ಕಣಿವೆ ರಾಜ್ಯದ ನೀರಾವರಿ ಯೋಗ್ಯ ಭೂಮಿಯನ್ನು ಹೆಚ್ಚಿಸುವ 
ಪ್ರಮುಖ ಗುರಿ ಹೊಂದಿದೆ. 

- ಇದರ ಆಧಾರದ ಮೇಲೆ ಇಡೀ ಕಾವೇರಿ ಕಣಿವೆ ಪ್ರದೇಶದಲ್ಲಿನ 14.4 ಲಕ್ಷ 
ಹೆಕ್ಟೇರು ನೀರಾವರಿ ಭೂಮಿಯನ್ನು 31.2 ಲಕ್ಷ ಹೆಕ್ಟೇರಿಗೆ ವಿಸ್ತರಿಸುವುದಾಗಿತ್ತು. ಆ 
ನೀರಾವರಿ ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆಗೆ ಬಂದಿರುವುದರಿಂದ, 
ಪುರಾತನ ಕಾಲದ ಕೃಷಿ ವಿಧಾನಗಳನ್ನು ಬದಲಾವಣೆಗೆ ಒಳಪಡಿಸುವುದು 
ಉಚಿತ ಮತ್ತು ನೀರು ಪೋಲಾಗುವುದನ್ನು ಕಡಿಮೆಗೊಳಿಸಲು ಜಲ ಸಂರಕ್ಷಣೆ 
ಕ್ರಮಗಳನ್ನು ಅನುಸರಿಸುವುದು ಹಾಗೂ ಲಭ್ಯವಿರುವ ನೀರನ್ನು ಸಂಪೂರ್ಣ 
ಬಳಸಿಕೊಳ್ಳುವುದು ಸೂಕ್ತ. 

ಹೀಗೆ ಮಾಡಿದರೆ ಕಣಿವೆ ಪ್ರದೇಶದ ಎಲ್ಲಾ ರಾಜ್ಯಗಳಿಗೆ ಅಗತ್ಯವಿರುವ ನೀರಿನ 
ಪೂರೈಕೆ ಸಾಧ್ಯವಾಗುತ್ತದೆ. ಮೇಲೆ ಸೂಚಿಸಿದ ಮಾರ್ಗಸೂಚಿಗಳು ಯುಕ್ತವಾಗಿ 
ಹಾಗೂ ನ್ಯಾಯ ಸಮ್ಮತವಾಗಿರುವುದರಿಂದ ಅವುಗಳನ್ನು ಅನುಸರಿಸಿದರೆ 
ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. 


127 


ಕಾವೇರಿ ಹರಿದು ಬಂದ ದಾರಿ 


ರಾಷ್ಟ್ರೀಯ ಜಲನೀತಿ 


ನದಿ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ಮಾರ್ಗಸೂಚಿಗಳು 
ಇಲ್ಲದ್ದರಿಂದ, ನದಿ ನೀರು ವಿವಾದವನ್ನು ನ್ಯಾಯ ಪಂಚಾಯ್ತಿಗೆ ಒಪ್ಪಿಸುವ 
ಬಗ್ಗೆ ಕರ್ನಾಟಕ ಆದಿಯಿಂದಲೂ ವಿರೋಧಿಸುತ್ತಾ ಬಂದಿದೆ. ನಿರ್ದಿಷ್ಟ 
ಮಾರ್ಗಸೂಚಿಗಳೇ ಇಲ್ಲದಿದ್ದರೆ, ನ್ಯಾಯಪಂಚಾಯ್ತಿಯು ನೀಡುವ ತೀರ್ಪು 
ಸಹಜವಾಗಿ ಸ್ವಚ್ಛಾನುಸಾರವಾಗಿದ್ದು, ಸಮಸ್ಯೆಯನ್ನು ಪರಿಹಾರ ಮಾಡುವ 
ಬದಲು ಹೊಸ ಸಮಸ್ಯೆಗಳು ತಲೆ ಎತ್ತಲು ಕಾರಣವಾಗುತ್ತದೆ. ಆದ್ದರಿಂದ 
ಮಾರ್ಗದರ್ಶಕ ಸೂತ್ರಗಳನ್ನು ನಿರೂಪಿಸುವ ಒಂದು ರಾಷ್ಟ್ರೀಯ ಜಲನೀತಿ 
ಇರಬೇಕೆಂದು ಮತ್ತು ಈ ಮಾರ್ಗದರ್ಶಕ ಸೂತ್ರಗಳನ್ನು ಸೂಕ್ತವಾಗಿ ಸೇರಿಸಿ 
ಅಂತರ ರಾಜ್ಯ ಜಲವಿವಾದ ಅಧಿನಿಯಮವನ್ನು ತಿದ್ದುಪಡಿ ಮಾಡಬೇಕೆಂದು 
ಕರ್ನಾಟಕವು ಉದ್ದಕ್ಕೂ ಒತ್ತಾಯಿಸುತ್ತಲೇ ಬಂದಿದೆ. 


* ನವದೆಹಲಿಯಲ್ಲಿ 1987 ಸೆಪ್ಟೆಂಬರ್ 9 ರಂದು ನಡೆದ ರಾಷ್ಟ್ರೀಯ 
ಜಲಸಂಪನ್ಮೂಲ ಪರಿಷತ್‌ನ ಎರಡನೇ ಸಭೆಯಲ್ಲಿ ನಿರ್ಣಯಿಸಲಾದ 
ರಾಷ್ಟ್ರೀಯ ಜಲನೀತಿ ಜಲ ಪ್ರಮಾಣ ನಿರ್ಧರಿಸುವ ಮತ್ತು ನೀರು ಹಂಚಿಕೆಗೆ 
ಸಂಬಂಧಪಟ್ಟ ನಿರ್ದಿಷ್ಟ ಮಾರ್ಗಸೂಚಿಗಳನ್ನು ಅಳವಡಿಸಿಲ್ಲ. ಕರ್ನಾಟಕವು 
ರಾಷ್ಟ್ರೀಯ ಜಲನೀತಿ ಸಂಪನ್ಮೂಲ ಪರಿಷತ್ ನಂಥ ಪ್ರಮುಖ ವೇದಿಕೆಗಳಲ್ಲಿ 
ನೀರು ಹಂಚಿಕೆಗೆ ಸಂಬಂಧಿಸಿದ ನಿರ್ದಿಷ್ಟ ಮಾರ್ಗಸೂಚಿಗಳ ಅಗತ್ಯಗಳ ಬಗ್ಗೆ 
ಒತ್ತಾಯಿಸುತ್ತಾ ಬಂದಿದೆ. ಕರ್ನಾಟಕವು ವಿಶಾಲ ತಳಹದಿಯ ಮೇಲೆ ರಚಿಸಲಾದ 
ಮಾರ್ಗಸೂಚಿಗಳನ್ನು ಕೇಂದ್ರ ಸರ್ಕಾರ ಪರಿಶೀಲಿಸಬೇಕೆಂದು ಸೂಚಿಸಿದೆ. ಈ 
ಪ್ರಯತ್ನಗಳನ್ನು ಮಾಡಿದಾಗೂ ಯಾವುದೇ ಮಾರ್ಗಸೂಚಿಗಳನ್ನು ಇದುವರೆವಿಗೂ 
ರೂಪಿಸಲಾಗಿಲ್ಲ. 


ಇದುವರೆವಿಗೂ ರಚಿತವಾದ ಪ್ರತಿಯೊಂದು ನ್ಯಾಯ ಪಂಚಾಯ್ತಿ ಅಥವಾ 
ಆಯೋಗವು, ಯಾವುದೇ ಮಾರ್ಗಸೂಚಿಗಳಿಲ್ಲದೆ ನ್ಯಾಯ ಪಂಚಾಯ್ತಿ ಅಥವಾ 
ಆಯೋಗವು, ಯಾವುದೇ ಮಾರ್ಗಸೂಚಿಗಳಿಲ್ಲದೆ ತನ್ನದೇ ಆದ ರೀತಿಯಲ್ಲಿ 
ಕಾರ್ಯ ನಿರ್ವಹಿಸಿದೆ. ನ್ಯಾಯ ಪಂಚಾಯ್ತಿಗಳ ಕಾರ್ಯ ನಿರ್ವಹಿಸುವಂತಾಗಲು 
ಸೂಕ್ತ ಮಾರ್ಗದರ್ಶಕ ಸೂತ್ರಗಳಿರುವ ರಾಷ್ಟ್ರೀಯ ಜಲನೀತಿಯೊಂದನ್ನು 
ರೂಪಿಸುವ ತುರ್ತು ಅಗತ್ಯವಿದೆ. ಇಂಥ ಜಲನೀತಿ ಅಂತಿಮರೂಪ 
ಪಡೆಯುವಂತಾಗಲು ನಿರ್ದಿಷ್ಟ ಕಾಲಮಿತಿಯನ್ನೂ ಹಾಕಿಕೊಳ್ಳಬೇಕು. 


128 


ಕಾವೇರಿ ಹರಿದು ಬಂದ ದಾರಿ 


ತಮಿಳುನಾಡು ರೈತರ ಬಗ್ಗೆ ಕರ್ನಾಟಕ ತೋರಿರುವ ಸೌಹಾರ್ದ 


ಸಂಕಷ್ಟದಲ್ಲಿರುವವರ ನೆರವಿಗೆ ಧಾವಿಸುವುದು ಕನ್ನಡಿಗರ ಸತ್ 
ಪರಂಪರೆ. ಈ ಪರಂಪರೆಗನುಗುಣವಾಗಿ, ತಮಿಳುನಾಡಿನ ನದಿ ಮುಖಜ 
ಭೂಮಿಯಲ್ಲಿನ ಸಾಂಬಾ ಬೆಳೆ ನೀರಿನ ಅಭಾವದ ಸಂಕಷ್ಟಕ್ಕೆ ಸಿಲುಕಿದಾಗೆಲ್ಲ, 
ಅದರ ರಕ್ಷಣೆಗೆ ಕರ್ನಾಟಕ ಧಾವಿಸಿದೆ. ನೀರಿಗಾಗಿ ತಮಿಳುನಾಡು ಮಾಡಿಕೊಂಡ 
ಮನವಿಯನ್ವಯ ಕರ್ನಾಟಕ ತನ್ನ ಜಲಾಶಯಗಳಿಂದ ನೀರು ಬಿಟ್ಟು ಉದಾತ್ತ 
ಭಾವ ತೋರಿದೆ. ಇಂಥ ಜೀವಂತ ಉದಾಹರಣೆಗಳಿದ್ದರೂ ತಮಿಳುನಾಡು 
ವಿವಾದದ ಸೌಹಾರ್ದಯುತ ಇತ್ಯರ್ಥಕ್ಕಾಗಿ ಸಂಧಾನಗಳಿಗೆ ಬರಲು ಸಿದ್ಧವಿಲ್ಲ . 


ಕರ್ನಾಟಕದಲ್ಲಿ ಜಲವಿದ್ಯುತ್ ಯೋಜನೆಗಳು 


ಕಾವೇರಿ ಕಣಿವೆ ಪ್ರದೇಶದ ರಾಜ್ಯದಲ್ಲಿ ಸ್ವತಂತ್ರ ಯೋಜನೆಗಳ ಮೂಲಕ ಪ್ರತಿ 
ರಾಜ್ಯವು ಅಥವಾ ಗಡಿಯಿಂದ ಬಂಧಿತವಾಗಿರುವ ಪ್ರದೇಶಗಳಲ್ಲಿ ಜಂಟಿಯಾಗಿ 
ಹಲವು ರಾಜ್ಯಗಳು ಜಲವಿದ್ಯುತ್ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲು 
ಸಾಕಷ್ಟು ಅವಕಾಶವಿದೆ. ಕರ್ನಾಟಕ -ತಮಿಳುನಾಡು ಗಡಿಯಲ್ಲಿರುವ ಕರ್ನಾಟಕದ 
ಮೇಕೆದಾಟು ಜಲವಿದ್ಯುತ್ ಯೋಜನೆ ಹಾಗೂ ತಮಿಳುನಾಡಿನ ಹೊಗೇನಕಲ್ 
ಜಲವಿದ್ಯುತ್ ಯೋಜನೆ ಇವುಗಳನ್ನು ಪರಸ್ಪರ ಹೋಲಿಸಲಾಗದು. ತಮಿಳುನಾಡು 
ಯೋಜನೆಯಿಂದ ಕರ್ನಾಟಕದ ಬಹುಭೂಮಿ ಮುಳುಗಡೆಯಾಗುವುದರಿಂದ , 
ಅಂಥ ಯೋಜನೆಗೆ ಕರ್ನಾಟಕ ಒಪ್ಪುವುದಿಲ್ಲ. ಆದರೆ ಇದಕ್ಕೆ ಹೋಲಿಸಿದರೆ 
ಮೇಕೆದಾಟು ಜಲವಿದ್ಯುತ್ ಯೋಜನೆ ಉತ್ತಮ . ಇಲ್ಲಿ ನಿರ್ಮಿಸುವ ಜಲಾಶಯ 
ಕಾವೇರಿಯಿಂದ ಬೆಂಗಳೂರಿಗೆ ನೀರು ಒದಗಿಸುವ ಜಲಾಗಾರವಾಗುವುದಷ್ಟೇ 
ಅಲ್ಲದೆ ವಿದ್ಯುತ್ ಉತ್ಪಾದನೆಗೆ ನೆರವಾಗುತ್ತದೆ. ಇದು ತಮಿಳುನಾಡಿಗೆ ಸಮತೋಲನ 
ಜಲಾಶಯದಂತಾಗುವುದರಿಂದ ಮೆಟ್ಟೂರು ಜಲಾಶಯಕ್ಕೆ ಸಕಾಲಕ್ಕೆ ನೀರನ್ನು 
ಬಿಟ್ಟು ನದಿ ಮುಖಜ ಭೂಮಿಯಲ್ಲಿನ ಬೆಳೆಯನ್ನು ಸಂರಕ್ಷಿಸಬಹುದು. 
ದುರದೃಷ್ಟವಶಾತ್ ಈ ಯೋಜನೆಗೆ ತಮಿಳುನಾಡು ತಡೆಯೊಡ್ಡುತ್ತಿದ್ದು , ಉಭಯ 
ರಾಜ್ಯಗಳಿಗೂ ಲಾಭವಾಗುವುದನ್ನು ತಪ್ಪಿಸುತ್ತಿದೆ. 

( 1991 -92ರಲ್ಲಿ ಕರ್ನಾಟಕದ ನೀರಾವರಿ ಇಲಾಖೆ ಪ್ರಕಟಿಸಿರುವ 'ಕಾವೇರಿ ಜಲವಿವಾದ 
ನೀರಿಗಾಗಿ ಶತಮಾನದ ಬವಣೆ' ವರದಿಯಿಂದ ಆಯ್ದ ಭಾಗ ) 


* * * 


129 


ಕಾವೇರಿ ಕಣಿವೆಯ ಅಂತರ್ಜಲ ಸಂಪನ್ಮೂಲ 


ಟಿ. ಎಂ . ಶಿವಶಂಕರ್ 


ಮೇಲ್ದಲವನ್ನು ಕಣ್ಣಲ್ಲಿ ಅಳೆಯಬಹುದು. ಆದರೆ ಭೂಮಿಯಲ್ಲಿ ಅಡಗಿರುವ 
ಅಂತರ್ಜಲದ ಪ್ರಮಾಣ ಅರಿಯುವುದಾದರೂ ಹೇಗೆ? ತಮಿಳುನಾಡಿಗೆ ಸೇರಿರುವ 
ಜಲಾನಯನದಲ್ಲಿ ಕೇವಲ 50 ಕೋಟಿ ರೂಪಾತಿ ಖರ್ಚು ಮಾಡಿದರೆ ಸಾಕು 
3,63,400 ಹೆಕ್ಟೇರು ಭೂಮಿಯನ್ನು ತಣಿಸುವಷ್ಟು ನೀರು ಲಭ್ಯವಿದೆ. 


ತುಂಬ ಕ್ಲಿಷ್ಟಕರ ಸಮಸ್ಯೆಗೆ ಕೆಲವೊಮ್ಮೆ ತುಂಬ ಸರಳ ಪರಿಹಾರ ಇರುತ್ತದೆ. 
ಕಾವೇರಿ ಜಲವಿವಾದದ ಬಗ್ಗೆ ಹಾಗಂದುಕೊಳ್ಳುವುದೇ ತಿಳಿಗೇಡಿತನ ಎನಿಸುವಂತಹ 
ಪರಿಸ್ಥಿತಿಯಿರುವಾಗಲೂ ಅಂತಹ ಆಶೆಯೇನೂ ತಪ್ಪಲ್ಲವಷ್ಟೇ ಅಲ್ಲದೆ, ಸ್ವಲ್ಪ 
ತಾಳ್ಮೆಯಿಂದ ಯೋಚಿಸಿದಾಗ, ಏಕಾಗಬಾರದು ಎನಿಸಲೂಬಹುದು. ಅದಕ್ಕೆ 
ಕಾರಣವೆಂದರೆ ಪ್ರಸ್ತುತ ವಿವಾದದಲ್ಲಿ ಕಾವೇರಿ ನೀರಿಗೆ ಸಂಬಂಧಿಸಿದಂತಹ ಒಂದು 
ಅತಿಮುಖ್ಯ ಅಂಶ ರಾಜಕಾರಣಿಗಳ , ಸಮಾಜ ಮುಖಂಡರ, ಸಾರ್ವಜನಿಕರ 
ಚರ್ಚೆಯ ವ್ಯಾಪ್ತಿಯಲ್ಲಿ ಕಾಣಬರದಿರುವುದು. ಅದೇ ಕಾಣದ ಕಾವೇರಿಯ 
ನೀರಿನ ಬಳಕೆ, ಕಾಣದ ಕಾವೇರಿಯೆಂದರೆ, ಭೂಗರ್ಭದಲ್ಲಿ ಪ್ರವಹಿಸುತ್ತಿರುವ 
ಗುಪ್ತಗಾಮಿನಿ. 
- ಇದನ್ನು ಇನ್ನೂ ಸರಳವಾಗಿ ಒಂದು ಉದಾಹರಣೆಗೆ ಮೂಲಕ 
ಹೇಳಬಹುದು. ನಿಮ್ಮ ಮನೆಯ ಕೊಳಾಯಿನಲ್ಲಿ ದಿನವೊಂದಕ್ಕೆ 40 ಬಕೆಟ್ ನೀರು 
ಬರುತ್ತಿದೆಯೆನ್ನಿ . ಆ ಕೊಳಾಯಿಗೆ ಲಗತ್ತಾಗಿರುವ ಕೊಳವೆಯಲ್ಲಿ ನಿಮ್ಮ ಕಣ್ಣಿಗೆ 
ಕಾಣದಂತೆ ಒಂದು ಸಣ್ಣ ರಂಧ್ರವಿದೆಯೆಂದುಕೊಳ್ಳಿ, ನಿಮ್ಮ ಮನೆಯ ಮೀಟರ್ 
ಲೆಕ್ಕದಂತೆ ನೀವು ದಿನವೊಂದಕ್ಕೆ 100 ಬಕೆಟ್ ನೀರನ್ನೆ ತೆಗೆದುಕೊಳ್ಳುತ್ತಿರಬಹುದು. 
ಆದರೆ ನಿಮಗೆ ಲಭ್ಯವಾಗಿರುವುದು 40 ಬಕೆಟ್ ಮಾತ್ರ. ಉಳಿದ 60 ಬಕೆಟ್‌ನಷ್ಟು 
ನೀರು ನೆಲದಲ್ಲಿ ಸೋರಿಹೋಗುತ್ತಿದೆ. ಈಗ ಯೋಚಿಸಿ ನೋಡಿ. ಈ 60 
ಬಕೆಟ್ ನೀರನ್ನು ದಕ್ಕಿಸಿಕೊಳ್ಳುವ ಯೋಜನೆ ಮಾಡದೆ , ಕೇವಲ 40 ಬಕೆಟ್ 
ನೀರಿಗಾಗಿ ನೀವು, ನಿಮ್ಮ ಮನೆ ಮಾಲೀಕರೊಂದಿಗೂ ಬಾಡಿಗೆದಾರರೊಂದಿಗೂ 
ಪರಸ್ಪರ ಜಗಳವಾಡಿದರೆ ಅದು ಎಷ್ಟರ ಮಟ್ಟಿಗೆ ವಿವೇಕ ಎನಿಸಿಕೊಳ್ಳುತ್ತದೆ? 


130 


ಕಾವೇರಿ ಹರಿದು ಬಂದ ದಾರಿ 


ಅಂತರ್ಜಲ: ಕಾವೇರಿಯ ಜಲವಿವಾದ ಹರಿಯುವ ನೀರಿಗೆ ಮಾತ್ರ 
ಸಂಬಂಧಿಸಿದ್ದೆಂದು ಸುಮ್ಮನೆ ಕೂರಬಾರದು. ಮೇಲ್ದಲವನ್ನು ಕಣ್ಣಿನಲ್ಲಿ 
ಅಳೆಯಬಹುದು. ಆದರೆ ಭೂಮಿಯಲ್ಲಿ ಅಡಗಿದ ಅಂತರ್ಜಲವನ್ನು 
ಅರಿಯುವುದಾದರೂ ಹೇಗೆ? ಕಾವೇರಿ ಜಲಾನಯನದ ನೀರು ಹಂಚಿಕೆಯನ್ನು 
ಕುರಿತು ಚರ್ಚಿಸುವಾಗ ಅಂತರ್ಜಲದ ಒಟ್ಟು ಪ್ರಮಾಣದ ಅಡಕದ ಬಗ್ಗೆ ಲೆಕ್ಕ 
ಹಾಕಬೇಕು. ಇದು ಗಂಭೀರವಾಗಿ ಪರಿಗಣಿಸುವಂತಹ ವಿಷಯ . 
* ಈಗಾಗಲೇ ತಿಳಿದಿರುವಂತೆ ಕರ್ನಾಟಕದ ಘಟ್ಟ ಪ್ರದೇಶಗಳಲ್ಲಿ ಬೀಳುವ 
ಮಳೆಯ ನೀರಿನ ಶೇ .80 ಭಾಗ ರಭಸದಿಂದ ಕಣಿವೆಗಳಲ್ಲಿ ಧುಮುಕಿ 
ತಮಿಳುನಾಡಿನತ್ತ ದೌಡಾಯಿಸುತ್ತದೆ. ಇದಕ್ಕೆ ಭೌಗೋಳಿಕ ಇಳಿಜಾರೇ ಕಾರಣ . 
ಹೀಗೆ ಓಟ ಕೀಳಲು ಈ ನೆಲದ ಗಟ್ಟಿ ಮತ್ತು ಪದರ ರಹಿತ ಹಾಸುಬಂಡೆಗಳು 
ಇನ್ನೊಂದು ಕಾರಣ . ಇಂತಹ ಶಿಲಾರಚನೆ ಅಂತರ್ಜಲದ ಅಡಕಕ್ಕೆ ತದ್ವಿರುದ್ದಗುಣ 
ಹೊಂದಿರುವಂತಹ ನಿಸರ್ಗದ ಶಾಪ ಕೂಡ. ಒಂದು ವೇಳೆ ಅಲ್ಲಲ್ಲಿ ಶಿಥಿಲ 
ಬಂಡೆಗಳಲ್ಲಿ ಲೋಮಕ್ರಿಯೆಯಿಂದ ಅಂತರ್ಜಲದ ಸೆಲೆ ರೂಪುಗೊಂಡರೂ 
ಭಾರಿ ಇಳಿಜಾರಿನ ದಿಶೆಯಿಂದ ಗುರುತ್ವಾಕರ್ಷಣೆಗೆ ಒಳಗಾದ ಅಂತರ್ಜಲ ಅಲ್ಲಿ 
ನಿಲ್ಲಲಾಗದೆ ತಗ್ಗು ಪ್ರದೇಶದತ್ತ ಸರಿದುಬಿಡುತ್ತದೆ. ಈ ಜಲಾನಯನ ಪ್ರದೇಶಗಳೇ 
ಆಳಕ್ಕೆ ಇಳಿಯದ ಭೂಜಲ, ಸ್ಥಿರಮಟ್ಟದಲ್ಲಿ ಉಳಿದು ತೋಡುಬಾವಿಗಳು 
ಹೆಚ್ಚಾದಂತೆ ಇದ್ದ ಭೂಜಲವೆಲ್ಲ ಬರಿದಾಗಿದೆ. ಕೆಲವಷ್ಟು ಭಾಗದಲ್ಲಿ ಕುಡಿಯುವ 
ನೀರಿಗೂ ತೊಂದರೆ ಅನುಭವಿಸುತ್ತಿರುವುದನ್ನು ಕಾಣಬಹುದು. ಅಂತರ್ಜಲದ 
ಆಸರೆ ಕೈತಪ್ಪಿದಾಗ, ಹಸುರು ಕಾಡುಗಳೆಲ್ಲ ಒಣಗಿ, ಇದರ ಹೊಡೆತ ಮುಂಗಾರು 
ಮಳೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದರ ಫಲವಾಗಿಯೇ ಕೊಡಗು, 
ಭಾಗಮಂಡಲಗಳಲ್ಲಿ ಸುರಿಯುವ ಮಳೆಯ ಪ್ರಮಾಣ ಕ್ಷೀಣಿಸುತ್ತಿದೆ. ಇಡೀ 
ಕಾವೇರಿ ಜಲಾನಯನದಲ್ಲಿ ಅಂತರ್ಜಲಾವೃತ ಪ್ರದೇಶದ ಬಗ್ಗೆ ಲೆಕ್ಕಾಚಾರ 
ಹಾಕಿದರೆ, ಬಹುಶಃ ಕರ್ನಾಟಕದ ಪಾಲು ಅತಿ ಕಡಿಮೆಯೇ . ಶೇಕಡ 40 
ಭಾಗಕ್ಕಿಂತ ಕಡಿಮೆ ಪ್ರಮಾಣದ ಅಂತರ್ಜಲ ಸಂಪತ್ತನ್ನು ಹೊಂದಿರುವ ನಮ್ಮ 
ರಾಜ್ಯವನ್ನು ತಮಿಳುನಾಡಿಗೆ ಹೋಲಿಸಿದರೆ ಈ ಅಂತರ ಅಜಗಜಾಂತರ . 

- ಭೂಜಲ ಬಳಕೆ : ಈ ದಿಶೆಯಲ್ಲಿ ಅಂತರ್ಜಲದ ಅಡಕದ ಬಗ್ಗೆ 
ವಿಶ್ವಸಂಸ್ಥೆ ಅಭಿವೃದ್ದಿ ಕಾರ್ಯಕ್ರಮದ ಘಟಕ ಇದರ ಅಂಕೆ , ಅಂಶವನ್ನು 
ಗುಣಿಸಿ, ಭಾಗಿಸಿ ಒಂದು ಅಂದಾಜು ವರದಿ ಸಿದ್ಧಪಡಿಸಿದೆ. ಅದರ ವಿವರ 
ಗಮನ ಸೆಳೆಯುವಂತಹದು. ರಾಜ್ಯದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ 
ಸುಮಾರು 325 ಕೋಟಿರೂಪಾಯಿಗಳನ್ನು ವಿನಿಯೋಗಿಸಿ ಅಂತರ್ಜಲವನ್ನು 
ಹೊರಗೆ ಬಳಸಿಕೊಂಡಲ್ಲಿ ಸುಮಾರು 50,000 ಹೆಕ್ಟೇರ್ ಜಮೀನನ್ನು 


131 


ಕಾವೇರಿ ಹರಿದು ಬಂದ ದಾರಿ 


ಅಭಿವೃದ್ಧಿಪಡಿಸಲಾದೀತು. ಆದರೆ ತಮಿಳುನಾಡಿಗೆ ಸೇರಿದ ಜಲಾನಯನದಲ್ಲಿ 
ಕೇವಲ 50 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಅಂತರ್ಜಲ 
ಬಗೆದರೆ, ಅದರಿಂದ ಸುಮಾರು 3,63,400 ಹೆಕ್ಟೇರ್ ಜಮೀನಿಗೆ ಯಥೇಚ್ಛ 
ನೀರುಣಿಸಬಹುದು. ಕರ್ನಾಟಕದ ಕಾವೇರಿ ಜಲಾನಯನ ಪ್ರದೇಶವು ಗಡುಸು 
ಶಿಲೆಗಳಿಂದ ಆವೃತವಾಗಿದ್ದು, ಇಳಿಜಾರು ಪ್ರದೇಶವಾದ ಕಾರಣ ಮೇಲ್ಮೀರು 
ಭೂಮಿಯ ಅಡಿಯಲ್ಲಿ ನುಸುಳುವುದಕ್ಕಿಂತ ನೆಲದ ಮೇಲೆ ವೇಗವಾಗಿ ಹರಿದು 
ಹೋಗುವ ಪ್ರಮಾಣವೇ ಅಧಿಕವಾಗಿದೆ. ನೂರಾರು ಆಳದ ಕೊಳವೆ ಬಾವಿಗಳನ್ನು 
ನಿರ್ಮಿಸಿದರೂ ಪ್ರಯೋಜನ ಇಲ್ಲ. 

ಆದರೆ, ತಮಿಳುನಾಡಿನ ಕಾವೇರಿ ಜಲಾನಯನದ ಪರಿಸ್ಥಿತಿ ಕರ್ನಾಟಕದ 
ಪರಿಸ್ಥಿತಿಗೆ ತದ್ವಿರುದ್ಧ. ವಿಶೇಷವಾಗಿ ತಮಿಳುನಾಡಿನ ಮುಖಜ ಭೂಮಿಯಲ್ಲಿ 
ಕಾವೇರಿ ನದಿ ನೂರಾರು ಚದರ ಕಿಲೋಮೀಟರ್ ವಿಸ್ತೀರ್ಣದಾದ್ಯಂತ ನೆಲಮಟ್ಟದಲ್ಲಿ 
ಕವಲು ಕವಲಾಗಿ ಹರಿಯುತ್ತದೆ. ಮೇಲಾಗಿ ಇಲ್ಲಿರುವ ಮೆಕ್ಕಲು ಮಣ್ಣು 
ಮತ್ತು ಜಲಶಿಲೆಗಳಲ್ಲಿ ಮೇಲ್ಮೀರು ಧಾರಾಳವಾಗಿ ಹಿಂಗಿ ಅಂತರ್ಜಲವಾಗುವ 
ಅನುಕೂಲತೆಯನ್ನು ನಿಸರ್ಗವೇ ಸೃಷ್ಟಿಸಿದೆ. ತೋಡುಬಾವಿಗಳನ್ನು ನಿರ್ಮಿಸಿದರೆ 
ಕೈಗೆಟುಕುವಷ್ಟು ಅಂತರ್ಜಲವನ್ನು ಸಮೃದ್ಧವಾಗಿ ಪಡೆಯಬಹುದು. 

- ಮೆಟ್ಟೂರು ಮತ್ತು ತಮಿಳುನಾಡಿನ ಇತರೆ ಜಲಾಶಯಗಳಿಂದ ಹೊರಚೆಲ್ಲಿದ 
ಒಟ್ಟು ನೀರು ಮುಖಜಭೂಮಿಯ ನೆಲವನ್ನು ಪೂರ್ತ ಒದ್ದೆಯಾಗಿಸುತ್ತದೆ. 
ಈ ನೆಲವೆಲ್ಲಾ ಅಂತರ್ಜಲದ ಅಡಕದಿಂದ ತುಂಬಿ ತುಳುಕಿಸಿ ತೃಪ್ತ ಹಂತ 
ತಲಪಿದೆ. ಇದರಿಂದ ಹಿಂಗಾರು ಭಾರಿ ಮಳೆಯು ಮುಖಜಭೂಮಿಯ ನೆಲದ 
ಮೇಲೆ ಸುರಿದರೂ ಅದರ ಸ್ವಲ್ಪ ಭಾಗ ಕೂಡ ಅಂತರ್ಜಲವಾಗಿ ಪರಿವರ್ತಿಸದೆ 
ವೃಥಾ ಹರಿದು ಸಮುದ್ರದ ಪಾಲಾಗುತ್ತದೆ. ಈ ಪ್ರದೇಶಗಳಲ್ಲಿ ಅಂತರ್ಜಲ 
ತನ್ನ ಸ್ಥಿರಮಟ್ಟ ತಲಪಿದ ಕಾರಣ ಮೇಲ್ಮೀರಿನ ಕೊಂಚ ಶೇಕಡಾಂಶವನ್ನು 
ತನ್ನಲ್ಲಿ ಅಡಗಿಸಿ ಕೊಳ್ಳುವುದನ್ನು ನಿರಾಕರಿಸುತ್ತದೆ. ಮೇಲ್ನೋರು ಅನ್ಯಾಯವಾಗಿ 
ವ್ಯರ್ಥವಾಗುವ ಜೊತೆಗೆ ಭೂಮಿಯಲ್ಲಿ ಅಡಗಿದ ಜಲ ನೆಲದೊಳಗೆ ಜಿನುಗುತ್ತ 
ಸಮುದ್ರದ ಪಾಲಾಗುತ್ತದೆ. 

* ಹೀಗೆ ವ್ಯರ್ಥವಾಗುವ ಅಂತರ್ಜಲವನ್ನು ಬಗೆದು ಆ ವಲಯದ ಜಮೀನಿಗೆ 
ಉಣಿಸಿದಲ್ಲಿ ಮೇಲ್ಮೀರಿನ ತಗಾದೆ ತಪ್ಪುವುದು. ಇದಕ್ಕೆ ತಗಲುವ ವಿದ್ಯುಚ್ಛಕ್ತಿಯ 
ಮೊತ್ತ ಗಣನೆಗೆ ಬಾರದಂತಹದು. ಏಕೆಂದರೆ ಕಡಿಮೆ ಆಳದ ಬಾವಿಗಳಲ್ಲಿ 
ನೀರೆತ್ತುವುದರಿಂದ ಅವೆಲ್ಲಾ ದುಬಾರಿ ಆಗಲಾರದು. ಬಹಳ ಕಾಲ ಅಂತರ್ಜಲವನ್ನು 
ಉಪಯೋಗಿಸದಿದ್ದರೆ ಅಂತರ್ಜಲಕ್ಕೆ ಚವಳು ಸೇರುವುದು ಸಾಮಾನ್ಯ . ಈ 


132 


ಕಾವೇರಿ ಹರಿದು ಬಂದ ದಾರಿ | 


ಮುಖಜಭೂಮಿಯ ಅಂತರ್ಜಲಕ್ಕೆ ಮತ್ತಷ್ಟು ಉಪ್ಪಿನ ಅಂಶ ಸೇರಬಾರದೆಂದರೆ 
ತಮಿಳುನಾಡು ಆ ಭೂಜಲವನ್ನು ವ್ಯವಸ್ಥಿತವಾಗಿ ಬಳಸಿಕೊಳ್ಳಬೇಕು. 

ಮುಂಗಾರು ಮಳೆಯ ಸಂಪೂರ್ಣ ಪ್ರಯೋಜನ ಪಡೆಯುವ ಈ 
ಮುಖಜ ಭೂಮಿಗಳ ಮೇಲೆ ಹಿಂಗಾರು ಮಳೆ ಅಡ್ಡಾದಿಡ್ಡಿಯಾಗಿ ಸುರಿಯುತ್ತದೆ. 
ಇದರಿಂದ ಸುಮಾರು 9,300 ಎಂ . ಎಂ .ಕ್ಯೂಬಿಕ್ ಮೀಟರ್‌ನಷ್ಟು ( 328ಟಿ . 
ಎಂ . ಸಿ) ಅಂತರ್ಜಲ ಸೇರಲು ಸಾಧ್ಯವೆಂದು ಯು .ಎನ್. ಡಿ. ಪಿ. ವರದಿ 
ಮಾಡಿದೆ. ಆದರೆ ಹೀಗೆ ಶೇಖರವಾದ ಅಂತರ್ಜಲಪ್ರಮಾಣದಲ್ಲಿ ಸುಮಾರು 
7,000 ಎಂ . ಎಂ . ಕ್ಯೂಬಿಕ್ ಮೀಟರ್‌ನಷ್ಟು ( 247 ಟಿ. ಎಂ . ಸಿ.) ಅಪಾರ 
ಅಂತರ್ಜಲ ಪ್ರಯೋಜನಕ್ಕೆ ಬಾರದೆ ಸಮುದ್ರ ಸೇರುತ್ತದೆ. ಕೋಲೋರೋಂ 
ಮುಖಜಭೂಮಿ ಒಂದರಿಂದಲೇ ವ್ಯರ್ಥವಾಗುವ ಭೂಜಲ ಸುಮಾರು 3,300 
ಎಂ . ಎಂ .ಕ್ಯೂಬಿಕ್ ಮೀಟರ್‌ಗಳೆಂದಾಗ ವ್ಯರ್ಥವಾಗುವ ನೀರಿನ ಬಗ್ಗೆ 
ತಮಿಳುನಾಡು ಲೆಕ್ಕಾಚಾರವನ್ನು ಏಕೆ ಇಡಬಾರದು ? ನಿರಂತರವಾಗಿ ಮೇಲ್ದಲ 
ಮತ್ತು ಭೂಜಲವನ್ನು ವ್ಯರ್ಥ ಮಾಡುತ್ತಿರುವ ತಮಿಳುನಾಡಿನ ಧೋರಣೆಯತ್ತ 
ಕೇಂದ್ರ ಜಲಮಂಡಳಿ ಪರಿಣಾಮಕಾರಿಯಾಗಿ ಗಮನ ಹರಿಸಬೇಕಾಗಿದೆ. ಕಾವೇರಿ 
ಜಲಾನಯನದಲ್ಲಿ ಅಂತರ್ಜಲ ಪಾತ್ರದತ್ತ ಗಮನ ಹರಿಸುವುದು ಅವಶ್ಯವೆನಿಸಿದೆ. 

ಹೀಗೆ ವೃಥಾ ಹಾಳಾಗಿ ಹೋಗಲು ಬಿಡುತ್ತಿರುವ ಜಲಸಂಪತ್ತನ್ನು 
ತಮಿಳುನಾಡು ವ್ಯವಸ್ಥಿತ ರೀತಿಯಲ್ಲಿ ಉಪಯೋಗಿಸಿಕೊಂಡಿದ್ದೇ ಆದಲ್ಲಿ, ಬಹುಶಃ 
ಕಾವೇರಿ ನೀರಿನ ಹಂಚಿಕೆಯಲ್ಲಿ ಸಮಸ್ಯೆ ತಲೆದೋರುವುದೇ ಇಲ್ಲ. 

ಕಾಣದ ಕಾವೇರಿಯ ಹೊರಹೊಮ್ಮಿಸಲು ಭಗೀರಥ ಪ್ರಯತ್ನ ಬೇಕು. 


* * * 


133 


ಪರ್ಯಾಯ ಬೆಳೆ - ಪರಿಹಾರ 

'ಡೌನ್ ಟು ಅರ್ತ್‌' ವರದಿ 


ನ್ಯಾಯಾಲಯ ತೀರ್ಮಾನಿಸಲಾಗದ ಸಮಸ್ಯೆಗಳನ್ನು ಸ್ವತಃ ರೈತರೇ 
ತೀರ್ಮಾನಿಸುವ ಸಾಧ್ಯತೆ ತೆರೆದಿದೆ. ತಮಿಳುನಾಡು ರೈತರು ಬೆಳೆ ಬೆಳೆಯುವ 
ಕ್ರಮಗಳನ್ನು ಬದಲಾಯಿಸಬೇಕು. ಅಗಾಧ ಪ್ರಮಾಣದ ನೀರು ಉಳಿಸಬಹುದು. 
ಬಳಸಿದ ನೀರಿಗಷ್ಟೇ ಕಂದಾಯ ಕಟ್ಟುವುದಲ್ಲ; ವ್ಯರ್ಥವಾಗಿ ಹರಿಸಿದ ನೀರಿಗೂ 
ಕಂದಾಯ ಕಟ್ಟುವಂತಾಗಬೇಕು. 


. 


ಕಾವೇರಿ ಜಲ ವಿವಾದ ಕುರಿತಂತೆ ಸುದ್ದಿ ಮಾಧ್ಯಮಗಳು ಅನೇಕ ಉಪಯುಕ್ತ 
ಸಲಹೆಗಳನ್ನು ಮುಂದಿಟ್ಟಿವೆ. ನದಿ ನೀರಿನ ಹಂಚಿಕೆಯಲ್ಲಿ ಎದ್ದಿರುವ ವಿವಾದಗಳು 
ಭಾವಾವೇಶಕ್ಕೆಡೆಗೊಟ್ಟರೆ ಅದರಿಂದ ಪರಿಹಾರ ಸಿಗದು. ಎರಡೂ ರಾಜ್ಯಗಳಲ್ಲಿ 
ನೆಲ ಜಲ ಬಳಕೆಯಲ್ಲಿ ಆಗಿರುವ ಬದಲಾವಣೆಗಳ ಬಗ್ಗೆ ವಸ್ತುನಿಷ್ಠ ವಿಮರ್ಶೆ 
ಅಗತ್ಯ . ನೀರು ಅತ್ಯುತ್ತಮ ಆಸ್ತಿಯೆಂಬುದನ್ನು ಯಾರೂ ಮರೆಯುವಂತಿಲ್ಲ. 
ಅದರ ಯುಕ್ತ ಬಳಕೆಯನ್ನು ತಜ್ಞ ಫಲಾನುಭವಿಗಳಾದ ನಾವೆಲ್ಲರೂ ಕೂಡಿಯೇ 
ಮಾಡಬೇಕಾಗುತ್ತದೆ. 'ಡೌನ್ ಟು ಅರ್ಥ್' ಪತ್ರಿಕೆ, ತಮಿಳುನಾಡಿನ ರೈತರು 
ಮನಸ್ಸು ಮಾಡಿದರೆ ಹೇಗೆ ನೀರಿನ ಮಿತ ಬಳಕೆಮಾಡಿ ಬೆಳೆ ತೆಗೆಯಬಹುದೆಂಬ 
ಪರ್ಯಾಯ ಮಾರ್ಗ ಸೂಚಿಸಿದೆ. 


134 


ಕಾವೇರಿ ಹರಿದು ಬಂದ ದಾರಿ | 


ಸುಪ್ರೀಂಕೋರ್ಟ್ ಆದೇಶದಂತೆ ತಮಿಳುನಾಡಿಗೆ 6 ಟಿ . ಎಂ . ಸಿ. ನೀರು 
ಬಿಡಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಪ್ರಧಾನಿ ನರಸಿಂಹರಾವ್ ಅವರು ಸೂಚನೆ 
ನೀಡಿದ್ದು ಇತ್ತೀಚೆಗೆ ಕಾವೇರಿ ನದಿ ನೀರಿನ ವಿವಾದದ ಬಗ್ಗೆ ತೋರಿರುವ 
' ಅತಿಬುದ್ದಿವಂತಿಕೆಯ ಪರಿಹಾರೋಪಾಯಕ್ಕೆ ಉದಾಹರಣೆ. ಕಾವೇರಿ ನದಿನೀರಿನ 
ವಿವಾದ ವಾರ್ಷಿಕಸಂಪ್ರದಾಯವೇನೋ ಅನ್ನುವಷ್ಟು ಮರುಕಳಿಸುತ್ತಿದೆ . ಇದು 
ಲೋಕಸಭಾ ಚುನಾವಣಾ ವರ್ಷವೆಂಬುದನ್ನು ಮರೆಯಬಾರದು. ಎಂದೇ ಈ 
ಜಟಿಲ ಸಮಸ್ಯೆಗೆ ಸರ್ಕಾರ ಸುವರ್ಣೋಪಾಯಗಳನ್ನು ಹುಡುಕುವುದರಲ್ಲಿ | 
ಆಶ್ಚರ್ಯವೇನಿಲ್ಲ. 

ಈ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗುತ್ತಿತ್ತೇನೋ . ಆದರೆ ರಾವ್, 
ಬುದ್ದಿವಂತಿಕೆಯಿಂದ ತ್ವರೆಮಾಡಿ ಮೂವರು ತಜ್ಞರನ್ನೊಳಗೊಂಡ ಸಮಿತಿಯನ್ನು 
ರಚಿಸಿದರು. ದೆಹಲಿಯ ಜವಹರ್‌ಲಾಲ್ ವಿಶ್ವವಿದ್ಯಾಲಯದ ಉಪಕುಲಪತಿ 
ಹಾಗೂ ಕೃಷಿ ತಜ್ಞ ವೈ .ಕೆ. ಆಲಫ್ ಈ ಸಮಿತಿಯ ಅಧ್ಯಕ್ಷರು, ಸಮಿತಿಯ ಬೈಟಕ್ 
ಆಗುವುದರೊಳಗೆ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ವಾದಗಳೊಡನೆ 
ಕಣಕ್ಕಿಳಿದರು. ಪರಸ್ಪರ ರಾಡಿ ಎರಚಿದರು. .. 

ಇಂಥ ಗಂಭೀರ ಸಮಸ್ಯೆಗಳಿಗೆ ರಾಜಕಾರಣಿಗಳು ಎಂದೂ ಶಾಶ್ವತ 
ಪರಿಹಾರ ಸೂಚಿಸುವುದಿಲ್ಲ. ಕಾವೇರಿ ಜಲವಿವಾದವೆಂದರೆ ಅದು ಕೃಷಿಕರ 
ಮತಗಿಟ್ಟಿಸಲು ಸದಾ ನವೀಕರಿಸಬಹುದಾದ ಸಂಪನ್ಮೂಲ, ಇಲ್ಲಿ ನಾವು 
ಒತ್ತುಕೊಡಬೇಕಾದದ್ದು ಲಭ್ಯವಿರುವ ಜಲಸಂಪನ್ಮೂಲವನ್ನು ಅರ್ಥಪೂರ್ಣವಾಗಿ 
ಬಳಸಿ ಹೇಗೆ ಬದಲಾವಣೆಯ ಹೊಸಮಾರ್ಗ ತುಳಿಯಬಹುದು ಎಂಬುದಕ್ಕೆ 
ಜಲಸಂಪನ್ಮೂಲದ ಯೋಗ್ಯ ಬಳಕೆಯ ಬಗ್ಗೆ ನಮ್ಮ ದೃಷ್ಟಿ ಬದಲಾಗಬೇಕಾಗಿದೆ. 
ಪರ್ಯಾಯ ಬೆಳೆ ಪದ್ಧತಿ ಅನುಸರಿಸಿ ಬುದ್ದಿವಂತಿಕೆ ತೋರಬೇಕಾದ ಸಂದರ್ಭ 
ಇದೀಗ ಎದುರಾಗಿದೆ. 

ತಮಿಳುನಾಡು ಮತ್ತು ಕರ್ನಾಟಕಗಳಲ್ಲಿ ಕಾವೇರಿ ನದಿ ನೀರನ್ನು ಅವಲಂಬಿಸಿ 
ಮಾಡಿರುವ ಸಾಗುವಳಿ ಎಷ್ಟು ? ತಮಿಳುನಾಡಿನ ಸಾಗುವಳಿ 25 .4 ಲಕ್ಷ ಎಕರೆ. 
ಅದಕ್ಕೆ ವಾರ್ಷಿಕ 501 .5 ಟಿ . ಎಂ . ಸಿ . ನೀರು ಬೇಕು. ಕರ್ನಾಟಕದಲ್ಲಿ ಸಾಗುವಳಿ 
ಪ್ರಮಾಣ 21.38 ಲಕ್ಷ ಎಕರೆ. ಇದಕ್ಕೆ ವಾರ್ಷಿಕ 322.8 ಟಿ. ಎಂ . ಸಿ. ನೀರು ಬೇಕು. 
( ಕರ್ನಾಟಕ ಸರ್ಕಾರದ ನೀರಾವರಿ ಇಲಾಖೆ ಎರಡೂ ರಾಜ್ಯಗಳ ಸಾಗುವಳಿಯ 
ಪ್ರಮಾಣವನ್ನು ಕ್ರಮವಾಗಿ 28.91 ಲಕ್ಷ ಎಕರೆ, 24. 77 ಲಕ್ಷ ಎಕರೆ ಎಂದು 
ಗುರುತಿಸಿದೆ. ಸಂ .1) 

- ಹೊರನೋಟಕ್ಕೆ ಈ ಸಾಗುವಳಿ ಪ್ರಮಾಣದಲ್ಲಿ ಏಕೆ ಇಷ್ಟೊಂದು ವ್ಯತ್ಯಾಸವಿದೆ 
ಎಂದು ಕಾಣಬಹುದು. ಆದರೆ ಈ ಎರಡೂ ರಾಜ್ಯಗಳ ನೆಲದ ಮಣ್ಣಿನ 


135 


ಕಾವೇರಿ ಹರಿದು ಬಂದ ದಾರಿ 


ಗುಣ ವಿಭಿನ್ನ ಎಂಬ ಅಂಶವನ್ನು ನಾವು ಕಡೆಗಣಿಸುವಂತಿಲ್ಲ. 1934 ರಲ್ಲಿ 
ಮೆಟ್ಟೂರು ಜಲಾಶಯ ನಿರ್ಮಾಣವಾದ ಮೇಲೆ ತಮಿಳು ನಾಡಿನ 'ಕುರುವೈ ' 
ಬೆಳೆ ಗಣನೀಯ ಪ್ರಮಾಣದಲ್ಲಿ ಹಿಗ್ಗಿದೆ. ಸಾಮಾನ್ಯವಾಗಿ ಆಗಸ್ಟ್ ನಿಂದ ಜನವರಿ 
ತಿಂಗಳ ವರೆಗಿನ ಬೆಳೆಯಲ್ಲಿ ಈ ರೈತರು ' ಸಾಂಬಾ' ಬೆಳೆ ತೆಗೆಯುತ್ತಾರೆ. ಮಳೆ 
ನೀರನ್ನು ಸಂಗ್ರಹಿಸಿ ಕೃಷಿಗೆ ಈಶಾನ್ಯ ಮಳೆ ಮಾರುತಕ್ಕೆ ಮುನ್ನ ಫಸಲು ಕೈಗೆ 
ಬರುತ್ತದೆ. 1965 ರ ಸುಮಾರಿಗೆ ರೈತರ ಬೆಳೆ ಅಭಿವೃದ್ಧಿಪಡಿಸಿದ ಎ . ಡಿ. ಟಿ .27 
ಎಂಬ ಭತ್ತದ ತಳಿಯನ್ನು ಬಳಸಿ ರೈತರು ಗದ್ದೆ ಮಾಡಿದರು. ಇದರಿಂದ 
ಪ್ರೇರಿತರಾಗಿ ಸಾಗುವಳಿ ಭೂಮಿಯನ್ನು ಹಿಗ್ಗಿಸಿದರು. 1966 ಮತ್ತು 1968 ರ 
ನಡುವೆ 'ಕುರುವೈ ' ಬೆಳೆ ಬೆಳೆಯುವ ಭೂಮಿ ದ್ವಿಗುಣ ಗೊಂಡಿತು. 

'ಕುರುವೈ ' ಬೆಳೆಯ ಕೃಷಿ ನೀರಾವರಿಯಿಂದಲೇ ಕರ್ನಾಟಕದೊಡನೆ 
ತಮಿಳುನಾಡು ಘರ್ಷಣೆಗಿಳಿಯಿತು. ಜೂನ್ ಮತ್ತು ಆಗಸ್ಟ್ ತಿಂಗಳು ಕೃಷಿಗೆ 
ಅತ್ಯಂತ ನೀರಿನ ಬಳಕೆ ಇರುವ ತಿಂಗಳುಗಳು. ಅಲ್ಲದೆ ಈ ಅವಧಿಯಲ್ಲಿ ನೀರು 
ಹೆಚ್ಚು ಬಾಷ್ಟ್ರೀಕರಣವಾಗಿ ಜಲನಷ್ಟದ ಪ್ರಮಾಣ ತುಂಬ ಹೆಚ್ಚುತ್ತದೆ. ಕರ್ನಾಟಕದ 
ನೀರಾವರಿ ಅಭಿವೃದ್ಧಿಗಳು 1965 ರಿಂದ 1983ರ ವೇಳೆಗೆ ಗಣನೀಯ ಪ್ರಮಾಣದಲ್ಲಿ 
ಹೆಚ್ಚಿದೆ. ಕೃಷ್ಣರಾಜಸಾಗರ ನಿರ್ಮಾಣಕ್ಕೆ ಮೊದಲು ಕಾವೇರಿ ಆರಂಭಿಕ ನೀರಾವರಿ 
60 ,750 ಹೆಕ್ಟೇರ್‌ ಇದ್ದದ್ದು ಈಗ ಹೊಸ ಆಣೆಕಟ್ಟು ಹಾಗೂ ಅವುಗಳ ಸ್ನಾಧರಿಸಿದ 
ಸಾಗುವಳಿಯಿಂದಾಗಿ 453 ,600 ಹೆಕ್ಟೇರ್‌ಗೆ ಏರಿದೆ. 

ಈ ಅಂಕೆ ಅಂಶಗಳನ್ನು ಪರಿಶೀಲಿಸಿದಾಗ ಒಂದು ಅಂಶ ಸ್ಪಷ್ಟವಾಗಿ 
ಕಾಣುತ್ತದೆ. ಇದು ಮಾನವ ನಿರ್ಮಿತ ಸಮಸ್ಯೆ. ಇದಕ್ಕೆ ಶಾಶ್ವತ ಪರಿಹಾರ 
ಬೇಕು. ಪರಿಹಾರ ಯಾರಿಂದ ಸಾಧ್ಯ ? ಇದು ರೈತರ ಕೈಯಲ್ಲಿದೆ. ಪರಿಹಾರದ 
ಮೂಲ ಬೇರುಗಳು ಇಲ್ಲಿವೆ. ಶತಶತಮಾನಗಳಿಂದ ನಿರಂತರವಾಗಿ ನಡೆದು 
ಬಂದಿರುವ ದೂರದೃಷ್ಟಿ ಇಲ್ಲದ ಬೆಳೆ ಪದ್ಧತಿಯನ್ನು ತಮಿಳುನಾಡು ರೈತರು 
ಬದಲಾಯಿಸಿಕೊಳ್ಳಬೇಕು. 

ಸಾಂಪ್ರದಾಯಿಕ ಬೇಸಾಯ ಪದ್ಧತಿಗೆ ಈಗಿಂದೀಗಲೇ ವಿದಾಯ ಹೇಳಬೇಕು. 
ಜನರ ಭಾವನೆಗಳನ್ನಷ್ಟೇ ಪುರಸ್ಕರಿಸುತ್ತ ಹೋದರೆ ಅದಕ್ಕೆ ಕೊನೆ ಮೊದಲೆಲ್ಲಿ? 
ಲಭ್ಯ ಜಲಸಂಪನ್ಮೂಲದ ನಿಖರ ಸಮೀಕ್ಷೆ ನಡೆಸಿ ನಮ್ಮ ಬೇಡಿಕೆಯನ್ನು 
ಅದಕ್ಕನುಗುಣವಾಗಿ ಕಡಿತಗೊಳಿಸದೆ ಅನ್ಯಮಾರ್ಗವಿಲ್ಲ. ಈ ಎರಡೂ ರಾಜ್ಯದ 
ರೈತ ಮುಖಂಡರು ನಿಜಸ್ಥಿತಿಯನ್ನು ಅರಿಯಲು ಆತ್ಮಸಾಕ್ಷಿಯಾಗಿ ನಡೆದು 
ಕೊಳ್ಳಬೇಕು. 

ತಮಿಳುನಾಡು ತನ್ನ ಈಗಿನ ಭತ್ತದ ಸಾಗುವಳಿ ಪ್ರದೇಶವನ್ನು ಕೇವಲ ಶೇ .2 
ಭಾಗ ಕಡಿತಗೊಳಿಸಿದರೂ ಸಾಕು ತನ್ನ ನಗರ ನೀರಿನ ಬಳಕೆಯನ್ನು ಪೂರೈಸಿ 


136 


ಕಾವೇರಿ ಹರಿದು ಬಂದ ದಾರಿ | 


ಕೊಳ್ಳಲು ಸಾಧ್ಯ . ಇಂದಿನ ತಂತ್ರಜ್ಞಾನದ ಅಭಿವೃದ್ದಿಯ ಲಾಭ ಪಡೆಯಬೇಕು, 
ಅಷ್ಟೆ, ಅದು ಮಾಡಬೇಕಾದ್ದಿಷ್ಟೆ, ಕೃಷಿ ವಿಜ್ಞಾನಿ ಡಾ . ಸ್ವಾಮಿನಾಥನ್ ಮತ್ತು ಅವರ 
ಸಹೋದ್ಯೋಗಿಗಳು 90 ದಿನದಲ್ಲೇ ಕಟಾವಿಗೆ ಬರುವ ಭತ್ತದ ತಳಿಯೊಂದನ್ನು 
ಅಭಿವೃದ್ಧಿಗೊಳಿಸಿದ್ದಾರೆ; ಅಂದರೆ ಎ. ಡಿ. ಟಿ . 27 ಭತ್ತದ ತಳಿಗಿಂತ ಮೂವತ್ತು 
ದಿನ ಮೊದಲೇ ಇದು ಕೈಗೆ ಬರುತ್ತದೆ. ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿದರೆ | 
ಸಾಕು: ಕಾವೇರಿಯ ಹೆಚ್ಚುವರಿ ನೀರಿಗಾಗಿ ತಹ ತಹ ಪಡಬೇಕಾದ್ದಿಲ್ಲ. ಅಲ್ಲದೆ | 
ನದಿ ಕೆಳಗಿನ ಪ್ರದೇಶದಲ್ಲಿ ಹೆಚ್ಚು ನೀರು ಬೇಡದ ಹತ್ತಿ, ಸೇಂಗಾ ಬೆಳೆ | 
ತೆಗೆಯಬಹುದು. ಮೊದಮೊದಲು ಆರ್ಥಿಕ ಪೋಲಾಗುವುದು ಸಹಜ. ಕ್ರಮೇಣ 
ಇದು ಲಾಭದಾಯಕ ಬೆಳೆಯಾಗಲಿದೆ. ಸರ್ಕಾರ ಭತ್ತದ ಬೆಳೆಗೆ ನೀಡುವ 
ನೆರವನ್ನು ಅವಲಂಬಿಸಿ ಈಗಿಂದೀಗಲೇ ರೈರತು ಈ ಪರ್ಯಾಯ ಮಾರ್ಗ 
ಅನುಸರಿಸುವುದು ಲೇಸು. ಈ ಬದಲಾವಣೆ ತಂದದ್ದೆ ಆದರೆ ತಮಿಳುನಾಡಿನ 
ಆಹಾರೋತ್ಪಾದನೆಯ ಗತಿಯನ್ನೇ ಇದು ಬದಲಾಯಿಸಬಲ್ಲದು. ಅಷ್ಟೇ ಅಲ್ಲ 
ನೀರು ಅತ್ಯಮೂಲ್ಯ ಪದಾರ್ಥವೆಂಬುದನ್ನು ಎಂದೂ ಮರೆಯಬಾರದು. ಈಗಿನ 
ನೀರು ಕಂದಾಯದ ಬಗ್ಗೆ ಸಮಗ್ರ ಬದಲಾವಣೆ ಅವಶ್ಯಕ. ಬಳಸಿದ ನೀರಿಗಷ್ಟೇ 
ಕಂದಾಯ ಕಟ್ಟುವುದಲ್ಲ. ವ್ಯರ್ಥವಾಗಿ ಹರಿಸಿದ ನೀರಿಗೂ ಹಣ ತೆರುವಂತಾದರೆ 
ಮಾತ್ರ ನೀರಿನ ಬೆಲೆ ತಿಳಿದೀತು. ಇದನ್ನು ರೈತರಲ್ಲದೆ ಮತ್ತಾರು ಮಾಡಬೇಕು? 
ಸರ್ಕಾರದಿಂದ ಇದಾಗದು. ಇದನ್ನು ಎಷ್ಟು ಶೀಘ್ರವಾಗಿ ಅಳವಡಿಸಿದರೆ ಅಷ್ಟೂ 
ಕ್ಷೇಮ . ಪ್ರಾದೇಶಿಕ ಪ್ರತ್ಯೇಕತಾ ಭಾವನೆಗಳು ಬೇರು ಬಿಟ್ಟು ಅನಪೇಕ್ಷಿತ ತೊಡಕಿಗೆ 
ಅವಕಾಶ ಕೊಡುವ ಮುನ್ನ ನಾವು ಎಚ್ಚರವಹಿಸಬೇಕಾಗಿದೆ; ಜಲವಿವಾದಕ್ಕೆ 
ಶಾಶ್ವತ ತೆರೆ ಎಳೆಯ ಬೇಕಾಗಿದೆ. 

( ಡೌನ್ ಟು ಅರ್ಥ್ - ಸಂಪಾದಕೀಯ) | 


* * * 


137 


ಕನವರಿಕೆಯ ಗಂಗಾ - ಕಾವೇರಿ ಸಂಪರ್ಕ ನಾಲೆ 


ಟಿ. ಆರ್ . ಅನಂತರಾಮು 


ಉತ್ತರದ ಜೀವ ನದಿಯಾಗಿ ಹರಿಯುವ ಗಂಗಾ ದಕ್ಷಿಣಕ್ಕೆ ಸಂಜೀವಿನಿ ಆಗಲಾರಳೆ ? 
ಕಳೆದ ಹಲವು ದಶಕಗಳಿಂದ ನಮ್ಮ ಪರಿಣತರು, ಪ್ರಗತಿಶೀಲ ಚಿಂತಕರು ಕಾಣುತ್ತಿರುವ 
ಸುಂದರ ಸ್ವಪ್ನವಿದು. 


ಗಂಗಾ ನದಿಯಿಲ್ಲದ ಹಿಮಾಲಯ ಪರ್ವತವನ್ನು ನೆನೆದರೆ ನಾಗನಿಲ್ಲದ 
ನಾಗಾಭರಣನಂತೆ ಶಿಖರವೆಲ್ಲ ಬೋಳು ಬೋಳಾಗಿ ಕಂಡೀತು. ಯಮುನ, 
ಗೋಮತಿ, ಗಂಡಕ್ ,ಗೋಗ್ರ, ಭದ್ರ ನದಿಗಳಿಲ್ಲದ ಗಂಗಾ ನದಿಯ ನೋಟವೂ 
ಅಷ್ಟೆ; ಪಕ್ಕದ ಗರಿಗಳಿಲ್ಲದ ಹಕ್ಕಿಯಂತಾಗಿಬಿಡುತ್ತದೆ. 
- ಹಿಮಾಲಯದ ನದಿಗಳ ಜಾಯಮಾನವೇ ಹೀಗೆ, ಒಂದರೊಡನೊಂದು 
ತೆಕ್ಕೆ ಹಾಕಿಕೊಂಡೇ ಉತ್ತರ ಭಾರತದ ಜೀನವಾಡಿಯನ್ನು ತಮ್ಮ ಫಲವತ್ತಾದ 
ಮೆಕ್ಕಲಿನಲ್ಲಿ ಮಿಡಿಸಿವೆ; ಸೊಕ್ಕಿದಾಗ ಮಿಡಿಯುವ ಜೀವಗಳನ್ನೇ ಹೊಸಕಿ ಅತ್ತ 
ಅರಬ್ಬಿ ಸಮುದ್ರಕ್ಕೊ ಇತ್ತ ಬಂಗಾಳ ಕೊಲ್ಲಿಗೋ ನಿಷ್ಕರುಣೆಯಿಂದ ಬಿಸುಡುತ್ತವೆ. 
ಅದರಲ್ಲೂ ಗಂಗಾನದಿ ಎಂದೊಡನೆ ಭಾವಕ್ಕೆ ಹೊಸ ಚೈತನ್ಯ ಮೂಡುತ್ತದೆ. 
ನದಿಯ ಗಂಭೀರ ಚಲನೆಗೆ ನಾಸ್ತಿಕನೂ ಸೋಲುತ್ತಾನೆ. ನಿಸರ್ಗದ ತೆಕ್ಕೆಯಲ್ಲಿ 
ಮೈಮರೆಯುತ್ತಾನೆ. ಆದರೆ ಪ್ರವಾಹದ ರೌದ್ರತೆ ಕಂಡರೆ ಸಾಮಾನ್ಯನೂ ಬೆಚ್ಚುತ್ತಾನೆ. 
ಈ ನದಿಯ ಮಡಿಲಲ್ಲಿ ಪಂಡಿತ್ ನೆಹರೂ ಆರ್ಷೇಯ ಬದುಕಿನ ಕೊಂಡಿಗಳನ್ನು 
ಕಂಡರು. ನಮ್ಮ ಪರಂಪರೆಯ ಆಳ ಅಗಲಗಳನ್ನು ಹುಡುಕಿದರು. ಧಾರ್ಮಿಕ 
ಬೇರುಗಳ ಭದ್ರ ಬುನಾದಿಯಿಂದ ಗಂಗೆ ಅವರನ್ನು ದಾರ್ಶನಿಕನನ್ನಾಗಿ ಮಾಡಿತು. 
ಗಂಗಾ ನದಿಯ ಸೆಳೆತ ಭಾರತದ ಏಳುಬೀಳಿನ ಕಥೆ ಎಂದರು. ಗಂಗಾನದಿ 
ಬದುಕಿನ ಸೆಲೆ ಸಂಸ್ಕೃತಿಯ ವಾಹಿನಿ , ದೇಶದ ಮೂವತ್ತು ಕೋಟಿ ಜೀವಗಳು 
ಈ ನದಿಯ ಫಲವತ್ತು ಭೂಮಿಯಲ್ಲಿ ಬಾಳುವೆ ನಡೆಸಿವೆ. ಜೀವನದಿ ಎಂಬುದಕ್ಕೆ 
ಹೆಚ್ಚೇನು ಅರ್ಥ ಬೇಕು ? ಈ ಜಾಹ್ನವಿಗೆ ಇನ್ನೊಂದು ಮುಖವೂ ಇದೆ . 

ಪ್ರವಾಹದ ಪರಾಕಾಷ್ಠೆಯಲ್ಲಿ ಗಂಗಾ ನದಿ ದಿನವೊಂದಕ್ಕೆ ಒಂಬತ್ತು ಲಕ್ಷ 
ಟನ್ ಹೂಳನ್ನು ಬಂಗಾಳಕೊಲ್ಲಿಗೆ ಸುರಿಯುತ್ತಿದೆ. ಪ್ರಾಯದಲ್ಲೇ ಈ ನದಿಯ 
ಸಂಗ ಮಾಡಿರುವ ಬ್ರಹ್ಮಪುತ್ರ ನದಿ ಇನ್ನೂ ಒಂದು ಹೆಜ್ಜೆ ಮುಂದು. ಸಾಗರಕ್ಕೆ 


138 


ಕಾವೇರಿ ಹರಿದು ಬಂದ ದಾರಿ 


ನದಿ ಜೋಡಣೆ ಯೋಜನೆ 


ಪ್ರತಿದಿನ ಇಪ್ಪತ್ತೊಂದು ಲಕ್ಷ ಟನ್ನು ಹೂಳು ಹೊರುವ ಊಳಿಗಮಾಡುತ್ತಿದೆ. 
ಉಪನದಿಗಳೂ ಅಷ್ಟೇ . ತಮ್ಮ ಯಥಾಶಕ್ತಿ ಹಿಮಾಲಯವನ್ನು ಕೊಚ್ಚಿಕೊಚ್ಚಿ 
ಬಂಗಾಳಕೊಲ್ಲಿಗೆ ಸುರಿದು ಗುತ್ತಿಗೆದಾರರ ಕಾಯಕ ಮಾಡುತ್ತಿದೆ: ಮುಂಗಾರು 
ಬಂತೆಂದರೆ ಅದೇ ಸವಕಲು ಸುದ್ದಿ, ಪ್ರವಾಹದ ಹಾವಳಿ , ಪರಿಹಾರದ ಬಳುವಳಿ , 
ಆಸ್ತಿಪಾಸ್ತಿಯ ದಿವಾಳಿ, ಅಂತೂ ಕೋಟಿಕೋಟಿ ರೂಪಾಯಿಗೆ ಪ್ರತಿವರ್ಷವೂ 
ಸಂಚಕಾರ, ಕಳೆದ ಹತ್ತು ಸಾವಿರ ವರ್ಷಗಳಲ್ಲಿ ಗಂಗಾನದಿ ಹಾಗೂ ಅದರ 
ಉಪನದಿಗಳು ಹಿಮಾಲಯದ ಬುಡದಲ್ಲಿದ್ದ ಎಂಬತ್ತು ಸಾವಿರ ಚದರ ಕಿ. ಮೀ . 
ತಗ್ಗನ್ನು ಎಗ್ಗಿಲ್ಲದೆ ಮೆಕ್ಕಲಿನಿಂದ ಮುಚ್ಚಿ ಸಾವಿರ ಮೀಟರು ಕಂದಕವನ್ನು 
ನೆಲಸಮ ಮಾಡಿವೆ. ಇಂದು ಈ ಭಾಗ ನಳನಳಿಸುವ ಪಚ್ಚೆ ಪೈರಿನ ಹೊಲಗದ್ದೆ 
ತೋಟ ತುಡಿಕೆಗಳ ರಸಭರಿತ ಮೆಕ್ಕಲು ನೆಲ. 

- ಇದು ಒಂದು ಮಾರ್ಗ ಮುಂದೆ ವಾಮಮಾರ್ಗ . ಈ ನದಿಪಾತ್ರ 
ತುಂಬ ಚಂಚಲ. ಎರಡು ಶತಮಾನಗಳ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ 
ಗಂಗಾನದಿ ಅನುಸರಿಸುತ್ತಿದ್ದುದು ಹೂಗ್ಲಿ ನದಿ ಪಾತ್ರವನ್ನು , ತನ್ನ ದಾರಿಗೆ 
ತಾನೇ ಅಡ್ಡಗಾಲೆಳೆದು ಈಗ ಈ ನದಿ ಹರಿಯುತ್ತಿರುವುದು ಪದ್ಯ ನದಿಯ 
ಮೂಲಕ, ಕಲ್ಕತ್ತೆಯ ಅರವತ್ತೊಂದು ಕಿ. ಮೀ . ಉತ್ತರದಲ್ಲಿ ಹೂಗ್ಲಿ ನದಿಯನ್ನು 


139 


ಕಾವೇರಿ ಹರಿದು ಬಂದ ದಾರಿ 


ಕೂಡಿಕೊಳ್ಳುತ್ತಿದ್ದ ದಾಮೋದರ್ ನದಿಗೆ ಹೂಗ್ಲಿಯ ಸಂಗ ಸಾಕಾಯಿತು. ಕ್ರಿ.ಶ. 
1770ರ ಸುಮಾರಿನಲ್ಲಿ ಈ ದಾಮೋದರ್ ಕಲ್ಕತ್ತೆಯ ದಕ್ಷಿಣಕ್ಕೆ ಐವತ್ತಾರು 
ಕಿ. ಮೀ . ಸರಿದು ಮೂಲಪಥವನ್ನೇ ಕೈಬಿಟ್ಟಿತು. ಇಂದು ಕಲ್ಕತ್ತೆಯ ತಾಲಿಗಂಜ್ 
ಭಾಗದಲ್ಲಿ ಅಲ್ಲಲ್ಲೇ ನೀರಿನ ಮಡುವುಗಳಿವೆ. ಸುಂದರ ಸರೋವರಗಳಾಗಿ ಈ 
ಮುದಿ ನಗರಕ್ಕೂ ಮುದ ನೀಡಿವೆ. ಇವೆಲ್ಲ ಹೂಗ್ಲಿನದಿಯ ಅನಾಥ ಶಿಶುಗಳು. 
ಗಂಗಾನದಿಯ ಮುಖಜ ಭೂಮಿಯಲ್ಲಿ ಐದು - ಆರನೇ ಶತಮಾನದಲ್ಲಿ ಬಹು 
ಪ್ರಸಿದ್ಧವಾಗಿದ್ದ ಗೌರ್‌ ನಗರ ಕ್ರಿ.ಶ. 1575 ರಲ್ಲಿ ಸುಂದರಬನದ ಚೌಗಿನಲ್ಲಿ ಹೂತು 
ಸಾಂಕ್ರಾಮಿಕ ರೋಗಗಳ ತವರಾಗಿ ಇಡೀ ನಗರವೇ ಜಲಸಮಾಧಿಯಾಯಿತು. 
ಮಳೆಗಾಲ ಬಂತೆಂದರೆ ಗಂಗಾ ನದಿಗಿಂತ ಇದನ್ನು ಸೇರುವ ಉಪನದಿಗಳ 
ಉಪಟಳವೇ ಹೆಚ್ಚು. ಇದಕ್ಕೆ ಪೂರಕವೆಂಬಂತೆ ಭೌಗೋಳಿಕ ಲಕ್ಷಣವೂ ಸೇರಿದೆ. 
ಯಮುನಾ ನದಿಯಿಂದ ಪ್ರಾರಂಭಿಸಿ ಗಂಗಾನದಿ ಬಂಗಾಳಕೊಲ್ಲಿ ಸೇರುವ 
ಮುಖಜಭೂಮಿವರೆಗೆ ಈ ನದಿ ಕಳೆದುಕೊಳ್ಳುವುದು ಕೇವಲ ಏಳುನೂರು 
ಅಡಿ ಎತ್ತರವನ್ನು , ಥಟ್ಟನೆ ಈ ನದಿಗಳು ಹೊರಳಲು ಮೈದಾನದಂತಿರುವ 
ನದಿಪಾತ್ರಗಳು ಬಹುವಾಗಿ ಕಾರಣ . 


ಅಂಕೆ - ಅಂಶಗಳ ಮೋಜಣಿ 


ಜೀವನದಿ ಗಂಗಾ ಜೀವ ಹಿಂಡುವ ನದಿಯಾಗಿ ಉತ್ತರ ಭಾರತವನ್ನು 
ಗೋಳೊಯ್ದುಕೊಳ್ಳುವ ಸಮಯದಲ್ಲಿ ಮುಂಗಾರು ಕೈಕೊಟ್ಟರೆ ಇಡೀ ದಕ್ಷಿಣ 
ಭಾರತವೇ ಬಣಬಣಿಸುತ್ತದೆ. ಅತ್ತ ಅತಿವೃಷ್ಟಿಯ ಪರಿಹಾರಕ್ಕಾಗಿ ಕೈಚಾಚಿದರೆ 
ಮತ್ತೊಂದು ಕೈ ಇತ್ತ ಅನಾವೃಷ್ಟಿಯ ಪರಿಹಾರಕ್ಕಾಗಿ ಚಾಚಬೇಕು. ಈ 
ವಿರೋಧಾಭಾಸ ಕೋಟಿ ಕೋಟಿ ರೂಪಾಯಿ ಮೊತ್ತವನ್ನು ಬೇಡುತ್ತದೆ. 
ಇದಕ್ಕೆ ಶಾಶ್ವತ ಪರಿಹಾರವಿಲ್ಲವೆ? ಉತ್ತರದಲ್ಲಿ ಜೀವನದಿಯಾಗಿ ಹರಿಯುವ 
ಗಂಗಾ ದಕ್ಷಿಣಕ್ಕೆ ಸಂಜೀವಿನಿಯಾಗಲಾರಳೆ ? ಇಡೀ ಭಾರತದ ಚಹರೆಯನ್ನೇ 
ಬದಲಾಯಿಸುವಷ್ಟು ಗಂಗಾನದಿ ಸಮರ್ಥವಲ್ಲವೆ? ತಜ್ಞರು ಇದನ್ನೇ ಲೆಕ್ಕ 
ಹಾಕುತ್ತಿದ್ದಾರೆ. ಶತಮಾನದಿಂದಲೂ ಅಂಕೆ ಅಂಶಗಳ ಮೋಜಣಿ ನಡೆಯುತ್ತಿದೆ. 
ಗಂಗಾನದಿ ತನ್ನ ಭೌಗೋಳಿಕ ಮಿತಿಗಳನ್ನು ದಾಟಿ ಕಾಶಿಯಿಂದ ಕನ್ಯಾಕುಮಾರಿ 
ಯವರೆಗೆ ಹರಿಯಬೇಕು. ಇಡೀ ನಮ್ಮ ಸಾಮಾಜಿಕ - ಆರ್ಥಿಕ ಬದುಕನ್ನೇ 
ಬದಲಾಯಿಸಿ ಕ್ರಾಂತಿಗೆ ನಾಂದಿಯಾಡಬೇಕು. ಇದು ರಾಜಕೀಯ ಬಣವೊಂದರ 
ತುತ್ತೂರಿಯಲ್ಲ, ಭಾವೋದ್ದೀಪನದ ಅತಿರಂಜಿತ ಮಾತುಗಳೂ ಅಲ್ಲ. ನೂರೈವತ್ತು 
ವರ್ಷಗಳಿಂದ ಪರಿಣತರು ಭಾರತದ ಪ್ರಗತಿಶೀಲ ಚಿಂತಕರು ಕಾಣುತ್ತಿರುವ 


140 


ಕಾವೇರಿ ಹರಿದು ಬಂದ ದಾರಿ 


ಸುಂದರ ಸ್ವಪ್ಪ , ಕಾರ್ಯರೂಪಕ್ಕೆ ಬಂದರೆ ಭೌತಿಕವಾಗಿ, ಭಾವನಾತ್ಮಕವಾಗಿ 
ಗಂಗೆ ಇಡೀ ರಾಷ್ಟ್ರವನ್ನೇ ಉತ್ತುಂಗ ಪಥಕ್ಕೇರಿಸಬಲ್ಲಳು . ಗಂಗಾ - ಕಾವೇರಿ ನದಿ 
ಸಂಪರ್ಕವಾದರೆ ಜಗತ್ತಿನಲ್ಲಿ ಇಂಥ ಯೋಜನೆಗೆ ಸರಿಸಾಟಿಯಾದ ಮತ್ತೊಂದು 
ಯೋಜನೆ ಇರಲು ಸಾಧ್ಯವಾಗದು. ವರ್ಷದಲ್ಲಿ ಗಂಗಾ ನದಿಯಲ್ಲಿ ಪ್ರವಹಿಸುವ 
ನೀರು ನಾಲ್ಕುನೂರು ಮಿಲಿಯನ್‌ ಎಕರೆ ಅಡಿಗಳಷ್ಟು ಎಂದು ನೀರಾವರಿ ತಜ್ಞರ 
ವರದಿ ತಿಳಿಸುತ್ತದೆ. ಇದರ ಮುಕ್ಕಾಲು ಪಾಲು ನೀರು ವ್ಯರ್ಥವಾಗಿ ಹರಿದು 
ಬಂಗಾಳಕೊಲ್ಲಿ ಸೇರುತ್ತಿದೆ. ಪೋಲಾಗುತ್ತಿರುವ ನೀರಿನ ಶೇ . 20 ಭಾಗವನ್ನು 
ಬಳಸಿಕೊಂಡರೂ ಇಡೀ ರಾಷ್ಟ್ರದ ಬರಪೀಡಿತ ಪ್ರದೇಶಗಳು ಥಟ್ಟನೆ ಹಸುರು 
ಚೆಲ್ಲಿಕೊಂಡು ಭಾರತವನ್ನು ಆಹಾರದ ಸ್ವಾವಲಂಬನೆಗೆ ಒಯ್ಯುತ್ತವೆ. ರಾಷ್ಟ್ರದ 
ಆರ್ಥಿಕ ನೀತಿಗಳೇ ಬದಲಾಯಿಸುತ್ತವೆ. ಗಂಗಾ ಕಾವೇರಿಯ ಸಂಪರ್ಕದ 
ಕನಸು ನೂರೈವತ್ತು ವರ್ಷಗಳಷ್ಟು ಹಳೆಯದು. ಕ್ರಿ.ಶ. 1874 ರಲ್ಲಿ ಗೋದಾವರಿ 
ಕಾಲುವೆಯನ್ನು ನಿರ್ಮಿಸಿದ ಖ್ಯಾತ ಸರ್ ಆರ್ಥರ್ ಕಾಟನ್‌ನ ಮಾನಸ ಶಿಶು. 
ಗಂಗಾ - ಯಮುನಾ ನಾಲೆಯನ್ನು ರೂಪಿಸಿದ ಸರ್ ಪ್ರೋಬಿ ಹಾಗೂ ಕಾಟನ್ 
ಸೇರಿ ಇಪ್ಪತ್ತನೇ ಶತಮಾನದ ಭವ್ಯ ಭಾರತದ ಪ್ರಗತಿಗೆ ಬೇಕಾದ ಯೋಜನೆ 
ರೂಪಿಸಿದರು. ಭಾರತದ ಎಲ್ಲ ನದಿಗಳನ್ನೂ ಒಂದೇ ಸೂತ್ರದಲ್ಲಿ ಬಂಧಿಸುವ 
ಅನನ್ಯ ಯೋಜನೆ, ರೈಲುಮಾರ್ಗ ಬೇಕೆಂದು ಒಂದು ವರ್ಗ ವಾದ ಮುಂದಿಟ್ಟರೆ 
ಈ ತಜ್ಞರು ಜಲಮಾರ್ಗದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟರು. ಸಾರಿಗೆಯಾಗಿ 
ಜಲಮಾರ್ಗದ ಸಾಧನೆಗಳನ್ನು ಅನುಕೂಲಗಳನ್ನು ಈಸ್ಟ್ ಇಂಡಿಯಾ ಕಂಪನಿಯ 
ಮುಂದಿಟ್ಟರು. ಗಂಗಾ -ಸೋನ್, ದಾಮೋದರ , ಮಹಾನದಿ, ನರ್ಮದ, 
ಗೋದಾವರಿ , ಕೃಷ್ಣ - ಕಾವೇರಿ ನದಿಗಳ ಸಂಪರ್ಕದಿಂದಾಗುವ ಜಲ ಜಾಲದ 
ಸ್ವರೂಪದ ರೂಪುರೇಖೆಗಳ ಬಗ್ಗೆ ಇವರಿಗೆ ಸ್ಪಷ್ಟ ಅರಿವಿತ್ತು. ದುರದೃಷ್ಟವೆಂದರೆ 
ಇವರಿಬ್ಬರನ್ನೂ ದುಬಾರಿ ಆಸಾಮಿ ' ಗಳೆಂದು ಕಂಪೆನಿ ಸರ್ಕಾರ ಬಗೆದು ಅವರ 
ಸಲಹೆ ಗಂಗೆಯ ಪಾಲಾಯಿತು. ಯೋಜನೆ ಅರೆ ಮೂರ್ಛಾವಸ್ಥೆಯಿಂದ 
ಕುಸಿದುಬಿತ್ತು. 

ಮುಂದೆ ವಿಶ್ವೇಶ್ವರಯ್ಯನವರು ಮೈಸೂರು ದಿವಾನರಾಗಿದ್ದಾಗ ಗಂಗಾ 
ಕಾವೇರಿ ಸಂಪರ್ಕದ ಯೋಜನೆ ಅರೆ ಮೂರ್ಛಾವಸ್ಥೆಯಿಂದ ಸ್ವಲ್ಪ 
ಚೇತರಿಸಿಕೊಂಡು ಕಣ್ಣುಬಿಟ್ಟಿತು. 'ನಮ್ಮ ದಾರಿದ್ರ ನಿರ್ಮೂಲನೆಗೆ ಗಂಗಾ 
ಕಾವೇರಿ ನದಿಗಳ ಸಂಪರ್ಕವೇ ಉತ್ತರ' ಎಂದು ಸರ್ ಎಂ . ವಿ . ಭಾವಿಸಿದರು. 
ನೆಹರೂ ಅವರಿಗೂ ಈ ಯೋಜನೆ ಆಕರ್ಷಕವಾಗಿ ಕಂಡಿತು. 1950ರಲ್ಲಿ 
ಗಂಗಾ -ಕಾವೇರಿ ನಾಲೆಯ ಬಗ್ಗೆ ದೆಹಲಿಯಲ್ಲಿ ಆಗೊಮ್ಮೆ ಈಗೊಮ್ಮೆ ಮಾತುಗಳು 
ಕೇಳಿ ಬರುತ್ತಿದ್ದವು. ಯೋಜನೆ ಸಾಯಲೂ ಇಲ್ಲ ಬದುಕಲೂ ಇಲ್ಲ. ಕೊನೆಗೆ 


141 


ಕಾವೇರಿ ಹರಿದು ಬಂದ ದಾರಿ 


ಮುಂಬೈನ ದಸೂರ್ ಮತ್ತು ಕಂಪೆನಿ 'ಗಾರ್ಲೆಂಡ್ ಯೋಜನೆ ' ಎನ್ನುವ 
ಹೆಸರಿನಲ್ಲಿ ಗಂಗಾ ಕಾವೇರಿಯ ಸಂಪರ್ಕದ ರೂಪುರೇಖೆ ಕುರಿತ ಅಧ್ಯಯನಶೀಲ 
ವರದಿಯನ್ನು ಕೇಂದ್ರಕ್ಕೆ ಸಲ್ಲಿಸಿತು . ಈ ಯೋಜನೆ ಕಾರ್ಯರೂಪಕ್ಕೆ ಬಂದರೆ 
ಭಾರತಕ್ಕೆ ಮಾಲೆ ತೊಡಿಸಿದಂತೆ ನಾಲೆಗಳ ಹರವು. ಎಂದೇ ಇದನ್ನು ಗಾರ್ಲೆಂಡ್ 
ಯೋಜನೆ ಎಂದರು. ಈ ವರದಿಯ ಬಗ್ಗೆ ಕೂಲಂಕಷ ಚರ್ಚೆಯಾಗದೆ 
ಮೂಲೆಗುಂಪಾಯಿತು. ಮತ್ತೆ ಈ ಯೋಜನೆ ಮರುಜನ್ಮ ಪಡೆದದ್ದು 1972 
ರಲ್ಲಿ. ಸ್ವತಃ ತಂತ್ರಜ್ಞಾನದ ಪರಿಣತಿ ಹೊಂದಿದ್ದ ಡಾ . ಕೆ. ಎಲ್. ರಾವ್ ಕೇಂದ್ರದಲ್ಲಿ 
ನೀರಾವರಿ ಖಾತೆ ನೋಡಿಕೊಳ್ಳುತ್ತಿದ್ದರು. 'ಗಂಗಾ ಕಾವೇರಿ ಸಂಪರ್ಕ ತೀರ 
ಅನಿವಾರ್ಯ. ದೇಶದ ಅಸಮತೋಲನ ಮಳೆಗೆ ಇದಕ್ಕಿಂತ ಬೇರೆ ಪರಿಹಾರವಿಲ್ಲ. 
ಹಿಮಮೂಲದ ಹಿಮಾಲಯದ ನದಿಗಳು ಮಳೆಗಾಲದಲ್ಲಿ ತುಂಬಿ ಹರಿದು 
ವ್ಯರ್ಥವಾಗಿ ಬಂಗಾಳಕೊಲ್ಲಿಗೆ ಹರಿದು ನೀರು ಪೋಲಾಗುತ್ತಿದೆ. ಇಲ್ಲಿ ದಕ್ಷಿಣದಲ್ಲಿ 
ನೀರಿಗಾಗಿ ಪರಿತಪಿಸಬೇಕಾದ ಪರಿಸ್ಥಿತಿ'. ರಾವ್ ಅವರು ಹೀಗೆ ನುಡಿದವರು 
ಸುಮ್ಮನೆ ಕೂರಲಿಲ್ಲ. ವಿಶ್ವಸಂಸ್ಥೆಯ ಪರಿಣತರಿಗೆ ಆಮಂತ್ರಣ ಹೋಯಿತು. 
ರಾಷ್ಟ್ರದ ನೀರಾವರಿ ತಜ್ಞರೆಲ್ಲ ಸಮಾವೇಶಗೊಂಡು ಒಂದೇ ವೇದಿಕೆಯಲ್ಲಿ 
ಚರ್ಚಿಸಿದರು. ಅಲ್ಲಲ್ಲೇ ನದಿಗಳನ್ನು ಮುಟ್ಟಿದ್ದೂ ಆಯಿತು. 

ತಾಂತ್ರಿಕವಾಗಿ ಈ ಯೋಜನೆ ಫಲಿಸುತ್ತದೆಂಬ ಒಮ್ಮತವನ್ನು 
ತಂತ್ರಜ್ಞರು ನೀಡಿದರು. ಗಂಗಾ - ಕಾವೇರಿ ಯೋಜನೆಗೆ ಕೈಕಾಲು ಬಂದವು. 
ನೀರಾವರಿಗಷ್ಟೇ ಅಲ್ಲ, ಒಳನಾಡಿನ ಜಲಮಾರ್ಗವಾಗಿ ಇದೊಂದು ಅತ್ಯುತ್ತಮ 
ಯೋಜನೆಯಾಗುವುದೆಂದು ಪರಿಣತರು ನುಡಿದರು. ಪ್ರಸ್ತುತ ಭಾರತದ 
ಜಲಮಾರ್ಗದ ಉದ್ದ ಹದಿಮೂರು ಸಾವಿರದ ಐದುನೂರು ಕಿ . ಮೀ . ಮಾತ್ರ 
ಅದರಲ್ಲಿ ನೌಕಾಯಾನಕ್ಕೆ ಸೂಕ್ತವಾದ ಜಲಮಾರ್ಗ ಕೇವಲ ಎರಡೂವರೆ ಸಾವಿರ 
ಕಿ. ಮೀ . ಕೇಂದ್ರವನ್ನು ಈ ಅಂಕೆ ಅಂಶಗಳು ಎಚ್ಚರಿಸಿದುವು. ಯೋಜನೆಗೆ ಹೊಸ 
ಜೀವಕಳೆ ಬಂತು. ಆಳುವ ಸರ್ಕಾರದ ಹತ್ತು ಅಂಶದ ಕಾರ್ಯಕ್ರಮದಲ್ಲಿ ಗಂಗೆ 
ಬಿಂದುವಾದಳು. ಕಾಗದದ ದೋಣಿಯಲ್ಲಿ ಉತ್ತರ- ದಕ್ಷಿಣ ಭಾರತದ ಜನರನ್ನು 
ಕೂಡಿಸಿ ಗಂಗಾ -ಕಾವೇರಿ ಯಾತ್ರೆಯನ್ನು ಪುಕ್ಕಟೆ ಮಾಡಿಸಿತು. ಅಂದಿನಿಂದ 
ಈ ಯೋಜನೆ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಸೇರಿ ಗಂಗಾ - ಕಾವೇರಿ 
ಪ್ರಣಾಳಿಕೆಯ ಶಿಶುಗಳಾಗಿದ್ದಾರೆ! 


- 1972 ರಲ್ಲಿ ರೂಪಿಸಿದ ಗಂಗಾ - ಕಾವೇರಿ ಸಂಪರ್ಕ ಯೋಜನೆ ಅಭೂತ 
ಪೂರ್ವವಾದದ್ದು. ಅದು ಸಂಪರ್ಕಿಸುವ ದೇಶದ ಉದ್ದಗಲ ನೋಡಿದರೆ ಅಖಂಡ 
ಭಾರತದ ಕಲ್ಪನೆ ಥಟ್ಟನೆ ಮೂಡುತ್ತದೆ. ಭಾವನಾತ್ಮಕ ಕೊಂಡಿಗಳನ್ನು ಭೌತಿಕವಾಗಿ 
ಬೆಸೆಯುವ ಈ ಕಲ್ಪನೆಯೇ ಮೈನವಿರೇಳಿಸುತ್ತದೆ. ಅಂತರರಾಷ್ಟ್ರೀಯ ಜಲಮಾರ್ಗ 


142 


ಕಾವೇರಿ ಹರಿದು ಬಂದ ದಾರಿ 


ಗಳಾದ ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರ ಕೂಡಿಸುವ ಕೇವಲ ನೂರ 
ಅರವತ್ತೆಂಟು ಕಿ. ಮೀ . ಉದ್ದದ ಸೂಯೆಜ್ ಕಾಲುವೆ ಅಟ್ಲಾಂಟಿಕ್ ಮತ್ತು 
ಪೆಸಿಫಿಕ್ ಸಾಗರವನ್ನು ಬೆಸೆಯುವ ಪನಾಮಾ ನಾಲೆ (ಉದ್ದ 51 ಕಿ. ಮೀ .) ಗಂಗಾ 
ಕಾವೇರಿ ಸಂಪರ್ಕದ ಮಾರ್ಗದ ಮುಂದೆ ವಾಮನ ಯೋಜನೆಗಳೆನ್ನಿಸುತ್ತವೆ. 
ಪಾಟ್ನಾದಿಂದ ಹೊರಟ ಗಂಗೆ ಕಾವೇರಿಯನ್ನು ಕೂಡಿಕೊಳ್ಳಲು ಎರಡೂವರೆ 
ಸಾವಿರ ಕಿ. ಮೀ . ಪಯಣ ಬೆಳೆಸಬೇಕು. ಗಂಗಾ ಕಾವೇರಿ ಸಂಪರ್ಕವೆಂದರೆ 
ದೇಶದ ತೊಂಬತ್ತು ಪಾಲಿನ ನದಿಗಳ ಸಂಪರ್ಕವನ್ನು ಒಂದೇ ಮಾರ್ಗದಲ್ಲಿ 
ಹರಿಯಬಿಡುವುದು. 


ಜಲವಿವಾದ 


ಯಮುನೆ, ಗೋಮತಿ, ಗಾಗ್ರ, ಗಂಡಕ್ , ಭದ್ರ ಉಪನದಿಗಳಿಂದ ಕೂಡಿದ 
ಗಂಗಾ ನದಿ ಪಾಟ್ನಾದ ಬಳಿ ಹರಿಯುವಾಗ ಅದರ ಬಾಹುಳ್ಯ ಅತಿ ಪ್ರಬಲವಾದ್ದು . 
ಗಂಗಾ -ಕಾವೇರಿಯ ಯೋಜನೆ ಪ್ರಾರಂಭವಾಗುವುದು ಪಾಟ್ನಾದಿಂದ. ಇಲ್ಲಿ 
ಗಂಗಾನದಿಗೆ ತಡೆಯೊಡ್ಡಿ ಅದರಿಂದ ಅರವತ್ತು ಸಾವಿರ ಕ್ಯುಸೆಕ್ಸ್ ನೀರನ್ನು 
ಬಸಿದುಕೊಳ್ಳಬೇಕು. ಇದರಲ್ಲಿ ಹತ್ತು ಸಾವಿರ ಕ್ಯುಸೆಕ್ಸ್ ನೀರನ್ನು ವರ್ಷದ 
ಮುನ್ನೂರು ದಿನವೂ ಉತ್ತರ ಪ್ರದೇಶ ಹಾಗೂ ಬಿಹಾರದ ಬರಪೀಡಿತ ದಕ್ಷಿಣದ 
` ಭಾಗಕ್ಕೆ ಬಿಡಬೇಕು. ಏಕೆಂದರೆ ಗಂಗಾನದಿಯ ತಡಿಯಲ್ಲಿದ್ದರೂ ಈ ಭಾಗಕ್ಕೆ 
ಸದಾ ಬರ; ಕಾವೇರಿಯ ವ್ಯಾಪ್ತಿಯಲ್ಲಿದ್ದರೂ ಮಂಡ್ಯ ಜಿಲ್ಲೆಯ ನಾಗಮಂಗಲ , 
ಕೃಷ್ಣರಾಜಪೇಟೆ ತಾಲ್ಲೂಕಿನ ಅಭಾವ ಪೀಡಿತ ನೆಲವಿದ್ದಂತೆ. ಮೊದಲ ಆದ್ಯತೆ 
ಗಂಗಾನದಿ ಹರಿಯುವ ಆ ರಾಜ್ಯಗಳ ಸಮಸ್ಯೆಯನ್ನು ಬಗೆಹರಿಸುವತ್ತ. ಉಳಿದ 
ಐವತ್ತು ಸಾವಿರ ಕ್ಯುಸೆಕ್ಸ್ ನೀರನ್ನು ಬೇಕಾದಂತೆ ಬಳಸಿಕೊಳ್ಳುವಂತಿಲ್ಲ . ಪ್ರವಾಹ 
ಬಂದಾಗ ವರ್ಷದ ನೂರೈವತ್ತು ದಿನ ಈ ಕಟ್ಟೆಯಿಂದ ಗಂಗಾಜಲವನ್ನು 
ಪಂಪಿನಲ್ಲಿ ಎತ್ತಿ ಅನಾವೃಷ್ಟಿ ಪೀಡಿತ ರಾಜಾಸ್ತಾನ, ಗುಜರಾತ್ , ಮಧ್ಯಪ್ರದೇಶ, 
ಮಹಾರಾಷ್ಟ್ರ , ಆಂಧ್ರ, ಕರ್ನಾಟಕ, ತಮಿಳುನಾಡು ಭಾಗಗಳಿಗೆ ಬಳಸಿಕೊಳ್ಳಬೇಕು. 

ಪಾಟ್ನಾದ ಬಳಿ ನಿರ್ಮಿಸುವ ತಡೆಯೊಡ್ಡಿನಿಂದ ಅರವತ್ತು ಸಾವಿರ ಕ್ಯುಸೆಕ್ಸ್ 
ನೀರನ್ನು ನೂರೈವತ್ತಡಿ ಎತ್ತರದಲ್ಲಿ ನಿರ್ಮಿಸುವ ಕಾಲುವೆಗೆ ಹರಿಯಬಿಡಲಾಗುತ್ತದೆ. 
ಈ ಕಾಲುವೆ ಸೋನ್ ನದಿಗೆ ಸೇರುತ್ತದೆ. ಸೋನ್ ನದಿಯಿಂದ ಗಂಗಾ ಜಲ 
ಹಂತ ಹಂತಗಳಲ್ಲಿ ತನ್ನ ಪಯಣ ಆರಂಭಿಸುತ್ತದೆ. ನರ್ಮದ ಮತ್ತು ಸೋನ್ 
ನದಿಗಳನ್ನು ಕೂಡಿಕೊಳ್ಳುವ ಕಾಲುವೆ ಮೂಲಕ ಗಂಗೆ ಈಗ ನರ್ಮದಾ ನದಿಯ 
ಬಾರ್ಗಿ ಆಣೆಕಟ್ಟು ತಲುಪುತ್ತಾಳೆ. ತುಂಬಿದಾಗ ಇದರಲ್ಲಿ ಸಾವಿರದ ಮುನ್ನೂರ 


ಕಾವೇರಿ ಹರಿದು ಬಂದ ದಾರಿ 


143 


ಎಂಬತ್ತೇಳು ಅಡಿ ನೀರು ತುಂಬಿಕೊಳ್ಳುತ್ತದೆ. ನರ್ಮದಾ ನದಿಯ ಜಲಾನಯನ 
ಪ್ರದೇಶದ ವ್ಯಾಪ್ತಿಗೆ ಬಂದೂ ನೀರು ಕಾಣದ ಬರಪೀಡಿತ ಭಾಗಗಳಿಗೆ ಈ 
ಆಣೆಕಟ್ಟೆಯ ಒಂದು ಭಾಗದ ನೀರು ಲಭ್ಯ . ಇಲ್ಲಿಂದ ಗಂಗೆ ವೈನಗಂಗೆಯೊಂದಿಗೆ 
ಕೂಡಿ ಹರಿಯುವುದು ಗೋದಾವರಿ ನದಿಯ ಇಂಚಪಲ್ಲಿ ಆಣೆಕಟ್ಟೆಗೆ, ಇದರ 
ಜಲ ಸಂಗ್ರಹಣಾ ಮಟ್ಟ ನಾಲ್ಕು ನೂರಡಿ, ಗೋದಾವರಿ ನರ್ಮದ ನದಿಗಳ 
ಮಾಮೂಲುನೀರೂ ಸೇರಿದಂತೆ ಗಂಗೆಯನ್ನು ಸಾವಿರ ಅಡಿ ಎತ್ತರಕ್ಕೊಯ್ದು 
ಗುರುತ್ವವನ್ನಾಧರಿಸಿದ ನಾಲೆಯ ಮೂಲಕ ಶ್ರೀಶೈಲಂ ಆಣೆಕಟ್ಟೆ ಸೇರುತ್ತದೆ. ಇದರ 
ಪರಿಪೂರ್ಣ ಮಟ್ಟ ಎಂಟನೂರ ಐವತ್ತೈದು ಅಡಿ , ಶ್ರೀಶೈಲಂ ಆಣೆಕಟ್ಟೆಯಿಂದ 
ಪೆನ್ನಾರ್ ನದಿಯ ಉಪನದಿ ಕುಂದೇರುವಿನ ಮೂಲಕ ಪ್ರವಹಿಸುವ ಗಂಗೆ 
ಕಡಪದ ಬಳಿ ಮತ್ತೊಮ್ಮೆ ಗುರುತ್ವದ ನಾಲೆಗೆ ನುಗ್ಗುತ್ತಾಳೆ, ಕಡಪದಿಂದ ಗಂಗೆಯ 
ಪಯಣ ಕರ್ನಾಟಕಕ್ಕೆ, ಕಾವೇರಿ ನದಿಯ ಮೇಲಣ ಆಣೆಕಟ್ಟೆ ಪ್ರವೇಶಿಸುವ 
ಗಂಗೆಗೆ ಈಗ ದಕ್ಷಿಣ ರಾಜ್ಯಗಳಲ್ಲಿ ಮೂರನ್ನು ತಣಿಸುವ ಹೊಣೆ. ಇದು ಗಂಗೆ 
ಹರಿದು ಬರುವ ಜಲಮಾರ್ಗ. ಇದರ ಉದ್ದ ಎರಡೂವರೆ ಸಾವಿರ ಕಿ. ಮೀ . 
ಆದರೆ ಇದು ಸಂಪರ್ಕನಾಲೆಯ ಉದ್ದವಲ್ಲ. ಈಗ ಹರಿಯುತ್ತಿರುವ ನದಿಗಳ 
ಪಾತ್ರವನ್ನೇ ಬಳಸಿ ನಾಲೆಯ ಉದ್ದದಲ್ಲಿ ಒಂದೂವರೆ ಸಾವಿರ ಕಿ. ಮೀ . ದೂರವನ್ನು 
ಕಡಿತಗೊಳಿಸಬಹುದು. ಸಾಧಿಸಿದರೆ ಇದೊಂದು ಭಗೀರಥ ಪ್ರಯತ್ನ , ಪ್ರತಿಫಲ 
ಗಮನಿಸಿದರೆ ಇಡೀ ಭಾರತದ ಆರ್ಥಿಕ ಸಾಮಾಜಿಕ ಸ್ತರವೇ ಬದಲು ಮಾಡುವ 
ಯೋಜನೆ, ಸಂಕ್ಷಿಪ್ತ ಅಂದಾಜಿನಂತೆ ಈ ನಾಲೆಯ ರಚನೆಯಿಂದ ರಾಷ್ಟ್ರದ 
ಹತ್ತು ರಾಜ್ಯಗಳ ಬರಪೀಡಿತ ಪ್ರದೇಶಗಳಿಗೆ ಶಾಶ್ವತ ಮುಕ್ತಿ ದೊರೆಯುತ್ತದೆ. 
ಒಟ್ಟಾರೆ ಹೊಸದಾಗಿ ಒಂದು ಕೋಟಿ ಎಕರೆ ನೀರಾವರಿಯಾಗುತ್ತದೆ; ಅಕ್ಷರಶಃ 
ಹಸಿರು ಕ್ರಾಂತಿ, ಬಿಹಾರ, ಉತ್ತರಪ್ರದೇಶಗಳಲ್ಲಿ ನಲವತ್ತು ಲಕ್ಷ ಎಕರೆಗೆ ಗಂಗೆಯ 
ನೀರು ಲಭ್ಯ. 1972ರ ಗಂಗಾ ಕಾವೇರಿ ಸಂಪರ್ಕ ನಾಲೆಯ ನೀಲನಕ್ಷೆಯಂತೆ 
ಇದರ ಅಗಲ ಎಪ್ಪತ್ತೈದು ಮೀಟರು. ಆಳ ಇಪ್ಪತ್ತು ಮೀಟರು. ಒಳನಾಡು 
ಜಲಮಾರ್ಗಕ್ಕೂ ಇಲ್ಲಿ ಅವಕಾಶ ನೀಡುವುದೇ ಯೋಜಕರ ದೃಷ್ಟಿ. 


ಕಾಗದದಲ್ಲಿ 


ಈವರೆಗೆ ಗಂಗೆ - ಕಾವೇರಿಯರು ಕಾಗದದಲ್ಲಿ ಕೂಡಿದ್ದಾರೆ. ಕಾಗದದ 
ದೋಣಿಯಲ್ಲಿ ಸರ್ಕಾರ ರೈತರನ್ನು ಕೂಡಿಸಿ ಪಾಟ್ನಾದಿಂದ ಕನ್ಯಾಕುಮಾರಿವರೆಗೆ 
ಸವಾರಿ ಮಾಡಿಸಿದೆ. ಇಂಜಿನಿಯರುಗಳು ಭಾರತದ ಭೂಪಟದಲ್ಲಿ ಪಾಟ್ಟದಿಂದ 
ಕಾವೇರಿ ಆಣೆಕಟ್ಟೆಯವರೆಗೆ ಅರೆಘಳಿಗೆಯಲ್ಲಿ ಸೀಸದ ಕಡ್ಡಿಯಲ್ಲಿ ಗೆರೆ 


144 

ಕಾವೇರಿ ಹರಿದು ಬಂದ ದಾರಿ 
ಎಳೆದು ಗಂಗಾನದಿಯನ್ನು ಕಾವೇರಿಯೊಂದಿಗೆ ಕೂಡಿಸಿದ್ದಾರೆ . ವಾಸ್ತವವಾಗಿ 
ಆಗಿರುವುದೇನು? ಪ್ರಣಾಳಿಕೆಗಳಿಂದ ಗಂಗಾ - ಕಾವೇರಿ ಮಾರ್ಗ ಹೊರಬಂದು 
ತನ್ನದೇ ಮಾರ್ಗ ಹಿಡಿಯುವ ಸೂಚನೆಗಳು ಕಾಣುತ್ತಿವೆ . ಆಗಿಹೋದ- ಇರುವ 
ಸರ್ಕಾರಗಳು ಈ ಯೋಜನೆಯನ್ನು ಸಾರಾಸಗಟಾಗಿ ತಿರಸ್ಕರಿಸಿಯೂ ಇಲ್ಲ. ಇಪ್ಪತ್ತು 
ವರ್ಷಗಳ ಹಿಂದೆ ಈ ಯೋಜನೆ ಎಬ್ಬಿಸಿದ್ದ ಕೂಗು ಮತ್ತೊಮ್ಮೆ ಈ ದಶಕದಲ್ಲಿ 
ಬಿಸಿ ಬಿಸಿ ಚರ್ಚೆಗೆ ಅವಕಾಶವಿತ್ತಿದೆ. ಬೇರೆ ರಾಜ್ಯಗಳಲ್ಲಿ ಈ ಯೋಜನೆಗೆ ಸಿಕ್ಕಿರುವ 
ಪುರಸ್ಕಾರವೆಂಥದೋ . ಕರ್ನಾಟಕದಲ್ಲಂತೂ ಜನಜಾಗೃತಿಮೂಡಿಸಿದೆ. ಸಮಾಜ 
ಸುಧಾರಕರು, ತಂತ್ರಜ್ಞರು , ಬುದ್ಧಿಜೀವಿಗಳು, ಭಾವಜೀವಿಗಳು, ರೈತರು ಒಂದೇ 
ವೇದಿಕೆ ಹತ್ತಿದ್ದಾರೆ. ಗಂಗಾ ಕಾವೇರಿ ಸಾಧನ ಸಮಿತಿ ಉದಯಿಸಿದೆ. ಸಮಾಜದಲ್ಲಿ 
ಎಲ್ಲ ವರ್ಗವೂ ಈ ಯೋಜನೆಯನ್ನು ಬೆಂಬಲಿಸುತ್ತಿದೆ. ಗಂಗಾ - ಕಾವೇರಿ 
ಸಂಪರ್ಕದಿಂದ ಯಾರಿಗೆ ಎಷ್ಟು ಲಾಭ ? ಯಾವ ಕ್ಷೇತ್ರಕ್ಕೆ ಇದು ಪೂರಕ ? ಪಟ್ಟಿ 
ಮಾಡುವುದು ಸುಲಭವಲ್ಲ. ಏಕೆಂದರೆ ಈ ಯೋಜನೆ ನೀರಾವರಿಯಿಂದ ಹಿಡಿದು 
ನಿರುದ್ಯೋಗದವರೆಗೆ , ನೌಕಾಯಾನದಿಂದ ಹಿಡಿದು ಪ್ರವಾಸಿ ಕೇಂದ್ರದವರೆಗೆ 
ಅತಿವೃಷ್ಟಿಯಿಂದ ಹಿಡಿದು ಹಸಿರು ಸೃಷ್ಟಿಯವರೆಗೆ ತಬ್ಬಿಕೊಂಡಿರುವ ಪರಿಹಾರ 
ಅಗಣಿತವಾದದ್ದು. ಇದೊಂದು ಕನಸಿನ ಗೋಪುರವೆ? ಇಲ್ಲವೆನ್ನುತ್ತಾರೆ. ಗಂಗಾ 
ಕಾವೇರಿ ಸಾಧನ ಸಮಿತಿಯ ಸಂಚಾಲಕರಲ್ಲೊಬ್ಬರಾದ ಮೈಸೂರಿನ ಕೆ. ಜಿ.ಎಸ್. 
ಪ್ರಸನ್ನ . 

“ ಇಡೀ ಭಾರತ ಹದಿನೇಳು ಲಕ್ಷ ಕಿ. ಮೀ . ರಸ್ತೆಯನ್ನು ಅವಲಂಬಿಸಿದೆ. 
ಇದರಲ್ಲಿ ರಾಜ್ಯದ ಹೆದ್ದಾರಿ ಒಂದು ಲಕ್ಷ ಕಿ. ಮೀ . ರಾಷ್ಟ್ರೀಯ ಹೆದ್ದಾರಿ 
ಮೂವತ್ತೂರು ಸಾವಿರ ಕಿ. ಮೀ . ರಸ್ತೆ ಸಾರಿಗೆಯ ಮೂರನೇ ಒಂದು ಭಾಗ 
ಶೇ . ಎರಡು ಭಾಗವಿರುವ ರಾಷ್ಟ್ರೀಯ ಹೆದ್ದಾರಿಯನ್ನು ಅವಲಂಬಿಸಿವೆ. ರಸ್ತೆ 
ದುರಸ್ತಿ ನಿರ್ವಹಣೆಗಾಗಿಯೇ ಈ ದಶಕದ ಕೊನೆಯ ಹೊತ್ತಿಗೆ ನಲವತ್ತೇಳು 
ಸಾವಿರದ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ವ್ಯಯಿಸಬೇಕು. ಬಹು 
ದುಬಾರಿಯಾಗಿರುವ ವಿದೇಶಿ ವಿನಿಮಯ ಗಳಿಕೆ ಇಂಥದಕ್ಕೆ ವ್ಯಯವಾಗಬೇಕೆ? 
ಗಂಗಾ ಕಾವೇರಿಯ ಸಂಪರ್ಕ ನಾಲೆ ಇಡೀ ರಾಷ್ಟ್ರಾದ್ಯಂತ ಒಳನಾಡ 
ಜಲಮಾರ್ಗವಾಗಿ ಸಾರಿಗೆ ಸಂಪರ್ಕದಲ್ಲಿ ಕ್ರಾಂತಿಯಾಗಬಲ್ಲದು. ನಿಸ್ಸಂಶಯವಾಗಿ 
ಇದು ಸುಲಭದ ಸಾರಿಗೆ ಮಾರ್ಗ . ಇಂಥ ಯೋಜನೆಯನ್ನು ಪರಿಪೂರ್ಣವಾಗಿ 
ಸರ್ಕಾರಕ್ಕೇ ಬಿಡಬಾರದು. ಕೆಲವು ಸಾಂಪ್ರದಾಯಕ ಅಡೆತಡೆಗಳ ಪರಿಹಾರಕ್ಕಷ್ಟೇ 
ಸರ್ಕಾರದ ಮೊರೆಹೋಗಬೇಕು. ಇದು ಜನಾಂದೋಲನವಾಗಬೇಕು. ಆಗ ತಂತಾನೆ 
ಅಭಿವೃದ್ಧಿಯ ಕಾರ್ಯವಾಗುತ್ತದೆ. ಜನಜಾಗೃತಿ ಮೂಡಿದರೆ ಸ್ವಾತಂತ್ರ್ಯೋತ್ತರ 
ಭಾರತದ ಬಹುದೊಡ್ಡ ಚಳವಳಿ ಇದಾಗುತ್ತದೆ.” 


145 


ಕಾವೇರಿ ಹರಿದು ಬಂದ ದಾರಿ 


ಕಾಲುವೆ ತೋಡುವಾಗ ಪ್ರತಿ ಕಿಲೋಮೀಟರು ನೆಲದಿಂದ ಸಾವಿರದ 
ಐದುನೂರು ಘನಮೀಟರು ಮಣ್ಣು ಹೊರಬರುತ್ತದೆ. ಈ ಮಣ್ಣನ್ನು ಬಳಸಿ 
ಸೊಗಸಾದ ಹೆದ್ದಾರಿ ನಿರ್ಮಿಸಬಹುದು. ಇರುವ ಹೆದ್ದಾರಿಗಳ ಮೇಲಿರುವ 
ಒತ್ತಡವನ್ನು ಕುಗ್ಗಿಸಬಹುದು, ಇಡೀ ಗಂಗಾ - ಕಾವೇರಿ ಮಾರ್ಗ ಪ್ರವಾಸಿಗಳನ್ನು 
ಕೈಬೀಸಿ ಕರೆಯುತ್ತದೆ. ಬೊಕ್ಕಸಕ್ಕೂ ಕಾಸು ತುಂಬುತ್ತದೆ. ಮತ್ತೊದ್ಯಮ 
ವೃದ್ಧಿಯಾಗುತ್ತದೆ. ನಿರುದ್ಯೋಗ ಪರಿಹಾರದ ದೃಷ್ಟಿಯಿಂದ ಇದೊಂದು ಅತ್ಯಂತ 
ಸ್ವಾಗತಾರ್ಹ ಯೋಜನೆ. ಸಾವಿರಾರು ಕುಶಲಕರ್ಮಿಗಳು , ಎಂಜಿನಿಯರುಗಳು, 
ಕಾರ್ಮಿಕರು ಸರ್ವೆ ಸಿಬ್ಬಂದಿಗಳಿಗೆ ಇಡೀ ಒಂದು ತಲೆಮಾರು ಉದ್ಯೋಗ 
ಕಲ್ಪಿಸುತ್ತದೆ. ಏಕೆಂದರೆ ಈ ಯೋಜನೆಯ ಸದ್ಯದ ಅಂದಾಜು ಕಾಲಮಿತಿ 
ಮೂವತ್ತು ವರ್ಷ . ಈ ಯೋಜನೆಯ ಸಾಧ್ಯತೆಯನ್ನು ನಿಖರಪಡಿಸಿಕೊಳ್ಳಲು 
ಹತ್ತು ವರ್ಷಗಳ ಸತತ ಪ್ರಾರಂಭಿಕ ಅಧ್ಯಯನ ನಡೆಯಬೇಕು. ಗಂಗಾ ಕಾವೇರಿ 
ಸಾಧನ ಸಮಿತಿ ಇಂಥ ಹಲವು ಸಾಧಕಗಳನ್ನು ಮುಂದಿಟ್ಟು ಪ್ರಧಾನಿಯವರಿಗೆ 
ಮನವಿ ಸಲ್ಲಿಸಿದೆ. ಕವಿ ಜಿ. ಸ್ . ಶಿವರುದ್ರಪ್ಪ , ಲಂಕೇಶ್, ತೇಜಸ್ವಿ, ದೇವನೂರು 
ಮಹಾದೇವ, ಎಚ್.ಎಲ್. ಕೇಶವಮೂರ್ತಿ ಸೇರಿದಂತೆ ಬುದ್ದಿಜೀವಿಗಳು ಸಮಿತಿಗೆ 
ಧ್ವನಿಕೊಟ್ಟಿದ್ದರು. ಗಂಗಾವತರಣವನ್ನು ಎದುರು ನೋಡುತ್ತಿದ್ದಾರೆ. 
- ಗಂಗಾ ಕಾವೇರಿ ಸಂಪರ್ಕನಾಲೆ ಇದೀಗ ಅನಿವಾಸಿ ಭಾರತೀಯರನ್ನು 
ಕೈಬೀಸಿ ಕರೆದಿದೆ. ಈ ಯೋಜನೆಯ ಸಾಫಲ್ಯಕ್ಕಾಗಿ ಅಮೆರಿಕಾದ ಮಿಚಿಗನ್‌ನಲ್ಲಿ 
ನೂರು ಕಿ. ಮೀ . ಪಾದಯಾತ್ರೆ ಕೈಗೊಂಡಿದ್ದಾರೆ. ಯೋಜನೆಯ ಸಾಧನೆಯನ್ನು 
ಪಟ್ಟಿ ಮಾಡಲೆಂದೇ ' ಗಂಗಾಯನ' ವೆಂಬ ಪತ್ರಿಕೆಯನ್ನು ಹೊರಡಿಸಿದ್ದಾರೆ. 
ಫಿಂಟ್‌ನಲ್ಲಿ ಸಭೆ ಸೇರಿ ತಂತ್ರಜ್ಞರು ತಾವು ಈ ಯೋಜನೆಯಲ್ಲಿ ತೊಡಗಿಕೊಳ್ಳುವ 
ರೀತಿ -ನೀತಿಗಳನ್ನು ಚರ್ಚಿಸಿದ್ದಾರೆ. ಅಗತ್ಯವಿದ್ದರೆ ತಂತ್ರಜ್ಞಾನದ ನೆರವಿನ ಜೊತೆಗೆ 
ಅತ್ಯಾಧುನಿಕ ಯಂತ್ರಗಳ ನೆರವನ್ನೂ ನೀಡಲು ಮುಂದಾಗಿದ್ದಾರೆ. 

ಇಂಥ ಬೃಹತ್ ಯೋಜನೆಗಾಗಿ ಭಾರತದಲ್ಲಿ ಸ್ವತಂತ್ರ ನದಿ ನಿರ್ವಹಣೆಯ 
ಮಂಡಳಿ ಅಸ್ತಿತ್ವಕ್ಕೆ ಬರಬೇಕು. ರಾಜಕೀಯದ ಸೋಂಕೇ ಇದಕ್ಕೆ ತಗಲಬಾರದು. 
ಸಾವಿರಾರು ತಲೆಮಾರಿಗೆ ಅನುಕೂಲವಾಗುವುದಾದರೆ ಒಂದು ತಲೆಮಾರು ತ್ಯಾಗಕ್ಕೆ 
ಸಿದ್ದರಿರಬೇಕು' ಎನ್ನುತ್ತಾರೆ ಅಮೆರಿಕದ ಅನಿವಾಸಿ ಭಾರತೀಯರು. 

ಕೋಟಿ ಕೋಟಿ ರೂಪಾಯಿ ಅತಿವೃಷ್ಟಿ - ಅನಾವೃಷ್ಟಿಯ ಪರಿಹಾರಕ್ಕೆ, 
ಮಧ್ಯಂತರ ಚುನಾವಣೆಗಳಿಗೆ ವ್ಯಯವಾಗುತ್ತಿರುವಾಗ ಹಂತ ಹಂತಗಳಲ್ಲಿ ಈ 
ಯೋಜನೆ ಕಾರ್ಯಗತವಾದರೆ ಇಪ್ಪತ್ತೊಂದನೆಯ ಶತಮಾನವನ್ನು ನಾವು 
ಹಮ್ಮು ಬಿಮ್ಮಿನಿಂದಲೇ ಸ್ವಾಗತಿಸಬಹುದು. ನದಿ ನೀರಿನ ಹಂಚಿಕೆಗಂತೂ ಸರ್ವ 


146 


ಕಾವೇರಿ ಹರಿದು ಬಂದ ದಾರಿ | 


ಸಮ್ಮತ ಸೂಕ್ತವನ್ನಾಧರಿಸದಿದ್ದರೆ ರಾಷ್ಟ್ರದ ತುಂಬ 'ಟ್ರಿಬ್ಯುನಲ್'ಗೆ ಸ್ಥಳಾವಕಾಶ 
ಮಾಡಿಕೊಡಬೇಕಾಗುತ್ತದೆ. ಎಂಟುನೂರು ಕಿ. ಮೀ . ದೂರ ಹರಿಯುವ ಕಾವೇರಿ 
ನದಿ ನಿರ್ವಹಣೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಸುತ್ತಿನ ಮಾತುಕತೆಗೆ 
ಎಡೆಗೊಟ್ಟು ಬೆಳ್ಳಿಹಬ್ಬ ಆಚರಿಸುತ್ತಿದೆ. ಸಮಸ್ಯೆ ಪ್ರಾರಂಭವಾಗಿ ಶತಮಾನೋತ್ಸವ 
ವನ್ನು ಆಚರಿಸಿದ್ದಾಯಿತು. ಇನ್ನೂ ಕಾವೇರಿಯ ಜಲ ಸಾಮರ್ಥ್ಯದ ಸ್ಪಷ್ಟ ಅಂಕೆ 
ಅಂಶಗಳೇ ಲಭ್ಯವಿಲ್ಲ . ಕೇವಲ ಮೂರು ರಾಜ್ಯಗಳ ನದಿನೀರಿನ ಹಂಚಿಕೆಯಲ್ಲಿ 
ಒಮ್ಮತ ಸಾಧನೆಯಾಗದೆ ಟ್ರಿಬ್ಯುನಲ್ ಮೊರೆಹೋಗಬೇಕಾಗಿ ಬಂದಿದೆ. ಗಂಗಾ 
ಕಾವೇರಿ ಸಂಪರ್ಕ ಎರಡೂವರೆ ಸಾವಿರ ಕಿ. ಮೀ . ಉದ್ದ, ಹತ್ತು ರಾಜ್ಯಗಳ 
ನೀರಿನ ಹಕ್ಕು ಇದೊಂದೇ ಜಲಮಾರ್ಗದ ಮೇಲೆ ಸ್ಥಾಪಿತವಾಗುತ್ತದೆ. 
'ರಾಷ್ಟ್ರೀಯ ಜಲಜಾಲ ಸೃಷ್ಟಿಸುವ ಉದ್ದೇಶ ಇಡೀ ಗಂಗಾನದಿಯ ನೀರನ್ನು 
ಬಸಿದುಕೊಳ್ಳಲೆಂದಲ್ಲ . ಅದರ ಹೆಚ್ಚಿನ ಪ್ರಮಾಣದ ಪ್ರವಾಹವನ್ನು ಸಾರ್ಥಕವಾಗಿ | 
ಬಳಸಿಕೊಂಡು ಅವಶ್ಯಕವಿರುವ ಬರಡು ಭೂಮಿಗೆ ಬಿಡುವುದು' ಎಂದು ಡಾ . 
ಕೆ.ಎಲ್. ರಾವ್ ಪಾರ್ಲಿಮೆಂಟರಿ ಸಮಿತಿಯ ಸಂಶಯಗಳನ್ನು ದೂರಮಾಡಿದ್ದರು. 
ಒಮ್ಮೆ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ಇದಿಷ್ಟು ಮಾತೇ ಬಿಹಾರ ಬಂಗಾಳ 
ಮೂಲ ಫಲಾನುಭವಿ ರಾಜ್ಯಗಳನ್ನು ಸಂತೈಸೀತೆ? ಆ ರಾಜ್ಯಗಳು ಮತ್ತಷ್ಟು 
ನೀರಿಗಾಗಿ ಹೋರಾಡುವುದಿಲ್ಲವೆಂದು ಯಾವ ಖಾತ್ರಿ ? ಇದು ಯೋಜನೆ 
ಕಾರ್ಯಗತವಾದ ಮೇಲೆ ಏಳಬಹುದಾದ ಸಮಸ್ಯೆ. 

ಯೋಜನೆಗಿರುವ ಅಡ್ಡಿ ಆತಂಕಗಳು ಹತ್ತಾರು, ತಜ್ಞರ ಒಂದು ಬಣ 
ಈ ಸಂಪರ್ಕನಾಲೆಯ ಸಾಧ್ಯತೆಯ ಬಗ್ಗೆ ಅಧಿಕೃತ ಮೊಹರು ಒತ್ತಿದ್ದರೂ 
ಮತ್ತೊಂದು ತಂಡ ವಾದಕ್ಕಿಳಿದಿದೆ. ಹೆಚ್ಚೆಂದರೆ ಈ ನಾಲೆಯನ್ನು ಅಂತರ್ನದಿಗಳ 
ಜಾಲವೆನ್ನುವ ಬದಲು ಗ್ರಾಂಡ್ ಫೀಡರ್ ಕೆನಾಲ್ ( ಮುಖ್ಯ ಮೂಲ ನಾಲೆ ) 
ಎನ್ನಿ ಎಂದವರು ವಾದಿಸುತ್ತಾರೆ. ಇದು ಒಮ್ಮುಖವಾಗಿ ಗಂಗೆ ಕಾವೇರಿಗೆ 
ಹರಿದು ಬರುತ್ತದೆ. ಜಲಜಾಲ ಎನ್ನುವ ಮಾತೆಲ್ಲಿ ಬಂತು ಎಂದು ತಾಂತ್ರಿಕ 
ದೌರ್ಬಲ್ಯಗಳನ್ನು ಪಟ್ಟಿಮಾಡಿ ದೆಹಲಿಯ ಗೋಷ್ಠಿಯೊಂದರಲ್ಲಿ ಮಂಡಿಸಿದ್ದಾರೆ. 
ಇನ್ನು ಜಲಮಾರ್ಗವಾಗಿ ಇಂಥ ನಾಲೆ ಅಪ್ರಯೋಜಕ. ಮೊದಲನೆಯದಾಗಿ 
ನೀರಿನ ವೇಗ ಬಲು ಜೋರು; ತೆಪ್ಪಗಳಿಗೆ, ಚಿಕ್ಕ ದೋಣಿಗಳಿಗೆ ಇದು 
ಸರ್ವಥಾಯೋಗ್ಯವಲ್ಲ. ಅಲ್ಲದೆ ಗಂಗಾನದಿಯುದ್ದಕ್ಕೂ ಆಣೆಕಟ್ಟುಗಳ ಸಮೂಹವೇ 
ಇರುತ್ತದೆ. ಜಲಯಾನಕ್ಕೆ ಇವು ಸದಾ ಅಡೆತಡೆ ಎನ್ನುತ್ತಾರೆ ಕೇರಳದ ಮುಖ್ಯ 
ಎಂಜಿನಿಯರಾಗಿದ್ದ ಭರತನ್. ವರ್ಷದುದ್ದಕ್ಕೂ ಜಲ ಲಭ್ಯವಿಲ್ಲದಿರುವುದರಿಂದ 
ಜಲಮಾರ್ಗವಾಗಿ ಬಳಸುವ ಮಾತೆಲ್ಲಿ ಬಂತೆಂದು ಮತ್ತೊಬ್ಬ ತಜ್ಞರು 
ಯೋಜನೆಯತ್ತ ಬೊಟ್ಟು ಮಾಡಿ ತೋರಿಸುತ್ತಾರೆ. 


ಕಾವೇರಿ ಹರಿದು ಬಂದ ದಾರಿ 


147 


ಪಾಟ್ನಾದ ಬಳಿ ನೀರೆತ್ತುವ ಪಂಪುಕೆಟ್ಟರೆ ಅದರ ಪರಿಣಾಮ ಇಡೀ ಗಂಗಾ 
ಕಾಲುವೆಯ ಮೇಲಾಗುತ್ತದೆ. ಇಡೀ ಕಾಲುವೆ ಬಣಬಣ, ಕೇಂದ್ರ ಜಲಶಕ್ತಿ 
ಸಂಶೋಧನ ಕೇಂದ್ರದ ಪರಿಣತರು ನಿರ್ವಹಣೆಯ ದೃಷ್ಟಿಯಿಂದ ಗಂಗಾ 
ಕಾವೇರಿ ನಾಲೆಯನ್ನು ನೋಡುವ ಪರಿ ಇದು. 

ಈಗ ( 2012 ) ಕಾವೇರಿ ತಡಿಯ ನೀರಿನ ಬೇಡಿಕೆ ನೂರ ಅರವತ್ತೆರಡು 
ಬಿಲಿಯನ್ ಘನಮೀಟರಿಗೂ ಮಿಗಿಲು. ನಾಲೆ ಪೂರೈಸುವ ನೀರು 
ಅನವಶ್ಯಕವೆನ್ನುತ್ತಾರೆ ತಮಿಳುನಾಡಿನ ನೀರಾವರಿ ಎಂಜಿನಿಯರುಗಳು . 
- ಇವೆಲ್ಲ ಅಂಕಿ ಅಂಶಗಳ ಮೋಜಿನ ಆಟ, ಕುತರ್ಕವೆಂದು ಭಾವಿಸಿ 
ವಾಸ್ತವತೆಯನ್ನು ಮರೆಯುವಂತಿಲ್ಲ. ಫರಕ್ಕಾ ಆಣೆಕಟ್ಟೆಯಿಂದ ಹೂಗ್ಲಿ ಬಂದರಿಗೆ 
ನೀರೊದಗಿಸುತ್ತಿದ್ದ ಯೋಜನೆ ಮಣ್ಣುಮುಕ್ಕಿದ್ದು ಯೋಜಕರಿಗೊಂದು ಪಾಠ. 
ಹೊಂಡು ನೀರು ಬಸಿಯುವ ಬದಲು ಮೂಲದ ನಿಯಂತ್ರಣಕಾರಕವನ್ನೇ 
ಹೊಂಡು ತಿಂದಿತು . ಗಂಗಾ ಕಾವೇರಿ ಸಂಪರ್ಕನಾಲೆ ತರಬಹುದಾದ ಹೂಳಿನ 
ಸಮಸ್ಯೆ ಕೂಡ ಇಷ್ಟೇ ಗಂಭೀರವಾದದ್ದು. ಪಾಟ್ಟದ ಬಳಿ ನಿರ್ಮಿಸಬೇಕೆಂದಿರುವ 
ತಡೆಯೊಡ್ಡಿನಿಂದಲೇ ಈ ಸಮಸ್ಯೆ ಪ್ರಾರಂಭವಾಗುತ್ತದೆ. ಗಂಗಾ - ಕಾವೇರಿ 
ಸಂಪರ್ಕದ ನೀರನ್ನು ಬಳಸುವ ಫಲಾನುಭವಿ ರಾಜ್ಯಗಳು ಕೆಸರೆತ್ತಲು ರಾಜಕೀಯ 
ರಾಡಿಯನ್ನೇ ಮಾಡಿಯಾವು. ವೆಚ್ಚ ಭರಿಸಲು ಹಿಂತೆಗೆದು ಕೋರ್ಟಿನ ಕಟಕಟೆ 
ಹತ್ತಿದರೂ ಆಶ್ಚರ್ಯವಿಲ್ಲ. ಮೇಲುನಾಲೆಯ ನೀರಿನ ಬಳಕೆ ಅತಿಯಾದರೆ 
ಅಥವಾ ನೀರನ್ನು ಬೇಕಾಬಿಟ್ಟಿ ಪಂಪುಮಾಡಿದರೆ ಕೆಳಗಿನ ಕರ್ನಾಟಕಕ್ಕೆ ಗಂಗೆ 
ಬರುತ್ತಾಳೆ. ಗಿಂಡಿಯಲ್ಲೋ ಅಥವಾ ತಾಲಿಯಲ್ಲೋ ಪವಿತ್ರ ಜಲವಾಗುವಷ್ಟು! 

ಗಂಗಾ - ಯಮುನಾ ಕಾಲುವೆ ತೋಡಿದಾಗ ಉತ್ತರ ಪ್ರದೇಶದ ಈ 
ಭಾಗದ ವನರಾಜಿ ಹೇಳ ಹೆಸರಿಲ್ಲದೆ ನಿರ್ನಾಮವಾಗಿ ಕೆಸರುಗದ್ದೆಗಳು ಲಕಲಕ 
ಹೊಳೆದುವು. ಹದಿನಾಲ್ಕು ಹದಿನೈದನೆಯ ಶತಮಾನದಲ್ಲಿ ನಿರ್ಭಯವಾಗಿ 
ಈ ಕಾಡಲ್ಲಿ ಅಲೆದ ಫೇಂಡಾಮೃಗ, ಹುಲಿ, ಸಿಂಹ , ಕಾಡುಕೋಣಗಳ ಲೆಕ್ಕ 
ಜೀರ್ಣವಾಗಿರುವ ವರದಿಗಳಲ್ಲಿ ದೊರೆಯುತ್ತದೆ . ಈಗ ಅಲ್ಲಿರುವ ಕೆರೆಕುಂಟೆ 
ಕಾಲುವೆ ಬಳಿ ನರಿ , ಮೊಲ ಅಪರೂಪಕ್ಕೆ ಜಿಂಕೆಗಳಷ್ಟೇ ಬಾಳುವೆ ನಡೆಸಿವೆ. 
ಗಂಗಾ ಕಾವೇರಿ ಸಂಪರ್ಕನಾಲೆ ವಿಂಧ್ಯಾರಣ್ಯವನ್ನು ಹಾಯಬೇಕು. ಪರಿಸರಕ್ಕೆ 
ಧಕ್ಕೆ ತರದಂತೆ ಈ ಯೋಜನೆ ರೂಪಿಸುವ ಹೊಣೆ ಯೋಜನಕಾರರ ಮೇಲಿದೆ. 

- 1972ರಲ್ಲಿ ಈ ಯೋಜನೆಯ ಅಂದಾಜುವೆಚ್ಚ ಎರಡೂವರೆ ಸಾವಿರ 
ಕೋಟಿ ರೂಪಾಯಿ ಎಂದು ಲೆಕ್ಕಹಾಕಲಾಗಿತ್ತು. ಇಂದಿನ ಲೆಕ್ಕದಲ್ಲಿ ಇದರ 
ಹತ್ತರಷ್ಟಾಗಬಹುದು. ಅತಿವೃಷ್ಟಿ- ಅನಾವೃಷ್ಟಿ ಮಧ್ಯಂತರ ಚುನಾವಣೆಗಳ 


148 


ಕಾವೇರಿ ಹರಿದು ಬಂದ ದಾರಿ | 


ವೆಚ್ಚ ತೂಗಿದರೆ ಈ ಯೋಜನೆ ಎಂದೋ ಮುಗಿದು ನಮ್ಮ ರಾಷ್ಟ್ರದ ನೆಲದ 
ಬಣ್ಣವೇ ಬದಲಾಗಬಹುದಾಗಿತ್ತು, ಹಣ ವಿನಾಕಾರಣ ಪೋಲಾಗುವ ಬದಲು 
ಪೋಲಾಗುವ ನೀರಿನಪಾಲಾಗಿದ್ದರೆ ಧಿಮಾಕಿನಿಂದಲೇ ಇಪ್ಪತ್ತನೇ ಶತಮಾನಕ್ಕೆ 
ವಿದಾಯ ಹೇಳಬಹುದಾಗಿತ್ತು . 

ಭಗೀರಥ ಇಳಿಸಿದ ದೇವಗಂಗೆ ಅಗಸ್ಯನ ಕಮಂಡಲದಲ್ಲಿ ತೂರಿ 
ವಿಂಧ್ಯಪರ್ವತ ದಾಟಿ ಕಾವೇರಿಯಾಗಿ ಹೊರಬರುವ ಮಾರ್ಗದಲ್ಲಿ ಸಾವಿರ 
ಅಡೆತಡೆಗಳಿವೆ. ತಂತ್ರಜ್ಞಾನದ ಅಭಿವೃದ್ಧಿ ಇವುಗಳಿಗೆ ಮಾರ್ಗ ತೋರಿಸಬಲ್ಲುದು. 
ಈ ಸಾಧನೆಗೆ ಬೇಕಾದ್ದು ಕಾರ್ಯಶೀಲತೆ, ಕನಸುಗಾರಿಕೆ. 
( ಗಂಗಾ - ಕಾವೇರಿ ಸಂಪರ್ಕನಾಲೆ ಕುರಿತು ಈಗ ಯಾರೂ ಮಾತನಾಡುತ್ತಿಲ್ಲ; ಸದ್ಯಕ್ಕೆ 

ಈಗಿನ ಸರ್ಕಾರ ಗಂಗಾನದಿಯ ಶುದ್ದೀಕರಣಕ್ಕೆ ಗಮನಕೊಟ್ಟಿದೆ. - ಸಂ.) 


* * * 


149 


ಅಂತರ ರಾಜ್ಯ ನದಿ ನೀರು ವಿವಾದದ 
ಇತಿಹಾಸ ಮತ್ತು ಪರಿಹಾರ 


ಎಂ . ವಿ . ವಿ . ರಮಣ 
ಕನ್ನಡಕ್ಕೆ : ಮುರಳೀಧರ ಖಜಾನೆ 


ಇಡೀ ಜಲಾನಯನ ಪ್ರದೇಶವನ್ನು ರಾಜಕೀಯ ಭಾಗಗಳೆಂದು ಪ್ರತ್ಯೇಕಿಸದೆ 
ಒಂದೇ ಘಟಕ ಎಂದು ಪರಿಗಣಿಸಿದಾಗ ಮಾತ್ರ ಸಾರ್ವತ್ರಿಕ ನ್ಯಾಯ ದೊರಕಿಸಲು 
ಸಾಧ್ಯ . ವಿವಾದದ ಪರಿಹಾರ ಯಶಸ್ವಿಯಾಗಬೇಕಾದರೆ ಮೊದಲು ಸಂಧಾನಕ್ಕೆ ಮೊರೆ 
ಹೋಗಬೇಕು. 


ಭಾರತದ ನೀರಾವರಿ ಅದರ ನಾಗರಿಕತೆಯಷ್ಟೇ ಮರಾತನವಾದುದು. ಇಲ್ಲಿ 
ಜಲಸಂಪನ್ಮೂಲದ ಅಭಿವೃದ್ಧಿ ಸಹಸ್ರಾರು ವರ್ಷಗಳಿಂದ ಸಾಗಿಬಂದಿದೆ. ನದಿ 
ನೀರನ್ನು ಸಮರ್ಪಕವಾಗಿ ಕಾಲುವೆಗಳ ಮೂಲಕ ಹರಿಸುವುದು ಮತ್ತು ಕೆರೆ 
ಹಳ್ಳಗಳ ಜಲವನ್ನು ನೈಸರ್ಗಿಕ ಕಟ್ಟೆಗಳಿಂದ ಬಳಸಿಕೊಂಡಿರುವುದನ್ನು ವ್ಯಾಪಕವಾಗಿ 
ಕಾಣಬಹುದು. ಭೌಗೋಳಿಕ ಮತ್ತು ನೈಸರ್ಗಿಕ ಕಾರಣಗಳಿಂದ ಜಲಸಂಪನ್ಮೂಲದ 
ಅಭಿವೃದ್ಧಿ ಭಾರತದಲ್ಲಿ ಸಾಕಷ್ಟು ಪ್ರಾಮುಖ್ಯವನ್ನು ಗಳಿಸಿಕೊಂಡಿದೆ. 

ಭಾರತದಲ್ಲಿ ಬೀಳುವ ಮಳೆಯ ಪ್ರಮಾಣ ಸರಾಸರಿ 45 ಇಂಚುಗಳಷ್ಟು. 
ಅಸ್ಸಾಮಿನ ಬೆಟ್ಟಗುಡ್ಡಗಳಿಂದ ರಾಜಸ್ಥಾನದ ಮರುಭೂಮಿಯವರೆಗೆ 5ರಿಂದ 500 
ಇಂಚುಗಳವರೆಗೆ ವ್ಯತ್ಯಾಸಗೊಳ್ಳುತ್ತದೆ. ಭಾರತದಲ್ಲಿ ಮುಂಗಾರು ಮಳೆ ಬೀಳುವುದು. 
ಜೂನ್‌ನಿಂದ ಸೆಪ್ಟೆಂಬರ್‌ವರೆಗೆ ನಮ್ಮ ಗ್ರಾಮೀಣ ಪ್ರದೇಶದ ಪ್ರಮುಖ ಉದ್ಯೋಗ 
ಕೃಷಿ, ಸಾಂಪ್ರದಾಯಿಕವಾದ ಮುಂಗಾರಿನ ಕಣ್ಣುಮುಚ್ಚಾಲೆಯಿಂದ ಯಶಸ್ವಿ ಕೃಷಿ 
ಮಾಡುವುದು ಭಾರತದಲ್ಲಿ ಅಸಾಧ್ಯ ಸಂಗತಿ. ಹಾಗಾಗಿ ಭಾರತದ ಕೃಷಿಕರು 
ಒಂದಲ್ಲ ಒಂದು ವಿಧದಲ್ಲಿ ನೀರಾವರಿಯ ಮೊರೆ ಹೋಗುವುದು ಅನಿವಾರ್ಯ. 
ಇತರ ಜಲಸಂಪನ್ಮೂಲಗಳ ಅಭಿವೃದ್ಧಿಗೆ ಹೋಲಿಸಿದರೆ ನದಿ ನೀರಿನ ಅಭಿವೃದ್ಧಿ 
ಹೆಚ್ಚಿನ ಪ್ರಾಮುಖ್ಯಗಳಿಸಿಕೊಳ್ಳುತ್ತದೆ. ಏಕೆಂದರೆ ಹಳ್ಳ ಕೆರೆಗಳಿಗೆ ತಾಳೆ ಹಾಕಿದರೆ 
ನದಿಯಲ್ಲಿ ದೊರೆಯುವ ನೀರಿನ ಪ್ರಮಾಣ ಅತಿ ಹೆಚ್ಚು, ನದಿ ನೀರಿನ ಅಭಿವೃದ್ಧಿ 
ಭಾರತದಲ್ಲಿ ಆರಂಭವಾದದ್ದು ಆಂಗ್ಲರ ಆಳ್ವಿಕೆಯ ಕಾಲದಲ್ಲಿಯೇ . 


150 


ಕಾವೇರಿ ಹರಿದು ಬಂದ ದಾರಿ | 


ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ದೇಶದ ಜಲಸಂಪನ್ಮೂಲದ ಸಮರ್ಥ 
ಬಳಕೆಯತ್ತ ಹೆಚ್ಚಿನ ಗಮನ ನೀಡಲಾಯಿತು. ಹಾಗಾಗಿ ಎಲ್ಲ ಪಂಚವಾರ್ಷಿಕ 
ಯೋಜನೆಗಳಲ್ಲೂ ನೀರಾವರಿಗಾಗಿ ಹೆಚ್ಚು ಹಣವನ್ನು ಮೀಸಲಿಡಲಾಯಿತು. 
- ರಾಜಸ್ತಾನದ ಮರುಭೂಮಿ ಪ್ರದೇಶವನ್ನು ಹೊರತು ಪಡಿಸಿದರೆ ಭಾರತದ 
ನದಿಗಳ ಪಾತ್ರ ದೇಶದ ಎಲ್ಲಾ ಭಾಗಗಳಲ್ಲೂ ಹರಡಿಕೊಂಡಿದೆ. ಈ ನದಿಗಳನ್ನು 
ಎರಡು ಭಾಗಗಳಾಗಿ ವಿಂಗಡಿಸಬಹುದು. 


1. ಕರಗುವ ಹಿಮದಿಂದ ಎಲ್ಲ ಋತುಗಳಲ್ಲಿ ತುಂಬಿ ಹರಿಯುವ ಉತ್ತರ 
ಭಾರತದ ನದಿಗಳು ಮತ್ತು 

2. ಮಧ್ಯ ಹಾಗೂ ದಕ್ಷಿಣ ಭಾರತದ ನದಿಗಳು. 

ನಮ್ಮ ದೇಶದ ಪ್ರಮುಖ ನದಿಗಳು ಅಂತರರಾಜ್ಯ ಲಕ್ಷಣಗಳುಳ್ಳವು. . 
ಉದಾಹರಣೆಗೆ ಸಿಂಧೂನದಿಯ ಜಲಾನಯನಪ್ರದೇಶ ಕಾಶ್ಮೀರ, ಪಂಜಾಬ್,| 
ಹಿಮಾಚಲ ಪ್ರದೇಶದ ಕೆಲವು ಭಾಗ , ಹರಿಯಾಣ , ರಾಜಸ್ತಾನಗಳನ್ನೊಳಗೊಂಡರೆ, 
ಗಂಗಾ ಮತ್ತು ಅದರ ಉಪನದಿಗಳು ಹಿಮಾಚಲ ಪ್ರದೇಶ, ಹರಿಯಾಣ, ದೆಹಲಿ, 
ಉತ್ತರ ಪ್ರದೇಶ, ರಾಜಸ್ತಾನ, ಮಧ್ಯಪ್ರದೇಶ, ಬಿಹಾರ , ಮತ್ತು ಪಶ್ಚಿಮ ಬಂಗಾಳದ 
ಮೂಲಕ ಹರಿಯುತ್ತವೆ. ಮಹಾನದಿ, ಮಧ್ಯಪ್ರದೇಶ, ಒರಿಸ್ಸಾ, ಮಹಾರಾಷ್ಟ್ರ ಮತ್ತು 
ಬಿಹಾರದ ಕೆಲವು ಭಾಗಗಳಲ್ಲಿ ಹರಿದು ಹೋಗುತ್ತದೆ. ಗೋದಾವರಿ ಜಲಾನಯನ 
ಪ್ರದೇಶ, ಮಹಾರಾಷ್ಟ್ರ , ಮಧ್ಯಪ್ರದೇಶ, ಒರಿಸ್ಸಾ, ಕರ್ನಾಟಕ , ಹಾಗೂ ಆಂಧ್ರ 
ಪ್ರದೇಶಗಳಲ್ಲಿ ಹಂಚಿಕೆಯಾಗಿದೆ. ಕಾವೇರಿ ನದಿ, ಕರ್ನಾಟಕ, ತಮಿಳುನಾಡು, 
ಕೇರಳ ರಾಜ್ಯಗಳಲ್ಲಿ ಹರಿಯುತ್ತದೆ. ಇತರೆ ಸಣ್ಣ ನದಿಗಳಾದ ದಾಮೋದರ, 
ಹಾಗೂ ಪೆನ್ನಾರ್ ಕೂಡ ಅಂತರ್ ರಾಜ್ಯ ನದಿಗಳೇ . ಈ ನದಿಗಳು ತಮ್ಮದೇ 
ಆದ ಪಾತ್ರಗಳಲ್ಲಿ ಅನಾದಿ ಕಾಲದಿಂದಲೂ ಹರಿಯುತ್ತಿವೆ. 

ರಾಜಕೀಯವಾಗಿ ರೂಪಿತವಾದ ಗಡಿಗಳು ಮತ್ತು ಯೋಜನೆಗಳಿಗನುಗುಣವಾಗಿ 
ಕೆಲವು ನದಿಗಳು ಅಂತರ್ ರಾಜ್ಯದ ಲಕ್ಷಣಗಳನ್ನು ಪಡೆದುಕೊಂಡಿವೆ. ಸ್ವಾತಂತ್ರ್ಯ 
ಬಂದಂದಿನಿಂದಲೂ , ಜಲವಿದ್ಯುತ್ ಉತ್ಪಾದನೆ ಮತ್ತು ನೀರಾವರಿಯ 
ಕಾರಣಗಳಿಗಾಗಿ ನದಿ ನೀರು ಸಂಪನ್ಮೂಲದ ಅಭಿವೃದ್ಧಿನಡದೇ ಇದೆ. ಈ 
ಅಂತರ್ ರಾಜ್ಯ ನದಿಗಳಿಗಾಗಿ ಸಾಕಷ್ಟು ವಿವಿಧೋದ್ದೇಶದ ನದಿ ಕಣಿವೆ 
ಯೋಜನೆಗಳು ರೂಪುಗೊಂಡಿವೆ. ಭಾಕ್ರಾನಂಗಲ್, ಹಿರಾಕುಡ್, ತುಂಗಭದ್ರಾ 
ಅವುಗಳಲ್ಲಿ ಕೆಲವು. ಈ ಯೋಜನೆಗಳು , ನೀರಾವರಿ, ವಿದ್ಯುತ್ ಉತ್ಪಾದನೆ ಮತ್ತು 
ಪ್ರವಾಹ ನಿಯಂತ್ರಣದ ರೂಪದಲ್ಲಿ ನೆರವು ನೀಡುತ್ತಿವೆ. ಇಂಥ ಜಲವಿದ್ಯುತ್ 


151 


ಕಾವೇರಿ ಹರಿದು ಬಂದ ದಾರಿ 


ಯೋಜನೆಗಳು ರೂಪುಗೊಳ್ಳಲು ಸಂಬಂಧಪಟ್ಟ ರಾಜ್ಯಗಳು ಪರಸ್ಪರ ಸಹಕಾರ 
ನೀಡಿವೆ. ಈ ಕಾರಣದಿಂದಾಗಿ ಈ ರಾಜ್ಯಗಳು ನದಿಗಳಿಂದ ಸಂಪೂರ್ಣ 
ಲಾಭ ಪಡೆದುಕೊಂಡಿವೆ. ಆದರೆ ಇಂಥ ಸಹಕಾರ ಎಲ್ಲ ಸಂದರ್ಭದಲ್ಲೂ 
ಕಂಡುಬಂದಿಲ್ಲ. ಕೃಷ್ಣಾ, ಗೋದಾವರಿ, ನರ್ಮದಾ ನದಿಗಳಿಗೆ ಸಂಬಂಧಿಸಿದಂತೆ 
ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ. ಈಗ ಕಾವೇರಿಯೂ ವಿವಾದದ ಸುಳಿಗೆ 
ಸಿಕ್ಕಿಕೊಂಡಿದೆ . ಹರಿದು ಹೋಗುವ ನೀರಿನ ಪ್ರಮಾಣ ಅಷ್ಟೇ ಇದ್ದು ಮುಂಗಾರು 
ಮಳೆ ನಿರೀಕ್ಷಿಸಿದಷ್ಟು ಬಾರದೆ ನದಿನೀರಿನ ಪ್ರಮಾಣ ಕಡಿಮೆಯಾಗಿ ನೀರಿನ 
ಬೇಡಿಕೆ ಹೆಚ್ಚಾಗಿರುವುದು ವಿವಾದಗಳಿಗೆ ಮೂಲಕಾರಣ . ಎಂದೇ ವಿವಾದಗಳು 
ವಿಕೋಪಕ್ಕೆ ಹೋಗಿರುವುದೂ ಉಂಟು. ನೀರಿನ ಹಂಚಿಕೆಯನ್ನು ಸಕ್ರಮಗೊಳಿಸಲು 
ಮೂರು ಕಾನೂನುಬದ್ಧ ಮಾರ್ಗಗಳನ್ನು ಅನುಸರಿಸಬಹುದು. 

1. ನದೀ ತೀರದ ಹಕ್ಕು, 
2. ಪೂರ್ವ ವಿನಿಯೋಜನೆ. 
3. ನದಿ ನೀರು ಬಳಕೆಯ ಹಕ್ಕಿನ ಆಡಳಿತಾತ್ಮಕ ವಿಲೇವಾರಿ . 


ನದಿ ತೀರದ ಹಕ್ಕು 


ಈ ಪ್ರತಿಪಾದನೆಯ ತಿರುಳೆಂದರೆ ನದಿಯ ಪಾತ್ರಕ್ಕಂಟಿಕೊಂಡಿರುವ 
ಪ್ರದೇಶದ ಎಲ್ಲರಿಗೂ ನದಿ ನೀರಿನ ಬಳಕೆಯ ಸಮಾನ ಹಕ್ಕು ನೀಡುವುದು. 

ಎಲ್ಲಿಯವರೆಗೆ ಇತರ ನದಿ ತೀರದ ಪ್ರದೇಶಗಳ ಹಕ್ಕಿಗೆ ಚ್ಯುತಿ ಬರುವುದಿಲ್ಲವೋ 
ಅಲ್ಲಿಯವರೆಗೆ ಮಾತ್ರ ಈ ನಿಲುವು ಅನ್ವಯವಾಗುವುದು. ಪ್ರತಿಯೊಂದು : 
ನದಿ ನೀರು ತೀರದ ಪ್ರದೇಶವೂ ತನ್ನ ನೆಲವನ್ನೂ ಬಳಸಿಹೋಗುವ ನೀರಿನ 
ಗುಣಮಟ್ಟವಾಗಲಿ , ಪ್ರಮಾಣದಲ್ಲಾಗಲಿ ಕಡಿಮೆಯಾಗದಂತೆ ತನ್ನ ಸಾಮಾನ್ಯ 
ಬಳಕೆಗೆ ಉಪಯೋಗಿಸುವ ಹಕ್ಕನ್ನು ಪಡೆದುಕೊಂಡಿರುತ್ತದೆ. ಸಾಮಾನ್ಯ ಬಳಕೆ 
ಎಂದರೆ ಗೃಹೋಪಯೋಗ ಮತ್ತು ಸಾಕು ಪ್ರಾಣಿಗಳ ಸಾಕಣಿಗಷ್ಟೆ, ಮತ್ತಾವುದೇ 
ರೀತಿಯಲ್ಲಿ ನದಿ ತೀರದ ಪ್ರದೇಶ ನೀರನ್ನು ಬಳಸಿಕೊಳ್ಳಬೇಕೆಂದರೆ ಅದು ಇತರೆ 
ನದಿ ತೀರದ ಪ್ರದೇಶದ ಹಕ್ಕಿಗೆ ಚ್ಯುತಿಯಾಗದಂತೆ ಬಳಸಲು ಸಾಧ್ಯವಿದ್ದರೆ ಮಾತ್ರ 
ಉಪಯೋಗಿಸಬಹುದು. ಈ ರೀತಿಯ ಬಳಕೆ ಭೂಮಿಗೆ ನೀರಿನ ಬಳಕೆಯ 
ಯುಕ್ತಾ ಯುಕ್ತತೆಯನ್ನು ಅವಲಂಬಿಸಿರುತ್ತದೆ. ನದಿ ತೀರದ ನೀರಿನ ಬಳಕೆಯನ್ನೂ 


152 


ಕಾವೇರಿ ಹರಿದು ಬಂದ ದಾರಿ 


ಲಾರ್ಡ್ ವೆನ್ ಲೇಡೇಲ್ 'ಚೇಸ್ ಮೋರ್- ರಿರ್ಚ್‌' ಪ್ರಕರಣದಲ್ಲಿ ಈ ರೀತಿ 
ವಿವರಿಸುತ್ತಾರೆ . 

“ ಒಂದು ಪ್ರದೇಶವನ್ನು ಬಳಸಿಕೊಂಡು ಹೋಗುವ ಪ್ರಕೃತಿಯ ವರದಾನವಾದ 
ನೀರಿನ ಮೇಲಿನ ಹಕ್ಕು ತೀರ ಪ್ರದೇಶದವರಿಗೆ ಸ್ವಾಭಾವಿಕವಾಗಿಯೇ ಲಭ್ಯ . ತಾವು 
ಹೊಂದಿರುವ ಪ್ರದೇಶದ ಮಣ್ಣಿನ ಮೇಲಿನ ಹಕ್ಕಿನಿಂದ ದೊರೆಯುವ ಸೌಲಭ್ಯ 
ಇದು. ಹರಿದು ಬರುವ ನೀರಿನ ಪ್ರಮಾಣದಲ್ಲಾಗಲಿ , ಗುಣಮಟ್ಟದಲ್ಲಾಗಲಿ 
ಯಾವುದೇ ರೀತಿಯಲ್ಲೂ ಧಕ್ಕೆ ಬಾರದಂತೆ ಬಳಕೆ ಮಾಡಿಕೊಳ್ಳುವ ಹಕ್ಕು 
ಅವರಿಗಿರುವಂತೆಯೇ , ಇದೇ ನೀತಿಯ ಆಧಾರದ ಮೇಲೆ ಪಕ್ಕದ ನದಿ 
ತೀರದ ಪ್ರದೇಶದವರಿಗೆ ಯಾವುದೇ ರೀತಿಯಲ್ಲೂ ಹಕ್ಕಿಗೆ ಧಕ್ಕೆ ಬಾರದಂತೆ 
ನೆರವು ನೀಡುವ ಕರ್ತವ್ಯವೂ ಸ್ವಾಭಾವಿಕವಾಗಿ ಅವರದಾಗಿರುತ್ತದೆ. ಅವರ 
ಹಕ್ಕು ಯಾವುದೇ ಕಾರಣದಿಂದ ನದಿ ಮೇಲ್ದಂಡೆಯಲ್ಲಿರುವವರು ಅಥವಾ 
ಕೆಳದಂಡೆಯಲ್ಲಿರುವವರು ನಿಗದಿತ ಅಥವಾ ಊಹಾತ್ಮಕ ಅನುದಾನವನ್ನಾಗಲಿ 
ಇಲ್ಲವೆ ಊಹಾತ್ಮಕ ಜಲಸಂಗ್ರಹವನ್ನಾಗಲಿ ಅವಲಂಬಿಸಿರುವುದಿಲ್ಲ.” 

ನದಿ ತೀರದ ಹಕ್ಕಿಗೆ ಅನ್ವಯವಾಗುವ ಸಾಮಾನ್ಯ ಕಾನೂನು ನಿಯಮಗಳು 
ಮತ್ತು ಇನ್ನು ಮುಂದೆ ಸೂಚಿಸಲಾಗುವ ಅಂತರ್ ದೇಶೀಯ ನೀರನ್ನು 
ಪಡೆದುಕೊಳ್ಳುವ ಹಾಗೂ ಅಗೋಚರ ಜಲಸಂಪತ್ತಿನ ಬಳಕೆಯನ್ನು ಕುರಿತಾದ 
ನದಿ ತೀರ ಪ್ರದೇಶದ ಸಾಮ್ಯ ಪಡೆದಿರುವವರ ಸಾಮಾನ್ಯ ಕಾನೂನಿನ ಹಕ್ಕುಗಳು 
ಭಾರತೀಯ ಅನುಭೋಗಕಾಯ್ದೆ 1882 ರಲ್ಲಿ ಸ್ಥಾನ ಪಡೆದುಕೊಂಡಿದೆ. 


ನೀರಿಗೆ ಸಂಬಂಧಪಟ್ಟ ಅನುಭೋಗ 


ನೀರನ್ನು ಇತರ ವಸ್ತುಗಳಂತೆ ಆಸ್ತಿಯ ಪರಿವ್ಯಾಪ್ತಿಯಲ್ಲಿ ಸೇರಿಸಲು 
ಸಾಧ್ಯವಿಲ್ಲ. ನೀರು ಪ್ರಕೃತಿಯ ನಿಯಮದಂತೆ ಹರಿಯುತ್ತದೆ. ನೀರಿನ ಸಾಮೀಪ್ಯದ 
ದೃಷ್ಟಿಯಿಂದ ನದಿ ತೀರದ ಹಕ್ಕೂ ದೊರಕುತ್ತದೆಯೇ ಹೊರತು ನದಿಯ ಪಾತ್ರದ 
ಅಥವಾ ಹರವು ಮೇಲಿನ ಮಾಲೀಕತ್ವದಿಂದಲ್ಲ. ನೀರು ಹರಿದು ಹೋಗುವ ಪಾತ್ರದ 
ಮೇಲಿನ ಮಾಲೀಕತ್ವದಿಂದಲೇ ನೀರನ್ನು ಬಳಸುವ ಹಕ್ಕು ಲಭ್ಯವಾಗುವುದಿಲ್ಲ. 
ನೀರು ಕುಂದದೆ , ಬದಲಾಗದೆ ತನ್ನ ಸಹಜ ಸ್ಥಿತಿಯಲ್ಲಿ ತನಗೆ ನಿಯಮಿತವಾದ 
ಪಾತ್ರದಲ್ಲಿ ಹರಿದು ಹೋಗುವುದರಿಂದಷ್ಟೇ ಲಭ್ಯವಾಗುತ್ತದೆ. ಹರಿಯುವ ನೀರು 
ಎಲ್ಲರ ಸ್ವತ್ತು. ಅಂದರೆ ಆರಂಭದ ತೀರ ಪ್ರದೇಶದಲ್ಲಿರುವವರು ಅದರ ಮೇಲೆ 
ವಿಶೇಷ ಅಧಿಕಾರ ಹೊಂದಿದ್ದರೂ , ನೀರಿನ ಸಾಮಿಪ್ಯವಿರುವ ಎಲ್ಲರೂ ಅದನ್ನು 


153 


ಕಾವೇರಿ ಹರಿದು ಬಂದ ದಾರಿ 


ಬಳಸಿಕೊಳ್ಳುವ ಹಕ್ಕನ್ನು ಪಡೆಯುತ್ತಾರೆ. ಸಂಪೂರ್ಣ ಜಲ ಸಂಪತ್ತಿನ ಮೇಲೆ 
ಯಾರ ಅಧಿಕಾರವೂ ಇರುವುದಿಲ್ಲ. ತಮ್ಮ ವಲಯದೊಳಗೆ ಬರುವ ನೀರಿನ 
ಉಪಯೋಗವನ್ನಷ್ಟೆ ಅವರು ಬಳಸಿಕೊಳ್ಳಬಹುದು. 

ಸಹಜವಾಗಿ ಹರಿಯುವ ನೀರಿಗೆ ಮಧ್ಯ ಪ್ರವೇಶಮಾಡಿ ತಡೆಯುವ ಹಕ್ಕನ್ನು 
ಅಥವಾ ಕಾನೂನು ಬದ್ಧವಾಗಿ ಹರಿಯುವ ಜಲವನ್ನು ತಡೆಹಿಡಿವ ಹಕ್ಕನ್ನು ಆ 
ನೀರಿನ ನಿಜವಾದ ಬಳಕೆದಾರರ ಹಕ್ಕಿನಿಂದ ಮುಕ್ತಗೊಳಿಸಲಾಗಿದೆ. 

ಹರಿಯುವ ನೀರಿನ ಸಾಮಿಪ್ಯಕ್ಕಿರುವ ಹಕ್ಕು ಹಾಗೂ ನದೀ ತೀರದ ಸ್ವತ್ತಿನಿಂದ 
ನದೀ ತೀರದ ಮೇಲಿನ ಹಕ್ಕನ್ನು ರೂಪಿಸಲಾಗಿದೆ. ಒಂದು ಪ್ರದೇಶ ನದಿಯಿಂದ 
ಸ್ವಲ್ಪ ದೂರವಿರಬಹುದು. ನದಿ ತೀರಕ್ಕೆ ತುಂಡು ಭೂಮಿಯ ಮೂಲಕ ಸಂಪರ್ಕ 
ಕಲ್ಪಿಸಿಕೊಂಡು ನದಿ ತೀರದ ಸ್ವತ್ತಿನ ಪರಿಕಲ್ಪನೆಯೆಂದರೆ ನದಿಯೊಂದಿಗೆ 
ಸಂಪರ್ಕವಷ್ಟೇ ಅಲ್ಲದೆ ಅಂಥ ಪ್ರದೇಶ ನದಿ ತೀರಕ್ಕೆ ಸರ್ವಸಮ್ಮತವಾಗುವಷ್ಟು 
ಸಮೀಪವಿರಬೇಕು. ಒಂದು ನಿರ್ದಿಷ್ಟ ಭೂಪ್ರದೇಶ ನದೀ ತೀರದ ಸ್ವತ್ತಿನ 
ಗುಣಲಕ್ಷಣಗಳನ್ನು ಹೊಂದಿದೆಯೇ ಇಲ್ಲವೇ ಎಂಬುದನ್ನು ಅದನ್ನು ಸುತ್ತುವರೆದ 
ವಿಶೇಷ ಸಂಗತಿಗಳನ್ನಾಧರಿಸಿ ತೀರ್ಮಾನಿಸಬೇಕು. 


- ನದೀ ತೀರದ ಸ್ವತ್ತಿನ ಲಭ್ಯವಾಗಬೇಕಾದರೆ ಆ ನಿರ್ದಿಷ್ಟ ಭೂಪ್ರದೇಶ 
ನದಿ ನೀರಿನ ಸಂಪರ್ಕಕ್ಕೆ ಬಂದಿರಬೇಕು. ಆದರೆ ಇಲ್ಲಿ ಪ್ರದೇಶದ ಪಕ್ಕಕ್ಕೆ 
ಸರಿದು ಹೋಗುವ ನೀರು, ಪ್ರದೇಶದ ಮುಂಭಾಗಕ್ಕೆ ಸರಿದು ಹೋಗುವಷ್ಟೇ 
ಪ್ರಾಮುಖ್ಯಗಳಿಸಿಕೊಳ್ಳುತ್ತದೆ. ಅಂದರೆ ಒಬ್ಬ ವ್ಯಕ್ತಿಗೆ ತನ್ನ ಪ್ರದೇಶದ ಮೇಲೆ 
ಹರಿದು ಹೋಗುವ ನೀರಿನ ಮೇಲಿರುವಷ್ಟೇ ಅಧಿಕಾರ, ಪಕ್ಕಕ್ಕೆ ಹರಿದುಹೋಗುವ 
ನೀರಿನ ಮೇಲೂ ಇರುತ್ತದೆ. ಹರಿದು ಹೋಗುವ ನೀರು ಮತ್ತು ಭೂಮಿಯ 
ನಡುವೆ ಇರುವ ಸ್ಥಳ - ತುಂಡು ನೆಲದಿಂದ ಬೇರ್ಪಟ್ಟಿದ್ದರೆ, ನೀರಿನ ಮೇಲಿನ 
ಅಧಿಕಾರ ದಕ್ಕುವುದಿಲ್ಲ. 

ಪಾರ್ಶ್ವಿಕ ಉಪನದಿಗಳು, ಮುಖ್ಯನದಿಗಳನ್ನೂ ಸೇರುವ ಝರಿಗಳನ್ನೂ ಕುರಿತ 
ನದಿ ತೀರದ ಸ್ವಾಮ್ಯ ಅನ್ವಯವಾಗುವುದು ನಿಗದಿತ ಹಾಗೂ ನೈಸರ್ಗಿಕವಾದ 
ಕಾಲುವೆ ಅಥವಾ ನೀರಿನ ಸಹಜ ಪಾತ್ರಕ್ಕೆ ಮಾತ್ರ ತಾನು ಪ್ರವಹಿಸುವ ಮುನ್ನ 
ಎದುರಾಗುವ ಪ್ರದೇಶದ ಮಿತಿಗೆ ಇದು ಒಳಪಡುವುದಿಲ್ಲ. ಒಬ್ಬ ವ್ಯಕ್ತಿ ತನ್ನ ನದಿ 
ನೀರಿನ ಹಕ್ಕನ್ನು ಸಮರ್ಥಿಸಿಕೊಳ್ಳಬೇಕೆಂದರೆ , ನಿದರ್ಶನಕ್ಕೆ ನೀರಿನ ಮಾಲಿನ್ಯವನ್ನು 
ತಡೆಯಬೇಕೆಂದರೆ, ನದಿ ದಂಡೆಯ ಸಣ್ಣಭಾಗವನ್ನು ಖರೀದಿಸುವುದು ಅವನಿಗೆ 
ಅನಿವಾರ್ಯ. 


154 


ಕಾವೇರಿ ಹರಿದು ಬಂದ ದಾರಿ 


' ಇಂಗ್ಲೀಷ್ ಕಾಮನ್ ಲಾ ' ( ಇಂಗ್ಲೀಷ್ ಸಾಮಾನ್ಯ ಕಾನೂನಿನ) . 
ನಿಯಮಗಳನ್ನೂ ಭಾರತೀಯ ಅನುಭೋಗ ಕಾಯ್ದೆ , 1882ರಲ್ಲೂ 
ಅಳವಡಿಸಿಕೊಳ್ಳಲಾಗಿದೆ. ಈ ಕಾಯ್ದೆಯ 7ನೇ ಸೆಕ್ಷನ್‌ನ ನಿದರ್ಶನ ( ಎಚ್) 
ಮತ್ತು ( ಜೆ) ಗಳನ್ನು ಇಲ್ಲಿ ನೀಡಲಾಗಿದೆ. 

ಎಚ್ - ತನ್ನ ನೈಸರ್ಗಿಕ ಹಾದಿಯಲ್ಲಿ ನಿರ್ದಿಷ್ಟ ಭೂಮಿಯನ್ನು ಬಳಸಿ ಅಥವಾ 
ಅದರ ಮೇಲೆ ಹಾದು ಹೋಗುವ ನದಿ ನೀರಿನ ಮೇಲಿನ ಹಕ್ಕನ್ನು ಭೂಮಿಯ 
ಮಾಲೀಕರಿಗೆ ಇತರ ವ್ಯಕ್ತಿಗಳು ಮಾಲೀಕರ ಮಿತಿಯೊಳಗೆ ಅಡೆತಡೆಯೊಡ್ಡದೆ, 
ನೀರನ್ನು ಹರಿಯುವ ದಿಕ್ಕು ಮತ್ತು ಗುಣಮಟ್ಟಕ್ಕೆ ಧಕ್ಕೆಯಾಗದಂತೆ ಹರಿಯಲು 
ಅವಕಾಶ ಮಾಡಿಕೊಡಬೇಕು. 

- ಜೆ - ತನ್ನಂಥ ಇತರ ಭೂಮಿಯ ಮಾಲೀಕರ ಆಸಕ್ತಿಗೆ ಧಕ್ಕೆಯಾಗದಂತೆ 
ಕುಡಿಯುವ, ಗೃಹಬಳಕೆಯ , ಜಾನುವಾರುಗಳ ಉದ್ದೇಶದ, ಕೃಷಿ ಕೈಗಾರಿಕೆಯ 
ಉದ್ದೇಶಗಳಿಗೆ ನೈಸರ್ಗಿಕವಾದ ನದಿ, ಕೆರೆ, ಕುಂಟೆಗಳ ನೀರನ್ನು ಬಳಸುವುದರಿಂದ 
ನೀರಿನ ಪಾತ್ರಕ್ಕೆ ಅಂಟಿಕೊಂಡ ಪ್ರದೇಶದ ಮಾಲೀಕರ ನೀರಿನ ಬಳಕೆಯ ಹಕ್ಕು 
ಗಳಿಸಿಕೊಳ್ಳುತ್ತಾನೆ. 
- ಈ ನಿಯಮಗಳು ನದಿ ತೀರದಲ್ಲಿಲ್ಲದ ಭೂಮಾಲೀಕರಿಗೆ ನೀರಿನ 
ಸಂಪನ್ಮೂಲವನ್ನು ಆಧುನಿಕ ತಂತ್ರಜ್ಞಾನಕ್ಕಾಗಿ ಬಳಸಿಕೊಳ್ಳುವುದನ್ನು 
ನಿರಾಕರಿಸುತ್ತದೆ. ಏಕೆಂದರೆ ಈ ರೀತಿ ನೀರಿನ ಬಳಕೆಯ ಹಕ್ಕೂ ಪ್ರವಾಹದಲ್ಲಿ 
ಮಾಯವಾಗಿರುತ್ತದೆ. 


ಪೂರ್ವ ವಿನಿಯೋಜನೆ ಸಿದ್ದಾಂತ 


ನೀರು ಅದರ ಸಹಜ ಪ್ರವಾಹದ ಗತಿಯಲ್ಲಿರುವಾಗ ಅದು ಸಾರ್ವಜನಿಕರಿಗೆ 
ಸೇರಿದ್ದು. ಇದರ ಮೇಲೆ ಯಾರ ಅಧಿಕಾರವೂ ಇಲ್ಲ ಎನ್ನುವುದನ್ನು 
ಪ್ರತಿಪಾದಿಸುವ ಸಿದ್ದಾಂತವಿದು. ಲಾಭದಾಯಕ ಉದ್ದೇಶಗಳಿಗೆ ಬಳಸುವ 
ಮೂಲಕ ನೀರಿನ ಉಪಯೋಗದ ಹಕ್ಕನ್ನೂ ಪಡೆದುಕೊಳ್ಳಬಹುದೆಂಬುದು ಈ 
ಸಿದ್ದಾಂತದ ತಿರುಳು. ಮೊದಲು ಉಪಯೋಗ ಪಡೆಯುವವರು ತಮ್ಮ ಪೂರ್ವ 
ಹಕ್ಕಿನ ಮೂಲಕ ನೀರನ್ನು ಬಳಸಿಬಿಟ್ಟ ನೀರಿನ ಉಪಯೋಗವನ್ನು ಇತರರು 
ಪಡೆದುಕೊಳ್ಳಬಹುದು. ಈ ಸಿದ್ದಾಂತವನ್ನು ಮೊದಲು ಅಳವಡಿಸಿದ್ದು ರೋಮನ್‌ರ 
ಕಾಲದಲ್ಲಿ. ಅನಂತರ ಅಮೆರಿಕಾದ ಶುಷ್ಕ ಮತ್ತು ಅರೆಶುಷ್ಕ ಪಶ್ಚಿಮದ ರಾಜ್ಯಗಳು 
ಇದನ್ನು ಅಳವಡಿಸಿಕೊಂಡುವು. ಭಾರತದಲ್ಲಿ ಈ ಸಿದ್ಧಾಂತವನ್ನು ಕಾನೂನಿನ 


ಕಾವೇರಿ ಹರಿದು ಬಂದ ದಾರಿ 

155 
ರೂಪದಲ್ಲಿ ಒಪ್ಪಿಕೊಂಡಿಲ್ಲ. ಕಲ್ಕತ್ತಾದ ಉಚ್ಚನ್ಯಾಯಾಲಯ ಬೇಲ್ ಭಾದರ್‌ 
ಪರ್ಚಂದ್ - ಶೇಕ್ ಬರ್ಕತ್ ಅಲಿ ಅವರಿಗೆ ಸಂಬಂಧಪಟ್ಟ ಮೊಕದ್ದಮೆಯಲ್ಲಿ 
ಈ ಸಿದ್ದಾಂತವನ್ನು ಅನ್ವಯಿಸಿ ತೀರ್ಪು ನೀಡಲು ನಿರಾಕರಿಸಿತು. 
- ಇಲ್ಲಿ ಪ್ರತಿವಾದಿ (ಮೇಲ್ದಂಡೆ) ತೊರೆಯೊಂದಕ್ಕೆ ಅಡ್ಡಲಾಗಿ ಕಟ್ಟೆಯೊಂದನ್ನು 
ನಿರ್ಮಿಸಿ, ವಾದಿ (ಕೆಳದಂಡೆ) ಯ ಭೂಮಿಗೆ ಹರಿದು ಹೋಗುವ ನೀರನ್ನು 
ಸಂಪೂರ್ಣವಾಗಿ ತಡೆಹಿಡಿದಿದ್ದರು. ಮೇಲ್ದಂಡೆಯು ಮಾಲೀಕರಿಗೆ ತಮ್ಮ ನೀರಿನ 
ಸಂಪೂರ್ಣ ಉಪಯೋಗ ಪಡೆದು ಕೊಳ್ಳಲು ಹಕ್ಕಿದೆ ಎಂದು ನ್ಯಾಯಾಲಯ 
ಅಭಿಪ್ರಾಯಪಟ್ಟಿತು. 

ಆದರೆ ರಾಜ್ಯಗಳು ನದಿನೀರಿನ ಪೂರ್ಣ ಮತ್ತು ಅಂಶಿಕ ಒಡೆತನ 
ಪಡೆಯುತ್ತಿದ್ದಂತೆ ಈ ಸಿದ್ದಾಂತ ಮೌಲ್ಯ ಕಳೆದುಕೊಂಡಿತು. ಈ ಸಿದ್ದಾಂತದ ಒಂದು 
ಸಾಮಾನ್ಯ ಸಂಗತಿಯೆಂದರೆ ನೀರನ್ನು ನಿಯಂತ್ರಿಸುವ ರಾಜ್ಯ ಅಥವಾ ಅಧಿಕಾರದ 
ಒಪ್ಪಿಗೆ ಪಡೆದು ನೀರನ್ನು ಪಡೆದುಕೊಳ್ಳುವುದು. ಬ್ರಿಟಿಷ್ ಜಲಸಂಪನ್ಮೂಲಕಾಯ್ದೆ 
1963ರ ಪ್ರಕಾರ ಇಂಗ್ಲೆಂಡಿನಲ್ಲಿದ್ದ ನದಿನೀರಿನ ಹಕ್ಕಿನ ಅಭಿವೃದ್ಧಿ ಹಿನ್ನೆಲೆಯ 
ಪದ್ಧತಿ ಜಾರಿಯಲ್ಲಿದೆ. 

- ಭಾರತಕ್ಕೆ ಸ್ವತಂತ್ರ ಬಂದಾಗಿನಿಂದಲೂ ಜಲಸಂಪನ್ಮೂಲವನ್ನು ಕೃಷಿ 
ಮತ್ತು ಕೈಗಾರಿಕೆಯ ಅಭಿವೃದ್ಧಿಗಾಗಿ ಬಳಸಲಾಗುತ್ತಿದೆ. ಎಲ್ಲ ಪಂಚವಾರ್ಷಿಕ 
ಯೋಜನೆಗಳೂ ಜಲಸಂಪನ್ಮೂಲವನ್ನು ಕ್ರೋಡೀಕರಿಸುವಲ್ಲಿ ನಿರತವಾಗಿವೆ. ಇದರ 
ಅಭಿವೃದ್ಧಿ ಅಷ್ಟೊಂದು ಸರಳವಾಗಿಲ್ಲ. ಏಕೆಂದರೆ ಭಾರತದ ಬಹಳಷ್ಟು ನದಿಗಳು 
ಅಂತರ್ ರಾಜ್ಯ ಸ್ವರೂಪದವು. ಭಾರತದಲ್ಲಿ ರಾಜ್ಯಗಳ ಪುನರ್ವಿಂಗಡನೆಯಾದದ್ದು 
ಭೌಗೋಳಿಕ ಆಧಾರದಿಂದಲ್ಲ; ಭಾಷೆಯ ಆಧಾರದಿಂದ. ಹಾಗಾಗಿ ಬಹಳಷ್ಟು 
ರಾಜ್ಯಗಳು ಕಾಲ್ಪನಿಕವಾದ ಗಡಿಯನ್ನು ಹೊಂದಿವೆ. ಆದರೆ ಬಹಳಷ್ಟು ನದಿಗಳು 
ತಮ್ಮ ನೈಸರ್ಗಿಕ ಭೌಗೋಳಿಕ ಪಥವನ್ನೇ ಅನುಸರಿಸುವುದರಿಂದ ಅವು ಎರಡು, 
ಮೂರು ರಾಜ್ಯಗಳನ್ನು ಬಳಸಿಹೋಗುತ್ತವೆ. ಹಾಗಾಗಿ ಇವು ಅಂತರ್ ರಾಜ್ಯ 
ನದಿಗಳಾಗಿ ರಾಜಕೀಯ ಗಡಿಯನ್ನು ಹಾದುಹೋಗುತ್ತವೆ. ಇದರಿಂದ ನೀರಿನ 
ಹಂಚಿಕೆಯ ವಿಚಾರದಲ್ಲಿ ಎದ್ದಿರುವ ವಿವಾದಗಳು ಇನ್ನೂ ಜೀವಂತವಾಗಿವೆ. 
ಅಂತರ್ ರಾಜ್ಯ ನದಿ ವಿವಾದದ ಸಮಸ್ಯೆಗಳನ್ನು ಈ ಕೆಳಕಂಡಂತೆ ವಿಂಗಡಿಸಬಹುದು: 

1. ವಿವಿಧ ರಾಜ್ಯಗಳಿಗೆ ಸೇರಿದ ಅಂತರ ರಾಜ್ಯ ನದಿನೀರಿನ ಹಂಚಿಕೆಗೆ 
ಸಂಬಂಧಿಸಿದ ಸಮಸ್ಯೆಗಳು. 

2. ಒಂದಕ್ಕಿಂತ ಹೆಚ್ಚು ರಾಜ್ಯಗಳು ಒಟ್ಟಾಗಿ ರೂಪಿಸಿದ ಯೋಜನೆಯನ್ನು 
ಕಾರ್ಯಗತಗೊಳಿಸುವುದಕ್ಕೆ ಸಂಬಂಧಿಸಿದ ವೆಚ್ಚ ಮತ್ತು ಲಾಭವನ್ನು ಕುರಿತ 
ಸಮಸ್ಯೆಗಳು. 


* ಭಾರತಕ್ಕೆ ಸ್ವಲವದ್ದಿಗಾಗಿ 
ಬಾಕರಿಸುವಲ್ಲಿ 
ನಿ 


156 


ಕಾವೇರಿ ಹರಿದು ಬಂದ ದಾರಿ 


3. ಒಂದು ರಾಜ್ಯದ ಯೋಜನೆಯಿಂದ ಇನ್ನೊಂದು ರಾಜ್ಯದ ಮೇಲಾಗುವ 
ಪರಿಣಾಮಕ್ಕೆ ಪರಿಹಾರ ನೀಡುವಾಗ ಹುಟ್ಟುವ ಸಮಸ್ಯೆಗಳು. 

4. ಒಪ್ಪಂದಗಳ ಅರ್ಥೈಸುವಿಕೆಯಲ್ಲಿ ಹುಟ್ಟುವ ವಿವಾದಗಳು. 
5. ಒಂದು ರಾಜ್ಯ ಹೆಚ್ಚು ಲಾಭ ಪಡೆಯುವುದರಿಂದ ಹುಟ್ಟುವ ಅಸಮಾಧಾನ. 

ವಿವಿಧ ನದಿ ತೀರದ ರಾಜ್ಯಗಳು ನದಿನೀರನ್ನು ಹಂಚಿಕೊಳ್ಳುವುದರಲ್ಲಿ 
ಬಹಳಷ್ಟು ಸಮಸ್ಯೆಗಳು ಉದ್ಭವವಾಗುತ್ತವೆ. 

ಉದಾಹರಣೆಗೆ ಕೃಷ್ಣಾನದಿಗೆ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ರಾಜ್ಯಗಳು 
ಕೆಳದಂಡೆ ತೀರಗಳಾದರೆ, ಮಹಾರಾಷ್ಟ್ರ ಮೇಲ್ದಂಡೆ ರಾಜ್ಯವಾಗುತ್ತದೆ. ಹಾಗಾಗಿ 
ಯೋಜನಾ ಆಯೋಗ ಮಂಜೂರು ಮಾಡಿರುವ ಹೆಚ್ಚುವರಿ ನೀರನ್ನು 
ಕೊಯ್ತಾದತ್ತ ತಿರುಗಿಸಿಕೊಳ್ಳುತ್ತಿರುವುದರ ವಿರುದ್ಧ ಕರ್ನಾಟಕ ಮತ್ತು ಆಂಧ್ರ 
ಪ್ರದೇಶಗಳು ಆಕ್ಷೇಪವೆತ್ತಿವೆ. ಇದೇ ರೀತಿ ಕೃಷ್ಣಾ ನದಿಗೆ ಅತ್ಯಂತ ಕೆಳದಂಡೆ 
ರಾಜ್ಯಗಳಾದ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಆಣೆಕಟ್ಟು ನಿರ್ಮಿಸುವುದರ 
ವಿರುದ್ಧ ಆಕ್ಷೇಪವೆತ್ತಿದೆ. ಈ ರೀತಿಯ ಆಕ್ಷೇಪವನ್ನು ಕೆಳದಂಡೆಯ ರಾಜ್ಯಗಳಷ್ಟೇ 
ಎತ್ತಿಲ್ಲ. ಉದಾಹರಣೆಗೆ ತೆಲುಗು - ಗಂಗಾ ಯೋಜನೆಯಲ್ಲಿ ಮೇಲ್ದಂಡೆ ರಾಜ್ಯವಾದ 
ಕರ್ನಾಟಕ ಕೆಳದಂಡೆ ರಾಜ್ಯವಾದ ಆಂಧ್ರಪ್ರದೇಶದ ಬಗ್ಗೆ ತನ್ನ ಅಸಮಾಧಾನ 
ವ್ಯಕ್ತಪಡಿಸಿದೆ. ಸಮುದ್ರಕ್ಕೆ ಹರಿದು ಹೋಗುತ್ತಿರುವ ಹೆಚ್ಚುವರಿ ನೀರಿನ ಬಳಕೆಗೆ 
ಆಂಧ್ರಪ್ರದೇಶ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ತನ್ನ ನೀರಾವರಿ ಯೋಜನೆಗಳು 
ಇನ್ನೂ ಪೂರ್ಣವಾಗಿರದ ಕಾರಣ ತನ್ನ ಪಾಲಿಗೆ ಬರುವ ಕೃಷ್ಣಾ ನದಿ ನೀರನ್ನು 
ಸಂಪೂರ್ಣವಾಗಿ ಬಳಸಿಕೊಳ್ಳದಿರುವುದರಿಂದಲೇ ಈ ಹೆಚ್ಚುವರಿ ನೀರು ಸಮುದ್ರ 
ಸೇರುತ್ತಿದೆ ಎಂಬುದು ಕರ್ನಾಟಕ ಸರ್ಕಾರದ ವಾದ. 

ಕೆಲವೊಮ್ಮೆ ಎರಡು -ಮೂರು ರಾಜ್ಯಗಳು ಒಗ್ಗೂಡಿ ನದಿ ನೀರನ್ನು 
ಬಳಸಿಕೊಳ್ಳಲು ಜಂಟಿಯಾಗಿ ಅಭಿವೃದ್ಧಿ ಯೋಜನೆಗಳನ್ನೂ ರೂಪಿಸುತ್ತವೆ. 
ಆಗ ವೆಚ್ಚವನ್ನು ಹಂಚಿಕೊಳ್ಳುವ ವಿಚಾರದಲ್ಲಿ ಸಮಸ್ಯೆಗಳು ಉದ್ಭವವಾಗುತ್ತವೆ . 
ಇದಕ್ಕೆ ನಿದರ್ಶನ ಕರ್ನಾಟಕ ಆಂಧ್ರಪ್ರದೇಶದ ನಡುವಿನ ತುಂಗಭದ್ರಾ ಆಣೆಕಟ್ಟು. 

- ಮತ್ತೆ ಕೆಲವೊಮ್ಮೆ ನದಿಯ ಕೆಳದಂಡೆ ರಾಜ್ಯಗಳು ಯೋಜಿಸುವ ಅಂತರ್ 
ರಾಜ್ಯ ನದಿ ನೀರಿನ ಅಭಿವೃದ್ಧಿ ಕಾರ್ಯದಿಂದ ಮೇಲ್ದಂಡೆ ರಾಜ್ಯಗಳ ನೀರಿನ 
ಬಳಕೆಗೆ ಧಕ್ಕೆಯಾಗುವ ಸಾಧ್ಯತೆಯೂ ಇದೆ. ಸಾಧಾರಣವಾಗಿ ಆಣೆಕಟ್ಟು, 
ಕಾಲುವೆಗಳಿಲ್ಲದ ಪ್ರದೇಶಗಳಲ್ಲಿ ನದಿಯ ಪಾತ್ರಕ್ಕಂಟಿಕೊಂಡ ಪ್ರದೇಶಗಳು ನದಿ 
ನೀರನ್ನು ನೇರವಾಗಿ ಕೃಷಿ ಉತ್ಪಾದನೆಗೆ ಬಳಸಿಕೊಳ್ಳುತ್ತವೆ. ಆಣೆಕಟ್ಟು ಕಟ್ಟಿದಾಗ, 


157 


ಕಾವೇರಿ ಹರಿದು ಬಂದ ದಾರಿ 


ತನ್ನ ಪ್ರದೇಶಕ್ಕೆ ಎಣೆಕಟ್ಟನ್ನು 
ಅದರ ಮೇಲ್ಲ 


ಉಂಟಾಗುವ ಹಿನ್ನೀರಿನಿಂದಾಗಿ ಬಹಳಷ್ಟು ಪ್ರದೇಶ ಮುಳುಗಡೆಯಾಗುತ್ತದೆ. 
ರಾಜ್ಯವೊಂದು ಅಣೆಕಟ್ಟನ್ನು ನಿರ್ಮಿಸುವಾಗ ತನ್ನ ಪ್ರದೇಶಕ್ಕೆ ಎಷ್ಟು ಸಾಧ್ಯವೋ 
ಅಷ್ಟು ಉಪಯೋಗವಾಗುವಂತೆ ರಾಜಕೀಯ ಗಡಿಯೊಳಗೇ ಅಣೆಕಟ್ಟನ್ನು 
ನಿರ್ಮಿಸಲು ಪ್ರಯತ್ನಿಸುತ್ತದೆ. ಕೆಳದಂಡೆ ರಾಜ್ಯಗಳು ಆಣೆಕಟ್ಟನ್ನು ನಿರ್ಮಿಸುವಾಗ 
ತನ್ನ ಪ್ರದೇಶಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಉಪಯೋಗವಾಗುವಂತೆ ರಾಜಕೀಯ 
ಗಡಿಯೊಳಗೇ ಅಣೆಕಟ್ಟನ್ನು ನಿರ್ಮಿಸಲು ಪ್ರಯತ್ನಿಸುತ್ತದೆ. ಕೆಳದಂಡೆ 
ರಾಜ್ಯಗಳು ಅಣೆಕಟ್ಟನ್ನು ನಿರ್ಮಿಸಿದರೆ ಮೇಲ್ದಂಡೆ ರಾಜ್ಯಗಳ ಪ್ರದೇಶಗಳು 
ಮುಳುಗಡೆಯಾಗುತ್ತವೆ . ಈ ರೀತಿ ಮುಳಗಡೆಯಿಂದ ಭೂಮಿಯನ್ನು 
ವಶಪಡಿಸಿಕೊಳ್ಳುವ, ಮುಳುಗಡೆಯಾಗುವ ಪ್ರದೇಶದ ಜನರಿಗೆ ಪರಿಹಾರ 
ನೀಡುವ ಅವರಿಗೆ ಮನರ್ವಸತಿ ನೀಡುವ ಹಲವು ಸಮಸ್ಯೆಗಳು ಎದುರಾಗುತ್ತವೆ. 
ಈ ರೀತಿ ಮುಳುಗಡೆಯಾಗುವ ಬಹಳಷ್ಟು ಪ್ರದೇಶ ಕೃಷಿಕರದ್ದಾಗಿರುವುದರಿಂದ 
ಸಮಸ್ಯೆಗಳು ಹೊಸ ಹೊಸ ಆಯಾಮವನ್ನು ಪಡೆದು ಕೊಳ್ಳುತ್ತವೆ. ರೈತರು 
ತಮ್ಮ ಮನೆ ಮಠ, ಉದ್ಯೋಗ ಎಲ್ಲವನ್ನೂ ಕಳೆದುಕೊಳ್ಳುವುದರಿಂದ ಕೇವಲ 
ಆರ್ಥಿಕ ಪರಿಹಾರದಿಂದ ಈ ಸಮಸ್ಯೆಯನ್ನು ಬಗೆಹರಿಸುವುದು ಸಾಧ್ಯವಿಲ್ಲ. 
ಇಡೀ ಹಳ್ಳಿಗೆ ಹಳ್ಳಿಯೇ ಮುಳುಗಡೆಯಾಗುವುದರಿಂದ ನೀಡಬೇಕಾದ ಪರಿಹಾರ 
ಅವರ ಬದುಕು ಪುನರ್‌ ರೂಪಿಸಿಕೊಳ್ಳಲು ಅನುಕೂಲವಾಗುವಂತೆ ಇರಬೇಕಾದ 
ಅಗತ್ಯ ಉಂಟಾಗುತ್ತದೆ. 


ಪರಿಹಾರ 


ವಿವಿಧ ಕಾನೂನು ವ್ಯವಸ್ಥೆಯಲ್ಲಿ ಅಂತರ್ ರಾಜ್ಯ ನದಿ ನೀರು ವಿವಾದವನ್ನು 
ಬಗೆಹರಿಸುವ ಬಹಳಷ್ಟು ವಿಧಾನಗಳಿವೆ. ಇವುಗಳಲ್ಲಿ ಕೆಲವನ್ನು ಭಾರತದಲ್ಲಿ 
ಪರೀಕ್ಷಿಸಿ , ಪ್ರಯತ್ನಿಸಲಾಗಿದೆ. ಆದರೆ ಇವುಗಳಲ್ಲಿ ಬಹಳಷ್ಟು ಭಾರತದ ಪರಿಸರಕ್ಕೆ 
ಹೊಂದಾಣಿಕೆಯಾಗದಿರುವುದು . ದಾಮೋದರ ಕಣಿವೆ ನಿಗಮವನ್ನೆ ನಿದರ್ಶನಕ್ಕೆ 
ತೆಗೆದುಕೊಂಡರೆ, ಅದನ್ನು ಅಮೆರಿಕಾ ಸಂಯುಕ್ತ ಸಂಸ್ಥಾನದ ಟಿನ್ನಿಸೀ ಕಣಿವೆ 
ಪ್ರಾಧಿಕಾರದ ರೂಪದಲ್ಲಿ ರಚಿಸಿದ್ದು ಅದನ್ನು ಸ್ವಾಯತ್ತ ಪ್ರಾದೇಶಿಕ ನದಿ ಕಣಿವೆ 
ಅಭಿವೃದ್ಧಿ ನಿಗಮವಾಗಿ ಸ್ಥಾಪಿಸಲಾಯಿತು. ಸಂಬಂಧಪಟ್ಟ ರಾಜ್ಯಗಳ ಮತ್ತು 
ನಿಗಮದ ನಡುವೆ ಭಿನ್ನಾಭಿಪ್ರಾಯ ಮತ್ತು ವಿವಾದಗಳು ಆರಂಭವಾದ ಕಾರಣ 
ಈ ನಿಗಮವನ್ನು ಸ್ಥಾಪಿಸಿದ ಉದ್ದೇಶವೇ ಪೂರ್ತಿಯಾಗಲಿಲ್ಲ. ಕೇಂದ್ರ ಸರ್ಕಾರಕ್ಕೆ 
ಇದನ್ನು ಸರಿಪಡಿಸಬಹುದಾದ ಶಾಸನಬದ್ಧ ಅಧಿಕಾರವಿದ್ದರೂ ಅದನ್ನು ಬಳಸುವ 


158 


ಕಾವೇರಿ ಹರಿದು ಬಂದ ದಾರಿ 


ಪ್ರಯತ್ನವನ್ನೇ ಮಾಡಲಿಲ್ಲ. ಹಾಗಾಗಿ ಈ ಪ್ರಯತ್ನ ಭಾರತದ ಇಂದಿನ 
ಪರಿಸ್ಥಿತಿಯಲ್ಲಿ ಸಂಪೂರ್ಣ ಯಶಸ್ವಿಯಾಗಲಿಲ್ಲ ಎನ್ನಬಹುದು. 

ನದಿ ನೀರು ವಿವಾದವನ್ನು ಪರಿಹರಿಸುವ ವಿಧಾನಗಳನ್ನು ಪರಿಗಣಿಸಿದರೆ 
ಅವು ಎರಡು ರೀತಿಯಲ್ಲಿ ಕಂಡುಬರುತ್ತವೆ. ಒಂದು ರಾಜ್ಯಗಳ ನಡುವಿನ 
ರಾಜಕೀಯ ಒಪ್ಪಂದದ ರೂಪದಲ್ಲಿದ್ದರೆ, ಮತ್ತೊಂದು ನ್ಯಾಯಾಂಗ 
ತೀರ್ಮಾನದ ರೂಪದಲ್ಲಿರುತ್ತದೆ. ಎರಡಕ್ಕೂ ಕೂಡ ಅವುಗಳದೇ ಆದ ಮಿತಿಗಳು, 
ಲಾಭಗಳೂ ಇವೆ . ರಾಜಕೀಯ ಒಪ್ಪಂದಗಳು ರಾಜಕೀಯ ನಾಯಕರುಗಳ 
ನಡುವೆ ಉಂಟಾಗಿದ್ದು, ಆ ನಾಯಕರು ಅಧಿಕಾರ ಕಳೆದುಕೊಂಡ ನಂತರ 
ಅವರ ಸ್ಥಾನವನ್ನು ಆಕ್ರಮಿಸುವವರು ಆ ಒಪ್ಪಂದಕ್ಕೊಳಪಟ್ಟಿದ್ದರೂ ತಾತ್ವಿಕವಾಗಿ 
ಒಪ್ಪುವುದಿಲ್ಲ . ಹಾಗಾಗಿ ಹೊಸ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ. ನ್ಯಾಯಾಂಗದ 
ತೀರ್ಮಾನದಲ್ಲಿ ಪ್ರದೇಶದ ಜನರೇ ಸ್ವತಃ ಪ್ರತಿನಿಧಿಸುವ ಸಾಧ್ಯತೆ ಇಲ್ಲದ ಕಾರಣ 
ಅದಕ್ಕೆ ಸಾರ್ವತ್ರಿಕ ಒಪ್ಪಿಗೆ ಸಿಕ್ಕಲಾರದು. 

ನದಿ ನೀರಿನ ವಿವಾದವನ್ನು ಅತ್ಯಂತ ಸುಲಭವಾಗಿ ಪರಿಹರಿಸುವ 
ಕ್ರಮವೆಂದರೆ ಸಂಬಂಧಪಟ್ಟ ಎಲ್ಲಾ ರಾಜ್ಯಗಳನ್ನು ಒಗ್ಗೂಡಿಸಿ ಪರಸ್ಪರ 
ಹೊಂದಾಣಿಕೆ ಮೂಡಿಸುವುದು. ಈ ಕ್ರಮದಿಂದ ಎಲ್ಲ ರಾಜ್ಯಗಳ ಒಪ್ಪಿಗೆ 
ದೊರೆತು, ಅವು ತೃಪ್ತರಾಗಿ ಒಪ್ಪಿಗೆ ನೀಡುವುದರಿಂದ ಒಪ್ಪಂದವನ್ನು ಶೀಘ್ರವಾಗಿ 
ಜಾರಿಗೊಳಿಸುವುದೂ ಸುಲಭ . 
- ಆದರೆ ಅಂತರ್ ರಾಜ್ಯ ನದಿ ವಿವಾದಗಳು, ಸಂಕೀರ್ಣವಾದ, ಸಾಮಾಜಿಕ, 
ಆರ್ಥಿಕ, ತಾಂತ್ರಿಕ , ಭೌಗೋಳಿಕ , ಹಾಗೂ ಸ್ಥಳ ವಿವರಗಳ ಸಮಸ್ಯೆಗಳಷ್ಟೇ 
ಅಲ್ಲದೆ, ನ್ಯಾಯಾಂಗದ ಸಮನ್ವಯ ಸೂತ್ರವೊಂದನ್ನು ಹೊಂದಿರುವ ಅವಶ್ಯಕತೆ 
ಇರುವುದರಿಂದ ಅದು ಅಷ್ಟು ಸುಲಭ ಸಾಧ್ಯವಲ್ಲ. ಈ ವಿವಿಧ ಸಮಸ್ಯೆಗಳೂ 
ಸದಾ ಇರುವುದೆಂದೇನೂ ಭಾವಿಸದಿದ್ದರೂ , ಸದ್ಯದ ಸಾಧ್ಯತೆಗಳು ಹಾಗೂ 
ಮುಂದೆ ಉಂಟಾಗಬಹುದಾದ ಬದಲಾವಣೆಗಳು ಅಂತರ್ ರಾಜ್ಯ ನದಿ 
ವಿವಾದದ ಸಮಸ್ಯೆಗಳನ್ನು ಮತ್ತಷ್ಟು ಜಟಿಲಗೊಳಿಸಿವೆ. ಜೊತೆಗೆ ಪ್ರತಿಯೊಂದು 
ನದಿ ವ್ಯವಸ್ಥೆಯೂ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದ್ದು, ಸಮಸ್ಯೆಗೆ 
ಮತ್ತೊಂದು ಆಯಾಮವನ್ನು ಒದಗಿಸಿದೆ. ಈ ಎಲ್ಲ ಸಂಗತಿಗಳನ್ನು 
ಗಮನಿಸಿದಾಗ, ಸಮಸ್ಯೆಯನ್ನು ಬಗೆಹರಿಸುವ ಸುಲಭೋಪಾಯವೆಂದರೆ, 
ಪರಸ್ಪರ ಹೊಂದಾಣಿಕೆ ಮಾತ್ರ ಇಲ್ಲಿ ಪ್ರತಿಸಮಸ್ಯೆಯ ಸಂಕೀರ್ಣ ಸಂಗತಿಗಳನ್ನು 
ಪರಿಗಣಿಸಿ , ಅವಶ್ಯಕವಾದ ಮಾರ್ಪಾಡುಗಳನ್ನು ಮಾಡಿ , ಅಗತ್ಯಬಿದ್ದಲ್ಲಿ ಬದಲಿ 
ಪರಿಹಾರವನ್ನು ಹುಡುಕಿ ಸಮಸ್ಯೆಯನ್ನು ಬಗೆಹರಿಸಬಹುದು. ನಿರ್ದಿಷ್ಟವಾದ 


ಕಾವೇರಿ ಹರಿದು ಬಂದ ದಾರಿ. 


159 


ಕಾನೂನನ್ನು ಅನ್ವಯಿಸಿ, ಅಥವಾ ನಿಗದಿತ ನಿಯಮವನ್ನು ಅನ್ವಯಿಸುವುದರಲ್ಲಿ 
ತಲ್ಲೀನವಾಗುವ ನ್ಯಾಯಾಂಗದ ಕ್ರಮ ಸಮಸ್ಯೆಯ ಪರಿಹಾರಕ್ಕೆ ಅಷ್ಟರ ಮಟ್ಟಿಗೆ 
ಸಹಕಾರಿಯಾಗಲಾರದು. 

ಅಂತರ್ ರಾಜ್ಯ ನದಿ ನೀರು ವಿವಾದ ಕಾಯ್ದೆ 1956ರಲ್ಲಿ ಕೂಡ ಮೊದಲ 
ಆದ್ಯತೆ ಪರಸ್ಪರ ಮಾತುಕತೆಯ ಮೂಲಕ ವಿವಾದವನ್ನು ಪರಿಹರಿಸಿಕೊಳ್ಳುವುದಕ್ಕೆ 
ನೀಡಲಾಗಿದೆ. ಮಾತುಕತೆಯ ಮೂಲಕ ವಿವಾದಕ್ಕೆ ಪರಿಹಾರ ಅಸಾಧ್ಯವೆಂದು 
ಭಾರತ ಸರ್ಕಾರಕ್ಕೆ ಮನವರಿಕೆಯಾದ ನಂತರವೇ ಅದು ವಿವಾದವನ್ನು 
ನ್ಯಾಯಮಂಡಳಿಗೆ ಒಪ್ಪಿಸುತ್ತದೆ. ಹಾಗಾಗಿ ಹಲವು ಪ್ರಕರಣಗಳಲ್ಲಿ ಪರಸ್ಪರ 
ಮಾತುಕತೆಯ ಮೂಲಕವೇ ಅಂತರರಾಜ್ಯ ಒಪ್ಪಂದಗಳನ್ನು ರೂಪಿಸಲು ಕೇಂದ್ರ 
ಸರ್ಕಾರ ಪ್ರಯತ್ನಿಸಿರುವುದು ಕಂಡು ಬರುತ್ತದೆ. ಆದರೆ ಇದು ಸಾಧ್ಯವಾಗಿರುವುದು 
ಎಲ್ಲೋ ಕೆಲವು ಪ್ರಕರಣಗಳಲ್ಲಿ ಮಾತ್ರ ಈ ರೀತಿ ಪರಸ್ಪರ ಮಾತುಕತೆಯಿಂದಲೇ 
ಒಪ್ಪಂದವಾಗಿರುವ ಕೆಲವು ಪ್ರಕರಣಗಳೆಂದರೆ: 

1. ಉತ್ತರ ಪ್ರದೇಶ ಮತ್ತು ಬಿಹಾರದ ನಡುವೆ ವಿವಾದ ಸೃಷ್ಟಿಸಿದ್ದ 
ಮುಸಾಖಂಡ್ ಯೋಜನೆ. 


2. ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ 1956 ರಲ್ಲಿ ತೀರ್ಮಾನವಾದ 
ಪಾಲಾರ್ ನದಿ ವಿವಾದ. 


_ 3, ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ನಡುವೆ 1956ರಲ್ಲಿ ಒಪ್ಪಂದವಾದ 
ತುಂಗಭದ್ರಾ ಯೋಜನೆಯ ಉನ್ನತಮಟ್ಟದ ತುಂಗಭದ್ರ ಯೋಜನೆಯ 
ಮೇಲ್ದಂಡೆ ಕಾಲುವೆ. 

4, ಪಂಜಾಬ್, ರಾಜಸ್ತಾನ್ , ಜಮ್ಮುಕಾಶ್ಮೀರಗಳ ನಡುವೆ 1965ರಲ್ಲಿ 
ತೀರ್ಮಾನವಾದ ರಾವಿ - ಬಿಯಾಸ್ ನದಿನೀರಿನ ಬಳಕೆ ವಿವಾದ. 

_ 5, ಬಿಹಾರ್ , ಒರಿಸ್ಸಾ ಹಾಗೂ ಪಶ್ಚಿಮ ಬಂಗಾಳಗಳ ನಡುವೆ 1964 ರಲ್ಲಿ 
ತೀರ್ಮಾನವಾದ ಸುಬರ್‌ ನರಕಾ ನದಿ ನೀರಿನ ಹಂಚಿಕೆ ವಿವಾದ. 


6, ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ನಡುವೆ 1965ರಲ್ಲಿ 
ತೀರ್ಮಾನವಾದ ಜಮ್ಮಿ ಆಣೆಕಟ್ಟು ಯೋಜನೆಯ ವೆಚ್ಚ ಮತ್ತು ಲಾಭವನ್ನು 
ಹಂಚಿಕೊಳ್ಳುವ ವಿವಾದ. 


7. ಗುಜರಾತ್ ಮತ್ತು ರಾಜಸ್ಥಾನದ ನಡುವೆ 1966ರಲ್ಲಿ ತೀರ್ಮಾನವಾದ 
ಮಾಹಿ ನದಿ ನೀರಿನ ಬಳಕೆಯ ವಿವಾದ. 


160 


ಕಾವೇರಿ ಹರಿದು ಬಂದ ದಾರಿ 


ಎಲ್ಲಾ ವಿವಾದಗಳನ್ನು ಪದೇ ಪದೇ ಮಾತುಕತೆ ನಡೆಸಿ , ಒಂದು ಒಪ್ಪಂದಕ್ಕೆ 
ಬರುವಂತೆ ಮಾಡುವ ಎಲ್ಲ ಪ್ರಯತ್ನಗಳನ್ನು ಮಾಡಿಯೂ ಪರಿಹರಿಸಲು ಸಾಧ್ಯ 
ಎನ್ನುವುದು ಅಸಾಧ್ಯ . ಪರಸ್ಪರ ಮಾತುಕತೆಯ , ಅನಂತರ ಪರಿಹಾರವಾಗದೇ 
ಹಾಗೆಯೇ ಉಳಿದಿರುವ ಸಮಸ್ಯೆಗಳೆಂದರೆ : 

1. ಮಹಾರಾಷ್ಟ್ರ, ಕರ್ನಾಟಕ , ಆಂಧ್ರಪ್ರದೇಶ, ಮಧ್ಯಪ್ರದೇಶ, ಹಾಗೂ 
ಒರಿಸ್ಸಾಗಳ ನಡುವಿನ ಕೃಷ್ಣಾ -ಗೋದಾವರಿ ನದಿ ನೀರು ವಿವಾದ. 

2 . ತಮಿಳುನಾಡು, ಕರ್ನಾಟಕ, ಕೇರಳಗಳ ನಡುವಿನ ಕಾವೇರಿ ನದಿನೀರು 
ವಿವಾದ. 

3. ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ತಾನಗಳ ನಡುವಿನ 
ನರ್ಮದಾ ನದಿ ನೀರು ವಿವಾದ. 

4, ಕರ್ನಾಟಕ ಮತ್ತು ಆಂಧ್ರಪ್ರದೇಶಗಳ ನಡುವಿನ ಉನ್ನತ ಮಟ್ಟದ 
ಮೇಲ್ದಂಡೆ ಕಾಲುವೆಯನ್ನು ಹೊರತು ಪಡಿಸಿದ ತುಂಗ - ಭದ್ರಾ ಯೋಜನೆ. 
- 5, ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದ ನಡುವಿನ ಉತ್ತರ ಪ್ರದೇಶದ 
ರಾಂಗವಾನ್ ನೀರಾವರಿ ಯೋಜನೆಯ ವಿಸ್ತರಣೆಯ ವಿವಾದ. 

6. ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ನಡುವಿನ ಕೋಯಾಮಣಿ 
ನದಿನೀರು ವಿವಾದ. 

7. ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ನಡುವಿನ ಕಿಯೋಲಾರಿ 
ನದಿನೀರು ವಿವಾದ . 

ವಿವಾದದ ಪರಿಹಾರ ಯಶಸ್ವಿಯಾಗಬೇಕೆಂದರೆ ಮೊದಲು ಸಂಧಾನಕ್ಕೆ 
ಮೊರೆ ಹೋಗಬೇಕು. ಕಾನೂನಿನ ಮೂಲಕವೂ ಅದನ್ನು ಪರಿಹರಿಸುವುದು 
ಸಾಧ್ಯವಾಗದೇ ಹೋದಾಗ ಈ ಕೆಳಗಿನ ಅಂಶಗಳನ್ನು ಪರಿಗಣಿಸುವುದು 
ಒಳ್ಳೆಯದು. 


1. ನದಿ ನೀರು ಪ್ರಕರಣದ ಸಂದರ್ಭದಲ್ಲಿ ಇಡೀ ಜಲಾನಯನ ಪ್ರದೇಶ 
ರಾಜಕೀಯ ಗಡಿಗಳಿಂದ ಕೃತಕವಾಗಿ ಬೇರೆಗೊಂಡ ರಾಜ್ಯಗಳೆಂದು ಪರಿಗಣಿಸದೆ, 
ಅದನ್ನು ಒಂದೇ ಘಟಕವಾಗಿ ಪರಿಗಣಿಸಿ ಅಭ್ಯಸಿಸಬೇಕು. 
* 2. ವಿವಾದವನ್ನು ಬಗೆಹರಿಸುವಲ್ಲಿ ಯಾವುದೇ ನಿರ್ದಿಷ್ಟವಾದ 
ಚೌಕಟ್ಟಿಲ್ಲವಾದ್ದರಿಂದ ಸಂಧಾನಗಳು ವಿಫಲವಾಗುತ್ತವೆ. ಹಾಗಾಗಿ ನಿರ್ದಿಷ್ಟವಾದ | 


161 


ಕಾವೇರಿ ಹರಿದು ಬಂದ ದಾರಿ 


ಚೌಕಟೊಂದನ್ನು ವಿವಾದವನ್ನು ಬಗೆಹರಿಸಲು ಕಂಡುಕೊಳ್ಳಬೇಕು. ಇದು 
ಸಾಧ್ಯಕೂಡ. ಏಕೆಂದರೆ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಬಿಟ್ಟರೆ ಉಳಿದೆಲ್ಲ 
ವಿಚಾರದಲ್ಲೂ ವಿವಾದಗಳ ಸ್ವರೂಪ ಒಂದೇ . 

3. ಇದಕ್ಕೊಂದು ಕಾಲಮಿತಿಯನ್ನು ಗೊತ್ತುಪಡಿಸಬೇಕು. ಆಗಲೂ ಅದು 
ಪರಿಹಾರವಾಗದಿದ್ದರೆ, ಅದನ್ನು ನ್ಯಾಯಮಂಡಳಿಗೆ ಒಪ್ಪಿಸಬಹುದು. 

4. ಭಾರತದಲ್ಲಿ ಯಾವುದೇ ಸಂದರ್ಭದಲ್ಲಿ ಅಗತ್ಯವೊದಗಿದರೂ , ನಿರ್ದಿಷ್ಟ 
ನದಿ ನೀರು ವಿವಾದದ ಪರಿಹಾರಕ್ಕಾಗಿ ನ್ಯಾಯಾಮಂಡಳಿಯನ್ನು ರಚಿಸಬಹುದು. 
ಇದರ ಬದಲಿಗೆ ಉನ್ನತ ನ್ಯಾಯಾಲಯದ ಅಧಿಕಾರವಿರುವ ಶಾಶ್ವತವಾದ 
ನ್ಯಾಯಮಂಡಳಿಯನ್ನು ರಚಿಸಬಹುದು. ಈ ನ್ಯಾಯ ಮಂಡಳಿಗೆ ತಾಂತ್ರಿಕ 
ವಿಷಯಗಳ ಬಗ್ಗೆ ಸಲಹೆ ನೀಡಲು ತಾಂತ್ರಿಕ ತಜ್ಞರ ನೆರವು ದೊರೆಯಬೇಕು. 

_ 5, ಎಲ್ಲ ಮುಖ್ಯ ಅಂತರ್ ರಾಜ್ಯ ನದಿಗಳ ವಿವರವಾದ ಸಮೀಕೆನಡೆಸಿ, 
ಲಭ್ಯವಿರುವ ನೀರಿನ ಒಟ್ಟು ಸಂಪತ್ತನ್ನು ಅಂದಾಜಿಸಿ, ಅದರ ಹಂಚಿಕೆಯ ಬಗ್ಗೆ 
ಸ್ಪಷ್ಟನಿಲುವು ತಳೆಯಬೇಕು. 

6. ಈ ನದಿ ನೀರಿನಿಂದ ರಾಜ್ಯವೊಂದಕ್ಕೆ ದೊರೆಯುವ ಆರ್ಥಿಕ ಲಾಭವನ್ನು 
ಪರಿಗಣಿಸಬೇಕು. ಮೇಲ್ದಂಡೆ ನದಿ ತೀರದ ರಾಜ್ಯಕ್ಕೆ ಹಾನಿ ಉಂಟುಮಾಡುವ 
ಮೂಲಕ ರಾಜ್ಯವೊಂದು ಲಾಭಗಳಿಸುತ್ತದೆ ಎನ್ನಿಸಿದರೆ ಉದಾಹರಣೆಗೆ; ಪ್ರದೇಶದ 
ಮುಳುಗಡೆ, ನಿರ್ದಿಷ್ಟ ಪರಿಹಾರದ ಘೋಷಣೆ, ಉಚಿತ ವಿದ್ಯುತ್, ಅಥವಾ 
ಸಹಾಯದ ರೂಪದಲ್ಲಿ ಕೃಷಿ ಉತ್ಪಾದನೆಗಳನ್ನು ಒದಗಿಸುವಂಥ ನಿರಂತರ 
ಪರಿಹಾರದ ನೀಡಿಕೆ. ಇದು ಎಲ್ಲ ವಿವಾದಗಳಲ್ಲೂ ಸಾಮಾನ್ಯವಾಗಿ ಕಂಡು 
ಬರುವ ಅಸಮಧಾನವನ್ನು ಇಲ್ಲದಂತೆ ಮಾಡುತ್ತದೆ. ಒಂದು ರಾಜ್ಯ ಗಳಿಸುವ 
ಆರ್ಥಿಕ ಪ್ರಯೋಜನವನ್ನು ಇಲ್ಲಿ ಮುಖ್ಯ ಸಂಗತಿಯಾಗಿ ಪರಿಗಣಿಸಬೇಕು. 

7. ರಾಜ್ಯಗಳ ನಡುವೆ ಮೂಡಿಬರುವ ಒಪ್ಪಂದಕ್ಕೆ ಸಂಸತ್ತಿನಲ್ಲಿ 
ಕಾನೂನೊಂದನ್ನು ಅಂಗೀಕರಿಸುವ ಮೂಲಕ ಶಾಸಕಾಂಗದ ಮಾನ್ಯತೆ 
ದೊರೆಯುವಂತೆ ಮಾಡಬೇಕು. ಇದು ಆಗಾಗ ತಿದ್ದುಪಡಿಯಾಗಬೇಕಾದ 
ಅಡ್ಡಿಯನ್ನು ತಪ್ಪಿಸಲು ನೆರವು ನೀಡುತ್ತದೆ. 

8. ನ್ಯಾಯಮಂಡಳಿಯಲ್ಲಿ ಹಾಲಿ ಇರುವ ಅಥವಾ ನಿವೃತ್ತರಾದ 
ಉಚ್ಚನ್ಯಾಯಾಲಯದ ನ್ಯಾಯಾಧೀಶರಿರಬೇಕು. 

9, ನ್ಯಾಯ ಮಂಡಳಿ ತನ್ನ ತೀರ್ಮಾನವನ್ನು ಪ್ರಕಟಿಸುವ ಮುನ್ನ 
ಕಾಲಮಿತಿಯೊಂದನ್ನು ನಿಗದಿಪಡಿಸಬೇಕು. 


162 


ಕಾವೇರಿ ಹರಿದು ಬಂದ ದಾರಿ 
10 , ನ್ಯಾಯ ಮಂಡಳಿ ನೀಡಿದ ತೀರ್ಪನ್ನು ಮನರ್ವಿಮರ್ಶಿಸಲು ಒಮ್ಮೆ 
ಮಾತ್ರ ಅವಕಾಶ ಕಲ್ಪಿಸಬೇಕು. 
- 11 . ಒಂದು ತೀರ್ಪಿನ ಸಿಂಧುತ್ವವನ್ನು 50 ವರ್ಷಗಳ ಕಾಲಾವಧಿಗೆ 
ನಿಗದಿಪಡಿಸಬೇಕು. ಅನಂತರ ಅಗತ್ಯಬಿದ್ದರೆ ಮಾತ್ರ ಹೊಸ ತೀರ್ಪು ಹಳೆಯ 
ತೀರ್ಪನ್ನು ತಿರಸ್ಕರಿಸಬಹುದು ಎಂಬುದನ್ನು ಖಚಿತಪಡಿಸಬೇಕು. 

ಕೇವಲ ಭಾರತವಷ್ಟೇ ಅಲ್ಲದೆ ವಿಶ್ವದ ವಿವಿಧ ರಾಷ್ಟ್ರಗಳ ನದಿನೀರು 
ವಿವಾದವನ್ನು ಅವಲೋಕಿಸಿದ ನಂತರ, ಎಲ್ಲ ಅಂತರ್ ರಾಜ್ಯ ನದಿ ನೀರಿನ 
ವಿವಾದಗಳೂ ಆರ್ಥಿಕ ಪ್ರಶ್ನೆಗೆ ಸಂಬಂಧಿಸಿರುವುದೆಂಬುದು ಮನವರಿಕೆಯಾಗುತ್ತದೆ. 
ನದಿ ನೀರಿನಿಂದ ರಾಜ್ಯವೊಂದು ಗಳಿಸುವ ಲಾಭಗಳೆಂದರೆ, 

1. ನೀರಾವರಿಯ ಸಾಧ್ಯತೆಯನ್ನು ಹೆಚ್ಚಿಸಿಕೊಂಡು ಕೃಷಿ ಉತ್ಪಾದನೆಯಲ್ಲಿ 
ಹೆಚ್ಚಳ ಸಾಧಿಸುವುದು. 

2 . ಆಹಾರ ಪದಾರ್ಥಗಳ ಸಾಗಣೆಗಾಗಿ ನೌಕಾಯಾನದ ಸೌಲಭ್ಯದ ಬಳಕೆ 
ಕೂಡ ಒಂದು ಆರ್ಥಿಕ ಲಾಭವೇ . 

3. ಕೈಗಾರಿಕೆಗೆ ಪೂರಕವಾಗಿರುವ ವಿದ್ಯುತ್ ಉತ್ಪಾದನೆ. 

ಅಂತಿಮ ತೀರ್ಮಾನವೊಂದಕ್ಕೆ ಬರುವ ಮುನ್ನ ನ್ಯಾಯ ಮಂಡಳಿ, 
ಅದೃಷ್ಟವಂತರು, ನತದೃಷ್ಟರಿಗಾಗಿ ತ್ಯಾಗ ಮಾಡಬೇಕೆಂದ ವರಮಾನ ತೆರಿಗೆ 
ಕಲ್ಪನೆಯನ್ನು ಅನ್ವಯಿಸಬಹುದು. ಇದನ್ನು ಹೆಚ್ಚು ನೀರನ್ನು ಬೇಡುವ ಭತ್ತ, 
ಕಬ್ಬು , ಮತ್ತಿತರ ಆಹಾರ ಪದಾರ್ಥಗಳ ಬದಲಿಗೆ ಕಡಿಮೆ ನೀರಿನಿಂದಲೇ 
ಫಲನೀಡುವ ಜೋಳ, ರಾಗಿಯಂಥ ಆಹಾರ ಪದಾರ್ಥಗಳನ್ನು ಬೆಳೆಯುವುದರ 
ಮೂಲಕ ಮೇಲ್ದಂಡೆ ತೀರದ ಪ್ರದೇಶದ ರಾಜ್ಯಗಳು ಸಾಧಿಸಬಹುದು. ಇದರಿಂದ 
ಕೆಳದಂಡೆ ತೀರದ ರಾಜ್ಯಗಳಿಗೆ ಹೆಚ್ಚಿನ ನೀರು ದೊರೆಯುವಂತಾಗುತ್ತದೆ. ಈ 
ರೀತಿಯ ವ್ಯವಸ್ಥೆಯಿಂದ ಮೇಲ್ದಂಡೆ ಮತ್ತು ಕೆಳದಂಡೆ ತೀರದ ರಾಜ್ಯಗಳೆರಡಕ್ಕೂ 
ಅನ್ಯಾಯವಾಗದಂತಾಗ ಬೇಕಾದರೆ ಪರ್ಯಾಯ ಬೆಳೆಯ ಯೋಜನೆಯನ್ನು 
ಜಾರಿಗೆ ತರಬಹುದು. ನದಿಯಲ್ಲಿ ದೊರೆಯುವ ನೀರಿನ ಪ್ರಮಾಣದಲ್ಲಿ ಬದಲಾಗುವ 
ಸಾಧ್ಯತೆಯೇ ಹೆಚ್ಚು. ಇಂಥ ಸಂದರ್ಭದಲ್ಲಿ ಈ ವ್ಯತ್ಯಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯ 
ನೀಡಬೇಕು. ಎಲ್ಲ ಪ್ರದೇಶಗಳಲ್ಲೂ ಒಂದು ಬೆಳೆ ಒಂದೇ ಪ್ರಮಾಣದ ನೀರನ್ನು 
ಬಯಸುವುದಿಲ್ಲ ಎಂಬುದನ್ನೂ ನಾವು ಮರೆಯಬಾರದು. ಇನ್ನಿತರ ಸಂಗತಿಗಳಾದ 
ಹವಾಮಾನ ಹಾಗೂ ಅಂತರ್ಜಲವನ್ನೂ ಗಮನದಲ್ಲಿರಿಸಿಕೊಳ್ಳಬೇಕು. 


ಕಾವೇರಿ ಹರಿದು ಬಂದ ದಾರಿ 


163 


ಅಂತಿಮವಾಗಿ ಇಡೀ ಜಲಾನಯನ ಪ್ರದೇಶವನ್ನು ರಾಜಕೀಯ 
ಭಾಗಗಳೆಂದು ಭಾವಿಸದೆ, ಒಂದೇ ಘಟಕ ಎಂದು ಪರಿಗಣಿಸುವುದರ ಮೂಲಕ 
ಮಾತ್ರ ಸಾರ್ವತ್ರಿಕವಾದ ನ್ಯಾಯ ದೊರಕಿಸಲು ಸಾಧ್ಯ . 

('ಓರಿಯಂಟ್ ಲಾಂಗ್ ಮನ್ ಪ್ರಕಾಶನದ ಭಾರತದ ಅಂತರ್ ರಾಜ್ಯ ನದಿನೀರು 
ವಿವಾದಗಳು' ಕೃತಿಯಿಂದ ಆಯ್ದ ಭಾಗ ) 


* * * 


164 


ಅಗಸ್ಯನ ಮಡದಿ . 

ಬ್ರಹ್ಮಗಿರಿ ಸಹ್ಯಾದ್ರಿ ಮುಗಿಲು 
ಸಸ್ಯ ಶ್ಯಾಮಲೆ ಬಿಚ್ಚಿಹಳು ಸೆರಗು. 
ಮಂಜಿನ ಶಾಲು ಹೊದ್ದು ಬೆದರಿದ್ದಾನೆ ಸೂರ್. 
ಮೋಡಕೊಡಗಿನ ಮಾಡದಿಂದಿಳಿದು 
ತಪ್ಪಿಸಿಕೊಂಡೋಡಿದ್ದಾನೆ ಚಂದ್ರ. 
ಹುಡುಕುತ್ತಿದ್ದಾರೆ ಮೀನುಗಾರರು ಬಲೆ ಬೀಸಿ 
ರೇವು ಪಟ್ಟಣಗಳಲ್ಲಿ 
ಮೀನಾಕ್ಷಿಯರ ಕಣ್ಣುಗಳಲ್ಲಿ . 


ಸಾಗಿದಲ್ಲೆಲ್ಲಾ ನಿತ್ಯ ಹರಿದ್ವರ್ಣ , ನೂರು ವರ್ಣ 
ತಾಯಿ ಜೋಗುಳ ತೂಗು ತೊಟ್ಟಿಲು 
ಖುಷಿಯಿಂದ ಉಬ್ಬಿನಿಂತ ತುಂಬು ಬಸಿರು ಬೆಟ್ಟಗಳು 
ಸುತ್ತ ಜೀವಸೆಲೆ ನಗೆ ಬುಗ್ಗೆ . 
ಮಡಿಲು ತುಂಬ 
ಸಾಧು ಸಂತರು ಮಹಾತ್ಮರು 


ಅಗಸ್ಯನ ಮಡದಿಯ 
ಅಣೆಕಟ್ಟಿಗೆ ಎಳೆದು ಕಟ್ಟಿ 
ನಿಲ್ಲಿಸಿದ್ದಾರೆ ನ್ಯಾಯಾಲಯದಲ್ಲಿ; ನಿಟ್ಟುಸಿರು 
ಬೆಂಕಿ ಬೆವರು 
ಚಾಕುಚೂರಿ ಚೈನು ಸ್ತಬ್ಧ ಎಲ್ಲೆಲ್ಲೂ ನಿಶ್ಯಬ್ಧ. 


ಕಾವೇರಿ ಹರಿದು ಬಂದ ದಾರಿ 


165 


ಕಾರ್ಖಾನೆ ಕಛೇರಿಗಳಲ್ಲಿ ಪಿಸುಮಾತು; ಮೌನ 
ಮೂಲೆ ಮೂಲೆಗಳಲ್ಲಿ ಕಣ್ಣೀರಾಕುವ ಕೊಳಾಯಿಗಳು. 


ಹೊತ್ತೊತ್ತಿಗೂ ಐದೂ ಹತ್ತೊ ಟಿಎಂಸಿ ಕುತ್ತಿಗೆ 
ಹೆದರಿ ಮೇಕೆ ದಾಟುವಷ್ಟು ಕಿರಿದಾಗಿ ಓಡಿ 
ಶಿಲೆಯಲ್ಲಿ ಕಲೆಯ ಬರೆದು, 
ತಲಕಾಡಿನ ಬಸದಿಗಳಲ್ಲಿ 
ಕನಸುಗಳ ಮರಳು ರಾಶಿ ಹಾಸಿ 
ನಗುತ್ತಾಳೆ ಪ್ರಾಚ್ಯ ಶೋಧಕರ ಎದುರಿಗೆ 
ಕಾವೇರಿ 
ನಮ್ಮ ನಿಮ್ಮ ಪ್ರಾಣಿ ಪಕ್ಷಿ ಗಿಡಮರಗಳ 
ಶ್ವಾಸಕೋಶ 
ಬ್ರಹ್ಮಗಿರಿ ಸಹ್ಯಾದ್ರಿ 
ಬ್ರಹ್ಮಕುಂಡಿಕೆಯಲ್ಲಿ ಉದ್ಭವ 
ಬದುಕು ಬೆಳಗಿಸಿದ ತೀರ್ಥೋದ್ಭವ. 

- ಎಂ . ವೆಂಕಟಸ್ವಾಮಿ 


166 


ಕಾವೇರಿ ಹರಿದು ಬಂದ ದಾರಿ 


ಅನುಬಂಧ - 1 


ಕಾವೇರಿ ಜಲವಿವಾದ- ಪ್ರಮುಖ ಬೆಳವಣಿಗೆಗಳು 


1889 ಮೈಸೂರು ಸರ್ಕಾರ ಹೊಸ ನೀರಾವರಿ ಯೋಜನೆಗಳನ್ನು 
ಎತ್ತಿಕೊಳ್ಳಲು ಮುಂದಾದಾಗ ಮದರಾಸು ಸರ್ಕಾರದ ವಿರೋಧ, ಸರ್. ಕೆ. 
ಶೇಷಾದ್ರಿ ಅಯ್ಯರ್ ಅವರಿಂದ ಕರ್ನಾಟಕದ ನೀರಾವರಿ ಯೋಜನೆಗಳ ಸಮರ್ಥನೆ. 

1892 ಮೈಸೂರು ರಾಜ್ಯದ ಕಾವೇರಿ ಕಣಿವೆಯ ನೀರಾವರಿ ಯೋಜನೆಗಳಿಗೆ 
ಮದ್ರಾಸ್ ಸರ್ಕಾರದ ಅನುಮತಿ ಪಡೆಯುವಂತೆ ಒಪ್ಪಂದ. 

1911 ಕನ್ನಂಬಾಡಿ ಕಟ್ಟೆಯ ನಿರ್ಮಾಣಕ್ಕೆ ಅಸ್ತಿಭಾರ . 

1914 ಸರ್ ಎಂ . ವಿಶ್ವೇಶ್ವರಯ್ಯನವರು ಪ್ರಸ್ತಾಪಿಸಿದ ಕನ್ನಂಬಾಡಿಯ || 
ನಿರ್ಮಾಣಕ್ಕೆ ಎಚ್. ಡಿ. ಗ್ರಿಫಿನ್ ಅಧ್ಯಕ್ಷತೆಯ ಪಂಚಾಯಿತಿಯ ಅನುಮೋದನೆ. 

1924 ಕಾವೇರಿ ನದಿ ನೀರಿನ ಗರಿಷ್ಠ ಲಾಭ ಪಡೆಯಲು ಮದ್ರಾಸ್ 
ಸರ್ಕಾರದ ಷರತ್ತುಗಳ ಕಾರ್ಯರೂಪ. ಮೈಸೂರು ರಾಜ್ಯದ ಕಾವೇರಿ ನದಿ 
ಕಣಿವೆಯ ಯಾವ ಉಪನದಿಗಳಲ್ಲಿ ಹೊಸ ಆಣೆಕಟ್ಟುಗಳನ್ನು ನಿರ್ಮಿಸದಂತೆ (15 
ಟಿ. ಎಂ . ಸಿ. ಗಿಂತ ಹೆಚ್ಚು ನೀರು ಸಂಗ್ರಹಿಸದಂತೆ) ಕಾನೂನು. 
1931 ಕೃಷ್ಣರಾಜಸಾಗರ ನಿರ್ಮಾಣ . 
1956 ಅಂತರರಾಜ್ಯ ಜಲವಿವಾದ ಕಾಯ್ದೆ ಜಾರಿಗೆ. 

1970 ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಅನುಮತಿ 
ಪಡೆದ ಹೊರತೂ ಮುಂದುವರಿಯದಂತೆ ಮಾಡಿಸಲು ತಮಿಳುನಾಡು ಕೇಂದ್ರಕ್ಕೆ | 
ಮನವಿ , ಅಂತರರಾಜ್ಯ ಸಭೆ. ಅಪೂರ್ಣ ಚರ್ಚೆ . 

1971 ಕರ್ನಾಟಕದ ನೀರಾವರಿ ಯೋಜನೆಗಳನ್ನು ಸ್ಥಗಿತಗೊಳಿಸುವಂತೆ 
ಕೋರಿ ತಮಿಳುನಾಡು ಮತ್ತು ಕೇರಳ ಸುಪ್ರೀಂ ಕೋರ್ಟಿನಲ್ಲಿ ಮೊಕದ್ದಮೆ . 

1972 ನವದೆಹಲಿಯಲ್ಲಿ ಅಂತರರಾಜ್ಯ ಮುಖ್ಯಮಂತ್ರಿಗಳ ಸಭೆ, ನದಿ 
ನೀರಿನ ವಿವಾದಕ್ಕೆ ಪರಿಹಾರ ಕಂಡುಹಿಡಿಯಲು ಸತ್ಯಶೋಧನಾ ಸಮಿತಿ ರಚನೆ. 


167 


ಕಾವೇರಿ ಹರಿದು ಬಂದ ದಾರಿ 


1974 ಕನಾಟಕದ ನೀರಾವರಿ ಯೋಜನೆಗಳಿಗೆ ಮಾಸ್ಟರ್ ಪ್ಲಾನ್ ಕುರಿತಂತೆ 
ಪ್ರಸ್ತಾವನೆ. 


1976 ಕಾವೇರಿ ಕಣಿವೆ ಪ್ರಾಧಿಕಾರ ರಚನೆ ಕುರಿತು ಚರ್ಚೆ , ಕರ್ನಾಟಕದಿಂದ 
ಮಾಸ್ಟರ್ ಪ್ಲಾನ್ ರೂಪುರೇಖೆ ಸಲ್ಲಿಕೆ. 

1978 ಬೆಂಗಳೂರಿನಲ್ಲಿ ಅಂತರ ರಾಜ್ಯ ಸಚಿವರ ಸಭೆ, ಮೆಟ್ಟೂರು 
ಜಲಾಶಯಕ್ಕೆ 260 ಟಿ. ಎಂ . ಸಿ ನೀರು ಬಿಡಬೇಕೆಂಬ ತಮಿಳುನಾಡು ಕೋರಿಕೆಗೆ 
ವ್ಯಾಪಕ ವಿರೋಧ. 

1983 ತಮಿಳುನಾಡು ರೈತಸಂಘದಿಂದ ಸುಪ್ರೀಂಕೋರ್ಟಿಗೆ ಮೊಕದ್ದಮೆ . 

1990 ನ್ಯಾಯ ಪಂಚಾಯಿತಿ ರಚಿಸುವಂತೆ ಭಾರತ ಸರ್ಕಾರಕ್ಕೆ ಆದೇಶ 
ನೀಡಿ ಸುಪ್ರೀಂಕೋರ್ಟುತೀರ್ಪು. ಇದೇ ವರ್ಷದ ಜೂನ್ 2 ರಂದು ನ್ಯಾಯ 
ಪಂಚಾಯಿತಿ ರಚನೆ. 

1991 ಕಾವೇರಿ ನ್ಯಾಯ ಪಂಚಾಯಿತಿಯ ಮಧ್ಯಂತರ ತೀರ್ಪು. ಮೆಟ್ಟೂರು 
ಆಣೆಕಟ್ಟಿಗೆ ಪ್ರತಿವರ್ಷ 205 ಟಿ. ಎಂ . ಸಿ ನೀರು ಬಿಡಲು ಆಜ್ಞೆ - ಕರ್ನಾಟಕದ 
ರಾಜ್ಯಪಾಲರಿಂದ ಕಾವೇರಿ ಕಣಿವೆ ಪ್ರದೇಶ ನೀರು ಸಂರಕ್ಷಣೆಗಾಗಿ ಸುಗ್ರೀವಾಜ್ಞೆ 
- ಸುಪ್ರೀಂ ಕೋರ್ಟ್‌ನಲ್ಲಿ ಕರ್ನಾಟಕದ ದಾವೆ. -ಕಾವೇರಿ ಜಲವಿವಾದದ 
ಭುಗಿಲು, ಗಲಭೆ , ದೊಂಬಿ , ಕರ್ನಾಟಕದಲ್ಲಿ 20 ಮಂದಿಯ ಪ್ರಾಣ ಹಾನಿ. 

1993 ಜಯಲಲಿತ ಅವರಿಂದ ನಾಲ್ಕು ದಿನಗಳ ಉಪವಾಸ ಸತ್ಯಾಗ್ರಹ . 

1995 30 ಟಿ . ಎಂ . ಸಿ. ನೀರು ಬಿಡಲು ಜಯಲಲಿತ ಸುಪ್ರೀಂ ಕೋರ್ಟಿನಲ್ಲಿ 
ಅರ್ಜಿ. ಕಾವೇರಿ ನ್ಯಾಯಪಂಚಾಯಿತಿ ವರ್ಗಾವಣೆ, ತಮಿಳುನಾಡಿಗೆ 11 ಟಿ. ಎಂ . ಸಿ. 
ನೀರು ಬಿಡುವಂತೆ ಕರ್ನಾಟಕ ಸರ್ಕಾರಕ್ಕೆ ಆಜ್ಞೆ - ಕರ್ನಾಟಕದಿಂದ ತಮಿಳುನಾಡಿಗೆ 
5 ಟಿ . ಎಂ . ಸಿ. ನೀರು ಬಿಡುಗಡೆ. 


1996 ತಮಿಳುನಾಡಿಗೆ 6 ಟಿ. ಎಂ . ಸಿ. ನೀರು ಬಿಡುವಂತೆ ಪ್ರಧಾನಿ ಸೂಚನೆ. 
- ಡಾ . ವೈ.ಕೆ. ಆಲಿಫ್ ನೇತೃತ್ವದ ತಜ್ಞರ ಸಮಿತಿ ರಚನೆ. 

- ಅವಧಿಗೆ ಮುನ್ನವೇ 11 ಟಿ. ಎಂ . ಸಿ. ನೀರನ್ನು ತಮಿಳುನಾಡಿಗೆ ಬಿಡುವಂತೆ 
ತಜ್ಞರ ಸಮಿತಿ ಶಿಫಾರಸು. 
- - ರಾಷ್ಟ್ರೀಯ ಜಲನೀತಿ ಮತ್ತು ಅಂತರರಾಜ್ಯ ನದಿ ನೀರಿನ ಹಂಚಿಕೆಗೆ 
ಮಾರ್ಗಸೂಚಿ ನೀಡಲು ಪ್ರಧಾನಿಗಳಿಂದ ಸಭೆ . 


168 


ಕಾವೇರಿ ಹರಿದು ಬಂದ ದಾರಿ 


- ಈ ಮಾರ್ಗಸೂಚಿ ನೀಡಲು ತಮಿಳುನಾಡು ತಿರಸ್ಕಾರ. 

- ಕೇಂದ್ರ ಸರ್ಕಾರ ರಾಷ್ಟ್ರೀಯ ಜಲನೀತಿ ರೂಪಿಸಲು ನೆರವಾಗುವಂತೆ 
ಕಾನೂನು ಸಚಿವ ಎಂ . ಸಿ. ನಾಣಯ್ಯ ನೇತೃತ್ವದ ಸಮಿತಿ ರಚನೆ. 

* ದೆಹಲಿಯಲ್ಲಿ ಸಂಯುಕ್ತರಂಗ ಸರ್ಕಾರದ ಆಡಳಿತ. 

* 15 ಟಿ. ಎಂ . ಸಿ. ನೀರು ಬಿಡುವಂತೆ ಕೋರಿ ಸುಪ್ರೀಂ ಕೋರ್ಟಿಗೆ 
ತಮಿಳುನಾಡು ಅರ್ಜಿ. 

* ಕರ್ನಾಟಕದಿಂದ 5 ಟಿ. ಎಂ . ಸಿ. ನೀರು ಬಿಡುಗಡೆ. ಮೇಲ್ಕನೆಯಲ್ಲಿ 
ಸರ್ಕಾರದ ಕ್ಷಮಾಯಾಚನೆ . 

* ಮೂರು ತಿಂಗಳಲ್ಲಿ ಕಾವೇರಿ ವಿವಾದ ಬಗೆಹರಿಸುವುದಾಗಿ ಪ್ರಧಾನಿ 
ದೇವೇಗೌಡರಿಂದ ಭರವಸೆ. 

* ಮಾತುಕತೆಯ ಮೂಲಕ ಪರಿಹಾರ ಕಂಡುಕೊಳ್ಳುವಂತೆ ಮುಖ್ಯಮಂತ್ರಿಗಳಿಗೆ 
ಸುಪ್ರೀಂ ಕೋರ್ಟ್ ಸಲಹೆ . 

* ಮದ್ರಾಸ್‌ನಲ್ಲಿ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳ ಸಮಾವೇಶ. ಲಭ್ಯ 
ನೀರು ಹಂಚಿಕೆಗಾಗಿ ತಾತ್ಕಾಲಿಕ ಒಪ್ಪಂದ. 

* ಕಾವೇರಿ ನದಿ ನೀರಿನ ಹಂಚಿಕೆಯ ಬಗ್ಗೆ ಎರಡೂ ರಾಜ್ಯಗಳ ರೈತರ 
ಹಿತ ಕಾಯಲು ಸೌಹಾರ್ದ ಮಾತುಕತೆಗೆ 30 ಮಂದಿ ನಿಯೋಗದೊಂದಿಗೆ 
ಕರುಣಾನಿಧಿ - ಪಟೇಲರ ಬೆಂಗಳೂರಿನ ಸಭೆ. ಶಾಶ್ವತ ಪರಿಹಾರಕ್ಕೆ ಒಲವು. 

* 1997ರಲ್ಲಿ ಕೇಂದ್ರ ಸರ್ಕಾರದಿಂದ ಕಾವೇರಿ ನದಿ ಪ್ರಾಧಿಕಾರ ರಚನೆ. 
ನಾಲ್ಕೂ ರಾಜ್ಯಗಳ (ಕರ್ನಾಟಕ, ಪಾಂಡಿಚೆರಿ, ತಮಿಳುನಾಡು, ಕೇರಳ) ಮುಖ್ಯ 
ಮಂತ್ರಿಗಳನ್ನೊಳಗೊಂಡಂತೆ ಪ್ರಾಧನ ಮಂತ್ರಿಗಳು ಅದರ ಮುಖ್ಯಸ್ಥರು. 

* 2002ರಲ್ಲಿ ದಕ್ಷಿಣ ಭಾರತದಲ್ಲಿ ಮಳೆ ವಿಫಲ. ಮತ್ತೆ ಕಾವೇರಿ ನದಿ 
ನೀರಿನ ಹಂಚಿಕೆ ಸಮಸ್ಯೆ ಉಲ್ಬಣ. 

* ಕರ್ನಾಟಕದಲ್ಲಿ ಕೋಲಾಹಲ, ಪ್ರತಿಭಟನೆ, ಮುಖ್ಯಮಂತ್ರಿ ಎಸ್. ಎಂ . 
ಕೃಷ್ಣ ಬೆಂಗಳೂರಿನಿಂದ ಮಂಡ್ಯಕ್ಕೆ ಪಾದಯಾತ್ರೆ. 

* 2004 , 2005 , 2006ರಲ್ಲಿ ಉತ್ತಮ ಮಳೆಯಿಂದಾಗಿ ಕಾವೇರಿ ನದಿ 
ನೀರಿನ ಸಮಸ್ಯೆ ಏಳಲಿಲ್ಲ. 

* 2007 ಫೆಬ್ರವರಿ 5 , ಕಾವೇರಿ ನದಿನೀರು ವಿವಾದ ಪಂಚಾಯಿತಿಯಿಂದ 


ಕಾವೇರಿ ಹರಿದು ಬಂದ ದಾರಿ 


169 


ತನ್ನ ಅಂತಿಮ ತೀರ್ಪು ಪ್ರಕಟ . ಇದರಲ್ಲಿ ತಮಿಳುನಾಡಿಗೆ 419 ಬಿಲಿಯನ್ ಘನ 
ಅಡಿ, ಕರ್ನಾಟಕಕ್ಕೆ 270 ಬಿಲಿಯನ್ ಘನ ಅಡಿ, ಕೇರಳಕ್ಕೆ 30 ಬಿಲಿಯನ್ ಘನ 
ಅಡಿ, ಪಾಂಡಿಚೆರಿಗೆ 7 ಬಿಲಿಯನ್ ಘನ ಅಡಿ ನೀರು ಹಂಚಿಕೆಯಾಗಬೇಕೆಂದು 
ಸೂಚನೆ . 

* ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯಗಳ ಅಸಮ್ಮತಿ. 

* ಅನಂತರ ಕೇಂದ್ರ ಸರ್ಕಾರ ಸವೋಚ್ಚ ನ್ಯಾಯಾಲಯದ ಆದೇಶದಂತೆ 
ಕಾವೇರಿ ನೀರಿನ ವಿವಾದ ಪಂಚಾಯತಿಯ ಅಂತಿಮ ತೀರ್ಮಾನವನ್ನು 
ಪ್ರಕಟಿಸಿತು. ಮೇಲೆ ತಿಳಿಸಿದಂತೆ ನೀರಿನ ಪ್ರಮಾಣದ ಹಂಚಿಕೆಯಲ್ಲಿ ಯಾವ 
ಬದಲಾವಣೆಯೂ ಇಲ್ಲದೆ ಅದನ್ನೇ ಅನುಷ್ಠಾನ ಮಾಡಲು ಸೂಚನೆ. 

* ನೀರಿನ ಹಂಚಿಕೆಯ ಉಸ್ತುವಾರಿಯನ್ನು ನೋಡಿಕೊಳ್ಳಲು ಕಾವೇರಿ 
ನದಿನೀರು ನಿರ್ವಹಣ ಮಂಡಳಿಗೆ ಹೊಣೆ. 


170 


ಕಾವೇರಿ ಹರಿದು ಬಂದ ದಾರಿ 


ಅನುಬಂಧ - 2 
ಕಾವೇರಿ ಕಣಿವೆ ಪ್ರದೇಶದ ಪ್ರಮುಖ ಅಂಕೆ ಅಂಶಗಳು 

(ನೀರಾವರಿ ಇಲಾಖೆಯ ವರದಿ) 
ಮಾಹಿತಿ 

ಕರ್ನಾಟಕ ತ. ನಾಡು ಕೇರಳ ಪಾಂಡಿಚೆರಿ 
ನೀರು ಹರಿಯುವ ಪ್ರದೇಶ 

34273 43868 2866 _ 148 ' 


( ಚ. ಕಿ. ಮೀ ) 


ಶೇಕಡಾವಾರು 


42 .2 


54 .3 


3.5 


- 


21870 


12790 


ಕ್ಷಾಮಪೀಡಿತ ಪ್ರದೇಶ 
( ಚ.ಕಿ. ಮೀ .) 
ಕ್ಷಾಮಪೀಡಿತ ತಾಲ್ಲೂಕು 


28 
63.8 


ಶೇಕಡಾವಾರು 


14 
29.2 
_ 956.0 


- 
- 
22.0 


- 
- 
11.0 


273.0 


1971ರಲ್ಲಿದ್ದಂತೆ ನೀರಾವರಿ 
ಪ್ರದೇಶ ( ಸಾವಿರ ಹೆಕ್ಟೇರು ಆಯಕಟ್ಟು) 
ಸಾಗುವಳಿ ಪ್ರದೇಶದ ಶೇಕಡಾವಾರು 


19.5 


46.2 


18.6 . 


ಕಾವೇರಿ ಜಲಾನಯನದಿಂದ ನೀರಿನ 


ಟಿ. ಎಂ . ಸಿ. ಲಭ್ಯತೆ 


425 | 


ಶೇಕಡಾವಾರು 


53 .8 


31.9 


ಕಾವೇರಿ ಹರಿದು ಬಂದ ದಾರಿ 


171 


ಅನುಬಂಧ - 3 


ಕಾವೇರಿ ಕಣಿವೆಯ ಮತ್ತ್ವ ಸಂಪನ್ಮೂಲ 

ಕಾವೇರಿ ನದಿ ಕೃಷಿಕರನ್ನಷ್ಟೇ ತೃಪ್ತಿಪಡಿಸುವ ನದಿಯಲ್ಲ. ಬಾಯಾರಿದ 
ಕೋಟಿಕೋಟಿ ಬಾಯಿಗಳಿಗೆ ನೀರುಣಿಸುವುದರ ಜೊತೆಗೆ ಬೆಸ್ತರ ಪಾಲಿಗೆ ಅಕ್ಷಯ 
ಪಾತ್ರೆಯಾಗಿದೆ. ಸುಮಾರು ಇಪ್ಪತ್ತೂರು ಕುಟುಂಬಗಳಿಗೆ ಸೇರಿದ ಎಂಬತ್ತು 
ಜಾತಿಯ ಮೀನುಗಳಿಗೆ ಈ ಜೀವನದಿ ಆಸರೆ ನೀಡಿದೆ ಮೀನುಗಾರರ ಬುಟ್ಟಿಯ 
ಚಿನ್ನವಾಗಿ ಸವಿಯುವವರ ನಾಲಗೆಗೆ ಪುಷ್ಕಳ ಭೋಜನವಾಗಿ ಕಾವೇರಿ ನೀರನ 
ಮೀನುಗಳು ಬಾಯಿ ಚಪ್ಪರಿಸುವಂತೆ ಮಾಡಿವೆ. ಇವುಗಳ ಪೈಕಿ ವಿನಾಶದ ಅಂಚಿಗೆ 
ತಲಪಿರುವ ಮಶೀರ್ ಎಂಬ ಗೆಂಡೆ ಮೀನುಗಳು ಹೆಚ್ಚು ಸುದ್ದಿ ಮಾಡಿವೆ (ನೋಡಿ: 
ಮಶೀರ್ ಮೀನಿನ ಬೇಟೆಯ ನೆನಪುಗಳು) ಅಂತೆಯೇ ಸಣ್ಣ ಗೆಂಡೆಗಳಿಗೂ ಇಲ್ಲಿ 
ಆಶ್ರಯ ಉಂಟು. ಕಾಟ್ಯ , ರೋಹು ಮೃಗಾಲ ಗೆಂಡೆ ಮೀನುಗಳು ಮೂಲತಃ 
ಕಾವೇರಿ ನದಿಯ ಸ್ಥಳೀಯ ಮೀನುಗಳಲ್ಲ; ಗಂಗಾನದಿಯಿಂದ ತಂದು ಬಿಟ್ಟ 
ಮೀನುಗಳು . ಹೊರದೇಶದಿಂದ ತಂದು ಈ ನದಿಯಲ್ಲಿ ಬಿಟ್ಟ ಸಾಮಾನ್ಯ ಗೆಂಡೆ, 
ಗೌರಾವಿ ಮೀನುಗಳು ಯಶಸ್ವಿಯಾಗಿ ಅಭಿವೃದ್ದಿಯಾಗಿವೆ. ಮೀನುಗಾರಿಕೆ ಇಲ್ಲಿ 
ಹೆಚ್ಚು ಲಾಭಗಳಿಸುತ್ತಿರುವುದು ಗೆಂಡೆಮೀನುಗಳಿಂದಾಗಿ, ಕುಚ್ಚುಮೀನು, ಚಪ್ಪಲಿ 
ಮೀನುಗಳೂ ಧಾರಾಳವಾಗಿ ಕಾವೇರಿ ನದಿಯಲ್ಲಿ ಬಾಳುವೆ ಮಾಡಿವೆ. 

ಗೆಂಡೆ ಮೀನುಗಳ ಬಗ್ಗೆ ಒಂದು ಮಾತು. ನದಿಯ ಪ್ರಾರಂಭದಲ್ಲಿ ನೀರು 
ರಭಸದಿಂದ ಹರಿಯುವುದರಿಂದ ಹಾಗೂ ನೀರಿನ ಉಷ್ಣತೆ ಕಡಿಮೆ ಇರುವುದರಿಂದ 
ಈ ಜಾತಿಯ ಮೀನುಗಳಿಗೆ ಅದು ಯುಕ್ತಪರಿಸರವಲ್ಲ. ನದಿಯ ಮಧ್ಯಭಾಗ. 
ಎಂದರೆ ಹರಿಯುವ ಪಾತ್ರದ ದೂರದ ಲೆಕ್ಕದಲ್ಲಿ ಹಾಗೂ ಕೆಳನದಿ ಪಾತ್ರಗಳು 
ಯೋಗ್ಯ ಪರಿಸರ ಒದಗಿಸುತ್ತವೆ. 1916ರಲ್ಲಿ ದೊಡ್ಡ ಗೆಂಡೆಗಳಾದ ಕಾಟ್ನಾ, 
ರೋಹು ಮೃಗಾಲಗಳನ್ನು ಈ ನದಿಯಲ್ಲಿ ಬಿಡಲಾಯಿತು. ಇವು ಈ ಪರಿಸರದಲ್ಲಿ 
ಅತ್ಯಂತ ಯಶಸ್ವಿಯಾಗಿ ಅಭಿವೃದ್ದಿಯಾದವು. ಇಂದಿನ ಕಾವೇರಿನದಿಯ ಮೀನಿನ 
ಸಂಪನ್ಮೂಲಗಳ ಪೈಕಿ ಇವುಗಳ ಕೊಡುಗೆಯೇ ಹೆಚ್ಚು. 

ತಮಿಳುನಾಡಿನ ಮೆಟ್ಟೂರು ಜಲಾಶಯ ಕಾವೇರಿನದಿಗೆ ಕಟ್ಟಿರುವ ದೊಡ್ಡ 
ಅಣೆಕಟ್ಟು, ಹೊಗೇನಕಲ್ ಜಲಪಾತ ಈ ಅಣೆಕಟ್ಟೆಯ ಉತ್ತರದ ಮಿತಿಯಲ್ಲಿದೆ. 
ಪಾಲಾರ್, ಚಿನ್ನಾರ್ ಮತ್ತು ತೊಪ್ಪಿಯಾರ್ ಉಪನದಿಗಳು ಈ ಜಲಾಶಯವನ್ನು 
ಸೇರುತ್ತವೆ. ಈ ಮೆಟ್ಟೂರು ಜಲಾಶಯ ಮೀನಿನ ಅಭಿವೃದ್ಧಿಗೆ ಸಾಕಷ್ಟು 
ಚಟುವಟಿಕೆಯ ಕೇಂದ್ರವೆನ್ನಿಸಿದೆ. ಪದ್ಮಾವತಿ, ಕುನಂಡಿಯಾರ್‌, ಕೀರಕಾರನೂರ 


172 


ಕಾವೇರಿ ಹರಿದು ಬಂದ ದಾರಿ 


ಮತ್ತು ಮಸಿಲಿ ಪಾಳ್ಯಂಗಳಲ್ಲಿ ತಲಾ ಒಂದರಂತೆ ಮೀನುಗಾರಿಕೆ ಕೇಂದ್ರಗಳು 
ಕೆಲಸ ಮಾಡುತ್ತಿವೆ. 

- ಗಂಗಾನದಿ ಮೂಲದ ಗೆಂಡೆಮೀನುಗಳನ್ನು (ಕಾವ್ಯ) 1922ರಿಂದಲೇ 
ಸತತವಾಗಿ ಇಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಅನಂತರ ಈ ಪಟ್ಟಿಗೆ ರೋಹು, 
ಮೃಗಾಲಯ , ಕಲ್ಲಾಸು, ಸಾರಾಮಿಗಳೂ ಸೇರಿದುವು. 

- ಜಲಾಶಯ ನಿರ್ಮಾಣವಾದ ಮೊದಲ ಕೆಲವು ವರ್ಷಗಳು ಸ್ಥಳೀಯ 
ಗೆಂಡೆ ಮೀನುಗಳು ಯಥೇಚ್ಛವಾಗಿ ದೊರೆಯುತ್ತಿದ್ದವು. ಅದರಲ್ಲೂ ಪಂಟಿಯಸ್ 
ಹೂಬಿಯಸ್ ಪ್ರಭೇದ ಹೆಚ್ಚಾಗಿದ್ದುವು. ಅನಂತರ ಬಾಳೆಮೀನು ಚೇಳುಮೀನು 
ಕೂಡ ಹೆಚ್ಚು ಪ್ರಮಾಣದಲ್ಲಿ ಅಭಿವೃದ್ಧಿಯಾದವು. ಜಲಾಶಯ ನಿರ್ಮಾಣವಾದ 
ಕೆಲವು ವರ್ಷಗಳ ನಂತರ ಬದಲಾದ ಪರಿಸರಕ್ಕೆ ಹೊಂದಿಕೊಳ್ಳುವುದು ಸ್ಥಳೀಯ 
ಮೀನುಗಳಿಗೆ ಕಷ್ಟವಾಯಿತು. ಕಾಟ್ಕಾ ಮರಿಗಳನ್ನು ಪ್ರತಿವರ್ಷವೂ ದಾಸ್ತಾನು 
ಮಾಡುತ್ತಿದ್ದುದರಿಂದ ಅವುಗಳ ಉತ್ಪನ್ನ ಹೆಚ್ಚಿತು. 1962ರ ಹೊತ್ತಿಗೆ ಮೀನಿನ 
ಉತ್ಪಾದನೆಯಲ್ಲಿ ಅವುಗಳ ಕೊಡುಗೆ ಶೇ . 40 ಭಾಗಕ್ಕೆ ಏರಿತು. ವಾಣಿಜ್ಯವಾಗಿ 
ಹೆಚ್ಚು ಲಾಭತರುವ ಗೆಂಡೆ ಮೀನುಗಳತ್ತಲೇ ಸರ್ಕಾರ ಹಾಗೂ ಬೆಸ್ತರ ಒಲವು 
ಹೆಚ್ಚಿದೆ. 

(eqoo : Fish and Fisheries of India - V.G . Jhingram ) 


173 


ಕಾವೇರಿ ಹರಿದು ಬಂದ ದಾರಿ 


ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಕಾವೇರಿ ಮತ್ತು ಉಪನದಿಗಳಲ್ಲಿ 

ಗುರುತಿಸಿರುವ ಪ್ರಮುಖ ಮೀನುಗಳ ವೈಜ್ಞಾನಿಕ ಹೆಸರು 


ಗೆಂಡೆ ಮೀನು 
ಟಾರ್‌ ಸ್ಕೂಟಿಟೋರ- Tor Puttora - ಬಿಳಿ ಮೀನು, ಮಶೀರ್ 
ಬಾರ್ಬಸ್ ಕ್ಯೂಬಿಯಸ್‌ - Barbus dubius - ಈರುಳು ಮೀನು 
ಲೇಬಿಯೋ ಕೊಂಟಿಯಸ್ - Labeo kontus - ಮೂಗಿ ಹಳಾಳೆ 
ಬಾರ್ಬಸ್ ಕರ್ನಾಟಿಕಸ್ - Barbus carnaticus - ಕೊರಚ ಹೆಂಡೆಮೀನು 
ಲೇಬಿಯೋ ಅರೈಜ - Labeo ariza 
ಸಿರಿನಸ್ ಸಿರ್ ಹೋಸ - Crihinus cirrhosa 
ಆಸ್ಟಿಯೋ ಚೇಲಿಯಸ್ ಬ್ರೆವಿಡೋಲ್ಲೋಲಿಸ್ - Osterochelius brevidorsalis 
ಆಸ್ಟಿಯೋ ಚೇಲಿಯಸ್ ನಾಶಿ - Osteochelius nashi 


ಬಾಳೆ ಮೀನು| 
ಗ್ಲಿಷ್ಟತೊರಾಕ್ಸ್ ಮ್ಯಾಡ್ರಸ್ತಾಟೇನಸ್ - Gliptothorax madraspatanus 
ಮಿಸ್ಟಸ್ ಅವೋರ್ - Mystus aor 
ಮಿಸ್ಸಸ್‌ ಸಿಂಗಾಲ - Mstus seenghals - ಬಿಳಿ ಸುರುಗಿ 
ಪಂಗೇಸಿಯಸ್ ಪಂಗೇಸಿಯಸ್ - Pangasius pangasius 
ವಲ್ಲಾಗೋ ಅಟ್ಟೂ - Wallago atu | 
ಸಿಲೋನಿಯ ಸಿಲೋಂಡಿಯ - Silonia silondia 


ಕುಚ್ಚು ಮೀನು- ಚಪ್ಪಲಿ ಮೀನು 
ಚೆನ್ನ ಮಾರುಲಿಯಸ್ - Channa marulius 
ನೋಟಾಪ್ಪರಿಸ್ ನೋಟಾಪ್ಟರಿಸ್ - Notopterus notopterus 


ಸಾಮಾನ್ಯ ಗೆಂಡೆ ಮೀನು 
ಸಿಪ್ರಿನಸ್ ಕಾರ್ಪಿಯೋ - Cyprinus carpio 
ಗೌರಾವಿ : ಆಸೋನಿಮಸ್ ಗೌರಾಮಿ - Ospherenemus gourami 


- ಟಿ.ಎಸ್ . ವಿಶ್ವನಾಥ 
- ಟಿ.ಎಸ್. ನಾಗೇಶ್ 


174 


ಕಾವೇರಿ ಹರಿದು ಬಂದ ದಾರಿ 


ಬೆಸ್ತರ ಬುಟ್ಟಿಯಲ್ಲಿ 
ಮೀನು ಹಿಡಿಯಲು ವರ್ಷಕ್ಕೆ ಮುನ್ನೂರು ರೂಪಾಯಿಯನ್ನು 
ಪರವಾನಗಿಗಾಗಿ ಕೊಡುವ ಬೆಸ್ತರ ಶಿವಣ್ಣ ನಂಜನಗೂಡಿನ ಕಪಿಲಾ ತೀರದಲ್ಲಿ 
ಪರಿಚಿತ ವ್ಯಕ್ತಿ, ಬಯಲ ಆಲಯದಲ್ಲಿ ನಗುನಗುತ್ತಲೇ ಹಗಲಿರುಳು ಕಳೆಯುವ 
ಈ ಬೆಸ್ತ ಹೈದ ಬಲೆ ಬೀಸಿದಾಗ ಭೇದವಿಲ್ಲದೆ ಸರ್ಕಾರಿ ಹಾಗೂ ಸ್ಥಳೀಯ 
ಮೀನುಗಳು ಇವನ ಬುಟ್ಟಿಗೆ ಬೀಳುತ್ತವೆ. ಮತ್ರ್ಯ ವಿಜ್ಞಾನಿಗಳು ಗುರುತಿಸುವ ಎಲ್ಲ 
ಮೀನಿನ ಪ್ರಭೇದಗಳನ್ನೂ ಈತ ಗುರುತಿಸಬಲ್ಲ. ಅವುಗಳ ಸ್ಥಳೀಯ ಹೆಸರು 
ಬಾಯಿಂದ ಪಟಪಟ ಉರುಳುತ್ತವೆ. ಕಾಟ, ರೋಹು, ಸುರಾಯಿ , ತೋಪಾ ಅವನ 
ಲೆಕ್ಕದಲ್ಲಿ ಸರ್ಕಾರಿ ಮೀನುಗಳು, ಅರ್ಧಮಾರು ಬೆಳೆಯುವ ಈ ಮೀನುಗಳು 
ತಲಾ ಹತ್ತು ಕಿಲೋಗ್ರಾಂತೂಗುತ್ತವೆ. ಗೆಂಡೆ, ಮಚ್ಚಲು, ಕಲ್ಪಸು, ಹವಲು, ಬಾಳೆ, 
ಜುಲೇಬಿ, ಅರ್ಜ , ತಾರಿ, ಗೊದ್ದಲೆ, ಹಾವಬತ್ತಿ ಇವೆಲ್ಲ ಹೊಳೆಮೀನುಗಳು, 
ನಂಜನಗೂಡಿನ ಪ್ರವಾಸಿ ಕೇಂದ್ರದ ಬಳಿ ಶಿವಣ್ಣನ ಹೆಂಡತಿ ಏಡಿ ಸುಡುವ 
ಹೊತ್ತಿಗೆ ಇಲ್ಲಿ ಬುಟ್ಟಿಯೆಲ್ಲ ಖಾಲಿ. ಹೊಳೆಗೆ ಹೊಸನೀರು ಬಂತೆಂದರೆ ಬೆಸ್ತರ 
ಬುಟ್ಟಿಗಳೂ ಬಾಯಿತೆರೆದು ಕುಳಿತಿರುತ್ತವೆ. 


ಅನುಬಂಧ - 4 


ಟಿ. ಎಂ . ಸಿ. ಎಂದರೆ ಎಷ್ಟು? 

'ತೌಸಂಡ್ ಮಿಲಿಯನ್ ಕ್ಯುಬಿಕ್ ಫೀಟ್' ಎಂಬುದರ ಪ್ರಸ್ವರೂಪವೇ 
ಟಿ. ಎಂ . ಸಿ. ಕನ್ನಡದ ಅಂಕೆಗಳಲ್ಲಿ ಇದು ಸಾವಿರ ದಶಲಕ್ಷ ಘನ ಅಡಿ 
ಅಥವಾ ಒಂದು ಶತಕೋಟಿ ಘನ ಅಡಿ ಎಂದಾಗುತ್ತದೆ. ಇನ್ನೂ ಸರಳವಾಗಿ 
ಹೇಳಬೇಕೆಂದರೆ ಒಂದು ಟಿ. ಎಂ . ಸಿ. ನೀರು ಹಿಡಿದಿಡಲು 1,000 ಅಡಿ ಉದ್ದ. 
1,000 ಅಡಿ ಅಗಲ 1,000 ಅಡಿ ಆಳದ ತೊಟ್ಟಿ/ ಗುಂಡಿ ಮಾಡಬೇಕಾಗುತ್ತದೆ. ಈ 
ಪ್ರಮಾಣದ ನೀರು ದೊರೆತರೆ ರೈತ 5 ಸಾವಿರ ಎಕರೆಯಲ್ಲಿ ಭತ್ತ ಬೆಳೆಯಬಹುದು 
ಇಲ್ಲವೇ 3 ಸಾವಿರ ಎಕರೆಯಲ್ಲಿ ಕಬ್ಬು ಬೆಳೆಯಬಹುದು. ಕರ್ನಾಟಕದಲ್ಲಿ ಒಂದು 
ಟಿ. ಎಂ . ಸಿ. ನೀರಿನಿಂದ ಲಕ್ಷಾಂತರ ಎಕರೆ ನೀರುಣ್ಣುತ್ತಿದೆ. ತಮಿಳುನಾಡು ಇದೇ 
ಪ್ರಮಾಣದ ನೀರನ್ನು ಕೇವಲ 3,000 ಎಕರೆಗೆ ಮಾತ್ರ ತಣಿಸಲು ಬಳಸಿ ನೀರನ್ನು 
ಪೋಲುಮಾಡುತ್ತಿದೆ. 


ಕಾವೇರಿ ಹರಿದು ಬಂದ ದಾರಿ 


175 


ಅನುಬಂಧ- 5 


ನೀರಿನ ಅಳತೆಯ ಲೆಕ್ಕಾಚಾರ ಆಯ್ದಕೋಷ್ಟಕ 


1 ಎಕರೆ 

= 66 ಅಡಿ X 660 ಅಡಿ = 43,560 ಚ. ಅಡಿ 

= 0. 4046 1 ಹೆಕ್ಟೇರ್ 
1 ಹೆಕ್ಟೇರ್ 

= 2 .471 ಎಕರೆ = 10,000ಚ. ಮೀ . 

( 100 X 100ಮೀ ) 
1 ಘನಮೀಟರ್ 

= 999 .97 ಲೀಟರ್ = 219.97 ಗ್ಯಾಲನ್ 
1 ಘನ ಅಡಿ 

=0.0283 ಘನಮೀ . =6.228 ಗ್ಯಾಲನ್ 

= 28. 316 ಲೀಟರ್ 
1 ಗ್ಯಾಲನ್ 

= 4 .5459 ಲೀಟರ್ 
1 ಘನ ಮೀಟರು ನೀರು = 220 ಗ್ಯಾಲನ್ 
1 ದಶಲಕ್ಷ ಘನ ಅಡಿ ನೀರು = 22 . 95 ಎಕರೆ ಅಡಿ 

= 28.310 ಘನ ಮೀಟರು. 
1 ಸಾವಿರ ದಶಲಕ್ಷಘನ ಅಡಿ ನೀರು 
( ಟಿ. ಎಂ . ಸಿ) 

= 22957 ಎಕರೆ ಅಡಿ 

28.31 ದಶಲಕ್ಷ ಘನಮೀಟರು 
1 ಹೆಕ್ಟೇರ್ ಮೀಟರ್ ನೀರು =8.105 ಎಕರೆ ಅಡಿ 


=10,000 ಘನಮೀಟರು. 


176 


ಕಾವೇರಿ ಹರಿದು ಬಂದ ದಾರಿ 


ಅನುಬಂಧ - 6 


ರಂಗನತಿಟ್ಟು ಪಕ್ಷಿಧಾಮದ ಪ್ರಮುಖ ಪಕ್ಷಿ ಸಂಕುಲ 


ಸಾಮಾನ್ಯ ಇಂಗ್ಲೀಷ್ ಹೆಸರು ವೈಜ್ಞಾನಿಕ ನಾಮ 


ಸ್ಥಳೀಯ ಹೆಸರು 


Green Heron 


ಬೂದುಬಕ 


Night Heron 


Ardea cinerea 
Nycticorax nycticorax 
Platalea leucorodia 


Spoon Bill 


Opendbilled stork 


Cicona Episcopus 


White nected stork 


Anastomus oscitans 


Darter or Snake bird 


Anhinga rufa 


River turn 


Sterna aurantia 


ರಾತ್ರಿ ಬಕ 
ಚಮಚ ಕೊಕ್ಕು 
ತೆರೆದ ಕೊಕ್ಕಿನ ಕೊಕ್ಕರೆ 
ಕೆಂಗಲ್ ಬಾತು 
ಬಿಳಿ ಕತ್ತಿನ ಕೊಕ್ಕರೆ 
ಹಾವಕ್ಕಿ 
ನದಿಟರ್ 
ಬಿಳಿ ಐಬೀಸು 
ಬಿಳೀಬೂಸಾ, ಕರಿತಲೆ ಹಕ್ಕಿ 
ಕೊಳದ ಬಕ 
ಕೆನ್ನೀಲಿ ಬಕ 
JOE3 Dedo por 
ಬಣ್ಣದ ಕೊಕ್ಕರೆ 
ಸಣ್ಣ ಬೆಳ್ಳಕ್ಕಿ 


White Ibis 


Pseudibis papillosa 


Pond heron 


Eastern purale heron 


Little cormorant 


Ardeloa grayii 
Ardea purpurea 
Phalacrocorax niger 
Mycteria leucocephala 
Egretta garzetta 


Painted stork 


Little egret 


ವಿ . ಸೂ : ರಂಗನ ತಿಟ್ಟಿಗೆ ಬರುವ ಪಕ್ಷಿಗಳು ಯಾವುವೂ ವಿದೇಶಿಯವಲ್ಲ. 

ಆಧಾರ : 'ನಮ್ಮ ಹಕ್ಕಿಗಳು' - ಲೇಖಕ. ಎಚ್. ಆರ್. ಕೃಷ್ಣಮೂರ್ತಿ 
ಗೃಹ ಸರಸ್ವತಿ ಗ್ರಂಥಮಾಲೆ - 65 , ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾಲಯ , 1983. 


- 177 


ಕಾವೇರಿ ಹರಿದು ಬಂದ ದಾರಿ 


ಅನುಬಂಧ - 7 
ವೃಷಭಾವತಿ ನದಿ ಮಾಲಿನ್ಯದ ಪ್ರಮಾಣ ( ದಿನವೊಂದರಲ್ಲಿ ಲೀಟರು ) 
(ಕಾವೇರಿಯ ಉಪನದಿ) 

ಹೊರಸೂಸು ಪ್ರಮಾಣ 
ಕಾರ್ಖಾನೆಗಳು 

ಕೈಗಾರಿಕೆ 

ಗೃಹಮೂಲ 
ಬಿನ್ನಿ ಲಿಮಿಟೆಡ್ 

1800000 

400000 
ರಾಮ್ ಕುಮಾರ್ ಮಿಲ್ಸ್ 

700000 

30000 
ಕೆಎಸ್‌ಡಿಎಲ್ 

620000 

20000 
ಬಿ.ಎಚ್. ಇ.ಎಲ್.( ಇಪಿಡಿ) 

40000 

60000 
ಪೈ ಮತ್ತು ಪೈ ಕೆಮಿಕಲ್ಸ್ 

30000 

300 . 
ಮಿನರ್ವ ಮಿಲ್ಸ್ 

180000 

20000 
ಬಿ .ಎಚ್. ಇ.ಎಲ್ ( ಇಡಿ) 

100000 

20000 
ವೀನಸ್ ಬ್ರಿವರಿ 

100000 

20000 
ಸಿಟಿ ಡ್ರಿಂಕ್ಸ್ 

90000 

3000 
ಅ ಬ್ಯಾಟರೀಸ್ 

60000 

15000 
ಯು . ಬಿ. ಎಂ . ಇ.ಸಿ. ಬ್ಯಾಡರೀಸ್ 49000 

15000 
ಜಗದಾಳೆ ಫುಡ್ಸ್ 

25000 

1000 
ಮೈಸೂರು ಲ್ಯಾಂಪ್ 

20000 

10000 
ಅಲೈಡ್ ಕ್ವರ್ಕ್ಸ್ 

20000 

1000 
ಮಂಜುಶ್ರೀ ಫ್ಲೋರ್ ಮಿಲ್ಸ್ 20000 

600 
ಅಶೋಕ ಎಕ್ಸ್ ಪೋರ್ಟ್ 15 ,000 

1500 
ಇ. ಎಂ . ಇ.ಎಲ್, ಪ್ರೊಜೆಕ್ಟ್ 12000 

1000 
ಈಶ್ವರ್ ಪೇಪರ್ ಬೋಲ್ಡ್ 12000 

1000 
ಸೊಚ್ ಇಂಡಿಯಾ ಪ್ರೈ . ಲಿ. 5000 

800 
ಜಗದಾಳೆ ಎಕ್ಸ್ಪೋರ್ಟ್ಸ್ 5000 

1000 
ಸೂರ್ಯ ಡಿಸಿಲರಿ . 

2000 
ಕಿರ್ಲೋಸ್ಕರ್ ಎಲೆಕ್ನಿಕ್ ಕಂಪೆನಿ 
640 

84900 
ಸೀತಾಲಕ್ಷ್ಮೀ ಸ್ಟೋರ್ ಮಿಲ್ಸ್ 

800 
ಜಿ.ಕೆ.ಡಬ್ಲೂ 

33000 
ದೇವಿ ಕಿರಣ್ ಪೇಪರ್ ಮಿ . 55000 

100 
ಅಗೊಮೋರ್ ಪ್ರೈ . ಲಿ. 

2000 
ವಿನೋದ್ ಡಿಸ್ಟಿಲರೀಸ್. 

1500 
ಮೆಟಲ್ ಟ್ರೇಟ್ 
ಕ. ವಿ . ಕ 

10000 
ಫೈನ್ ಕೆಮಿಕಲ್ ಲ್ಯಾ . 

1000 
ಮೈಸೂರ್ ರಬ್ಬರ್‌ ಪ್ರೈ . 

1000 
ಒಟ್ಟು 

43, 30 , 640 

9 , 38 , 650 


1000 


150 


178 


ಕಾವೇರಿ ಹರಿದು ಬಂದ ದಾರಿ 


ವರ್ಗ 


ಅಪೂರ್ಣ 


ಸಂಸ್ಕರಣಾ ಸ್ಥಾವರ | 
ಪೂರ್ಣಗೊಂಡ ಸಂಖ್ಯೆ 


ಭಾರೀ ಕೈಗಾರಿಕೆ 11 

- 10 

21 
ಸಣ್ಣ ಕೈಗಾರಿಕೆ 4 

54 

58 
ಬೆಂಗಳೂರಿನಲ್ಲಿ ವೃಷಭಾವತಿ ನದಿಗೆ 
ಹೊರಸೂಸು ಬಿಡುತ್ತಿರುವ ಕೈಗಾರಿಕೆಗಳ ಸಂಖ್ಯೆ : 
1. ವೃಷಭಾವತಿ ನದಿಯ ಮಾಲಿನ್ಯ : ಪ್ರಮುಖವಾಗಿ ಕೈಗಾರಿಕ ಸೀಸದ ಸಂಗ್ರಹಣೆಯಿಂದ 
2. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಲಿ 1974ರಲ್ಲಿ ನಿಗದಿಪಡಿಸಿರುವ 

ಸಹನೀಯ ಸೀಸದ ಪ್ರಮಾಣ, ಲೀಟರಿಗೆ 0.10 ಮಿ . ಗ್ರಾಂ . 


3. ವೃಷಭಾವತಿ ನೀರಿನಲ್ಲಿ ವಿಲೀನವಾಗಿರುವ ಸೀಸದ ಪ್ರಮಾಣ: 0. 294. ಮಿ . ಗ್ರಾಂ | ಲೀ . 
ಆಧಾರ: ಇಂಡಿಯನ್‌ ಜರ್ನಲ್ ಆಫ್ ಎನ್ವಿರಾನ್ ಮೆಂಟಲ್ ಪ್ರೊಟೆಕ್ಷನ್, ಸಂಪುಟ 15 . 
ಸಂಚಿಕೆ 12 , ಡಿಸೆಂಬರ್ 1995 . 


179 


ಕಾವೇರಿ ನದಿ ದಂಡೆಯಲ್ಲಿನ ಕೆಲವು ಪ್ರಮುಖ ದೇವಾಲಯಗಳು 


M 


ಭಾಗಮಂಡಲ 


180 


24 


. 


ಬೈಲುಕುಪ್ಪೆಯ ಟಿಬೇಟಿಯನ್ ದೇವಾಲಯ 


181 


New 


ಶ್ರೀರಂಗಪಟ್ಟಣ 


182 


ತಿರುಮಕೂಡಲು ನರಸಿಂಹಪುರ 


183 


பாSTERIURETIRED 


- 


NEE 


G 


V 


கார்வார் 
என்ன 


STITIITSgar 
பாக்கிக்க 
தம நயா நாகார் 


ಶ್ರೀರಂಗಂ 


ಕಾವೇರಿಹರಿದುಬಂದದಾರಿ 


